ಶ್ರೀ ಗುರುಗೋಪಾಲದಾಸರ 
ಪ್ರಮೇಯಭರಿತ ಗದ್ಯಗಳು 


ಸಂಗ್ರಹಕಾರರು : 
ಗುರುಮದ್ದರಾವ್‌ ಉಪುಲಿ 
ಗುರುವಿಜಯದಾಸಾಶ್ರಮ 
ರಾಯಚೂರು 


ಪ್ರಕಾಶಕರು : 
ಶ್ರೀರಂಗನಾಥ ಅಷ್ಟೋತ್ತರ ಸೇವಾ ಸಮಿತಿ 
`' ಯರಗೇರ, ರಾಯಚೂರು , 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಸಂಗ್ರಹಕಾರರು : 
ಗುರುಮಧ್ದರಾವ್‌ ಉಪ್ಪಲಿ 
ಗುರುವಿಜಯದಾಸಾಶ್ರಮ 
ರಾಯಚೂರು 


ಪಕಾಶಕರು : 
ಶ್ರೀರಂಗನಾಥ ಅಷ್ಟೋತ್ತರ ಸೇವಾ ಸಮಿತಿ 
ಯರಗೇರ, ರಾಯಚೂರು 


ಹಕ್ಕುಗಳು : ಸಂಗ್ರಹಕಾರರು 
ಮೊದಲ ಮುದಣ : ಶ್ರೀ ಶೇಷದಾಸರ 125 ಆರಾಧನೆ, ಅಧಿಕ ಮಾಸ2010 
ಪುಟಗಳು : xvi+ 168 | 
ಪ್ರತಿಗಳು : 1000 
ಬೆಲೆ : ರೂ. 35/- [ಮೂವತ್ತೈದು ರೂಪಾಯಿಗಳು] 


ಮುಖಪುಟ : ವೇಣಿಸೋಮಪುರದಲ್ಲಿ ಶ್ರೀ ಶ್ರೀ ಶ್ರೀ ವ್ಯಾಸತತ್ವಜ್ಞ 
ತೀರ್ಥರಿಗೆ ಒಲಿದು ಬಂದ ಶ್ರೀವೇಣುಗೋಪಾಲಸ್ವಾಮಿ ಮತ್ತು ಅವರ 
ವಿಶೇಷ ಸೇವೆ ಮಾಡಿದ ಉತ್ತನೂರಿನ ಭಾಗಣ್ಣದಾಸರು ಹಾಗೂ ಅವರ 
| ತಮ್ಮಂದಿರು 


ಸತ್ಯಶ್ರೀ ಪ್ರಿಂಟರ್ಸ್‌ ಪ್ರೈ. ಲ್ಲಿ. 
ನಂ. 16/, 2ನೇ ಮುಖ್ಯರಸ್ತೆ. 3ನೇ ಅಡ್ಡರಸ್ತೆ 
ಕಸ್ತೂರಿಬಾ ನಗರ, ಮೈಸೂರುರಸ್ತೆ 
ಬೆಂಗಳೂರು-560 026 
ದೂ: 080-26748811; ಮೊ : 9342864761 





—— ಗ್ರಂಥ ಪಮಪಣಣೆ ಸ್ಟ 
ಶ್ರೀ ವಿಜಯರಾಯ ವಿಜಯತೆ 


ಶ್ರೀ ವಿಜಯರಾಯರ ಕರುಣಾಕವಚದಡಿಯಲ್ಲಿ ನನ್ನ ಜೀವನದಲ್ಲಿ ನಾನು 
ನಂಬಿದ ನನ್ನನ್ನು ನಡೆಸುತ್ತಿರುವ ಶ್ರೀಗೋಪಾಲದಾಸರ ವಾಣಿ 
“ಎನ್ನಿಂದಲೇನೇನು ಆಗೋಸಾಧನವೆಲ್ಲ ನಿನ್ನದೇ ವಿಜಯರಾಯ। ಎನ್ನ 
ಸಾಮರ್ಥ್ಯವೇನು ಜನ್ಮಜನ್ಮಾ೦ತರಕ್ಕೆ ನಿನ್ನ ಬಿಡೆನೊ ವಿಜಯರಾಯ]? 
ಅದರಂತೆ ಶ್ರೀಗುರುಗೋಪಾಲದಾಸರಾಯರ ಕೃತಿಗಳಾದ 
ಉಪಾಸನಾಕ್ರಮ-1, ಉಪಾಸನಾಕ್ರಮ-2 ಮತ್ತು ಸೃಷ್ಟಿಕ್ರಮ, ಈ ಮೂರೂ 
ಕೃತಿಗಳು ಮೋಡಿ ಲಿಪಿಯಲ್ಲಿದ್ದಾಗ ನಾನು ಬರೆಯಲುದ್ಯುಕ್ತನಾದಾಗ 
ಅದನ್ನು ತಿದ್ದಿ ಮು೦ದುವರೆಯಲು ಪೂಜ್ಯ ಉಪ್ಪಲಿ ತಾತಾ ಅವರ 
ಆಶೀರ್ವಾದದ ಬಲವೇ ಕಾರಣ. “ಉಪ್ಪಲಿ ತಾತಾ ಸಮವರ್ತಿ ನಾಂ 
ಶ್ರೀಶೇಷದಾಸ ಆರಾಧನಾ ಪಟುಂ॥ ಹರಿದಾಸ ಸಾಹಿತ್ಯ ಪ್ರಚುರಣಾ ಪಟು೦ 
ಶ್ರೀ ಕಾಶೀದಾಸ ಗುರುಂಭಜೆ” ಪ್ರಾತಃಸ್ಮರಣೀಯರಾದ ಶ್ರೀ ಕಾಶಿ 
ಹನುಮಂ೦ತದಾಸರು ಈ ಗ್ರ೦ಥವನ್ನು ಹರಿದಾಸ ವಾಜ್ಮಯದ ಎಲ್ಲಾ 
ಭಕ್ತಾದಿಗಳಿಗೆ ತಲುಪಿಸಬೇಕೆ೦ಬ ಹೆಬ್ಬಯಕೆ ಇವರದಾಗಿತ್ತು. ಈ ಕೃತಿಯು 
ಆಕೃತಿತಾಳುವುದರಲ್ಲಿ ಅವರು ವೈಕು೦ಠವಾಸಿಗಳಾಗಿದ್ದಾರೆ. ಆದರೆ ಅವರ 
ಆಶಯವನ್ನು ಸಾಕಾರಗೊಳಿಸುವಲ್ಲಿ ಅವರ ಹಲವಾರು ಶಿಷ್ಯ ಸಮೂಹವು 
ಕಂಕಣಬದ್ದರಾಗಿದ್ದುದು ಗುರುಗೋಪಾಲದಾಸರ ಅನುಗ್ರಹವೇ ಸರಿ. ಅದರ 
ಪ್ರಯತ್ನವೇ ಈ ಗಂಥ. ಅವರ ಅಂತರ್ಗತ ಶ್ರೀ ವಿಜಯವಿಠ್ಚಲನ 
ಪಾದಾರವಿಂದಕ್ಕೆ ಅರ್ಪಿತವು. 





ವಿಜಯರಾಯರ ಪಾದಧೂಳಿ 
ಗೋವಣ್ಣ (ಗೋವರ್ಧನ) ಉತ್ತುನೂರು 
ಶ್ರೀ ಉತ್ತುನೂರು ಗುರುಗೋಪಾಲರಾಯರು ಸೃಷ್ಟಿ ಪಕರ್ಣ, ಭೂಗೋಳ 
ಖಗೋಳ ವರ್ಣನೆ. ಜೀವರ ವಿಚಾರ ಮೊದಲಾದವು ಅರ್ಥವಾಗುವಂತೆ 
ಓದುಗರಿಗೆ ಅನುಕೂಲವಾಗುವಂತೆ ರಚಿಸಿದ್ದಾರೆ. ಇದರ ಸಂಗಹದಲ್ಲಿ ಶ್ರೀ 
ಗೋವರ್ಧನ ಇವರ ಪರಿಶ್ರಮವು ವಿಶೇಷವಾಗಿದೆ. 


ಗುರುಮದ್ದರಾವ್‌ ಉಪ್ಪಲಿ 


ಪಂದ್ರಹಕಾರರ ಮಾಡು 


ಶ್ರೀ ಗುರುಗೋಪಾಲರಾಯರು ರಚಿಸಿದ ಅಪರೂಪದ ಮತ್ತು ವಿಶಿಷ್ಠವಾದ 
ಪ್ರಮೇಯಭರಿತ ಕೃತಿಗಳ ಸ೦ಗ್ರಹ ಗಂಥ ಸಾಧಕರ ಮುಂದಿಡಲು ಹರ್ಷವೆನಿಸುತ್ತದೆ. 
ಗದ್ಯ ರೂಪದಲ್ಲಿರುವ ಈ ಗಂಥದಲ್ಲಿ ಮುಖ್ಯವಾಗಿ ಸೃಷ್ಟಿ ಹಾಗೂ ಉಪಾಸನಾ 
ಕ್ರಮಗಳನ್ನು ಸ ಸಾಧಕರಿಗೆ ಅನುಕೂಲವಾಗಲೆಂದು ತಿಳಿಸಿದ್ದಾರೆ. ಭಗವಂತನ ಅನಂತ 
ಕಲ್ಯಾಣ ಗುಣಗಳಲ್ಲಿ ಸೃಷ್ಟಾ ಕಿ ಅಷ್ಟಕತ್ಮ ರ್ರತ್ವವು ವಿಶಿಷ್ಟವಾದವು. ಅವು 
ಯಾವುವೆಂದರೆ ಸೃಷ್ಟಿ, ಸತಿ, ಷು, ಜ್ಞಾನ, ಅಜ್ಞಾನ. ಬಂಧ, ಮೋಕ್ಷ ಮತ್ತು 
ನಿಯಮನ. ಪರಬ್ರಹ್ಮನಾದ "ವಿಷ್ಣುವು ಬ ಬ್ರಹ್ಮ ದೇವರಲ್ಲಿ ಬ್ರಹ್ಮರೂಪನಾಗಿ ಸೃಷ್ಟಿ "ಕಾರ್ಯ 
ಮಾಡಿಸುತ್ತಾನೆ. ತಾನೇ ಸ್ವತಃ ಸ್ಥಿತಿ ಕಾರ್ಯ ಮಾಡುತ್ತಾನೆ. ಮತ್ತು ಉಮಾಪತಿಯಾದ 
ರು5ದೇವರಲ್ಲಿ ರುದ್ರದೇವನೆನಿಸಿಕೊಂಡು ಲಯವನ್ನು ತಾನೇ ಮಾಡುತ್ತಾನೆ. “ಸೃಷ್ಟಿ 
ಇಲ್ಲದಲೆ ಒತ್ತಟ್ಟಿಗಿದ್ದವರನ್ನು ಸೃಷ್ಟಿಸಿ ಜೀವರ ಸಲಹುವಿ” ಎ೦ಬ ಗುರುಶ್ರೀಶ 
ವಿಠ್ಠಲದಾಸರ ಉಕ್ತಿಯಂತೆ ಮಹಾಕರುಣಿಯಾದ ಆ ನಮ್ಮ ಸ್ವಾಮಿಯು ಪ್ರಳಯ 
ಕಾಲದಲ್ಲಿ ಜಲದಲಿ ಆಲದೆಲೆಯ ಮೇಲೆ ಮಲಗಿ ತನ್ನ ಹೆಬ್ಬೆರಳು ಚೀಪುತ್ತ 
ಇರುವಾಗ ಜಗನ್ಮಾತೆಯಾದ ಲಕ್ಷ್ಮೀದೇವಿಯು ಜೀವಿಗಳನ್ನು ಉದ್ದಾರ ಮಾಡು 
ಎಂದು ಪ್ರಾರ್ಥಿಸಿ ಸೃಷ್ಟಿ ಮಾಡಲು ಕೋರುತ್ತಾಳೆ. ಈ ಎಲ್ಲ ವಿವರಗಳನ್ನು ಶ್ರೀ 
ಗುರುಗೋಪಾಲರಾಯರು ಗದ್ಯ ರೂಪವಾಗಿ ಸುಂದರವಾಗಿ ಬಿಂಬಿಸಿದ್ದಾರೆ. 

ಪುರುಷ ಸೂಕ್ತದಲ್ಲಿ ಹೇಳಿದಂತೆ “ತ್ರಿಪಾದೂರ್ಧ್ವ ಉದೈತ್‌... ಅತ್ಯರಿಚ್ಛತ 
ಪಶ್ಚಾದ್‌ ಭೂಮಿ ಮಥೋಪುರಃ.” ಪುರುಷ ಶಬ್ದ ವಾಚ್ಯನಾದ ಭಗವಂತನು 
ಮೂರು ರೂಪಗಳಿಂದ ಬೆಳಗುತ್ತ ಅಂತರಯಾಮಿ ರೂಪದಿಂದ ಬ್ರಹ್ಮಾಂಡದ 
ಹೊರಗೆ ಹಾಗೂ ಒಳಗೆ ವ್ಯಾಪಿಸಿದ್ದಾನೆ. ಇದೇ ವಿರಾಟ ರೂಪ ವು. ಆ 
ಪುರುಷನಿಂದಲೇ ಬ್ರಹ್ಮಾಂಡ, ಬಹ್ಮಾಂಡದಿಂದ ಚತುರ್ಮುಖ ಬ್ರಹ್ಮ ಬ್ರಹ್ಮನಿಂದ 
ರುದ್ರ ಹೀಗೆ ಜನಿಸಿದರು. ಸ್ರೀ ವಾದಿರಾಜರು ವಿರಾಟರೂಪ ಸ್ತೋತ್ರದಲ್ಲಿ ತಿಳಿಸಿದಂತೆ 
ಪುರುಷ ರೂಪ ಪರಮಾತ್ಮನ ಮುಖದಿ೦ದ ಬ್ರಾಹ್ಮಣ ಜಾತಿ (ಹಾಗೂ 
ಜಾತ್ಕಾಭಿಮಾನಿ ಬ್ರಹ್ಮ ಬಾಹುವಿನಿಂದ ಕ್ಷತ್ರಿಯ (ಜಾತ್ಯಾಭಿಮಾನಿ ವಾಯು) 
ಊರುವಿನಿಂದ ವೈಶ್ಯ (ಜಾತ್ಯಾಭಿಮಾನಿ ನಾಸಿಕಾ ವಾಯು) ಹಾಗೂ ಪಾದದಿಂದ 
ಶೂದ್ರ (ಜಾತ್ಕಾಭಿಮಾನಿ ನಿಯತಿ) ಹುಟ್ಟಿದರು. ಮನಸಿನಿಂದ ಚಂದ್ರ, ಕಣ್ಣಿನಿಂದ, 


ಸೂರ್ಯ ಮುಖದಿಂದ ಇಂದ್ರ, ಅಗ್ನಿ. ಪ್ರಾಣದಿ೦ದ ವಾಯು. ನಾಭಿಯಿಂದ 
ಅಂತರಿಕ್ಷ, ಶಿರಸ್ಸಿನಿ೦ದ ಸ್ವರ್ಗಾದಿ ಉಧ್ವ ಲೋಕಗಳು ಪಾದದಿಂದ ಅಧೋ 
ಲೋಕಗಳು ಸೃಷ್ಟಿಗೊ೦ಡವು. ಇವೇ ಸೂಕ್ಷ್ಮ ವಿಚಾರಗಳನ್ನು ನಾವು ದಾಸ 
ಸಾಹಿತ್ಯದಲ್ಲಿ ಅನೇಕ ಕೃತಿಗಳಲ್ಲಿ ಕಾಣುತ್ತೇವೆ. 


ದುರ್ಗಾದೇವಿಯು ಪರಮಾತ್ಮನನ್ನು ಓಂಕಾರದಿಂದ ಸ್ತೋತ್ರ ಮಾಡಿ 
ಓ೦ಕಾರ ಸೃಷ್ಟಿಯಿ೦ದ ಸಕಲ ಮಂತ್ರಗಳು, ಅಜಾದಿ 51 ವರ್ಣಗಳು, ಪುರುಷ 
ಸೂಕ್ತವು ಸಕಲ ವೇದಗಳು ವ್ಯಾಪ್ತವಾದವು. ಇಂಥ ಸ್ತೋತ್ರಕ್ಕೆ ಮೆಚ್ಚಿ ಪರಮಾತ್ಮನು 
ಆತ್ಮಸೃಷ್ಟಿ ಮಾಡುತ್ತಾನೆ. ಬ್ರಹ್ಮದೇವರು ಪದ್ಮಕಲ್ಪದಲ್ಲಿ ಮತ್ತು ಶ್ವೇತ ವರಾಹ ಕಲ್ಪದಲ್ಲಿ 
ಮಾಡಿದ ಸೃಷ್ಟಿ ಇತ್ಯಾದಿಗಳು ಸಾಧಕನ ಚೆ೦ತನೆಗೆ ಅವಶ್ಯವಾದ ವಿಷಯಗಳು ಈ 
ಗಂಥದಲ್ಲಿ ಅಡಗಿವೆ. 


ಸೃಷ್ಟಿ ಪ್ರಕರಣವು ಎ೦ಬುದು ಒಂದು ಕಬ್ಬಿಣದ ಕಡಲೆ ಇದ್ದ ಹಾಗೆ. ಘನ 
ಪಂಡಿತರಿಗೂ ಸರಿಂರರಾಗಿ ಅರ್ಥೈಸಲು ಕಷ್ಟಕರ. ಅದನ್ನು ಶ್ರೀ 
ಗುರುಗೋಪಾಲರಾಯರು ಆಡುಭಾಷೆಯಲ್ಲಿ ಸರಳವಾಗಿ ವಿಶದೀಕರಿಸಿದ್ದಾರೆ. ಸೃಷ್ಟಿಗೆ 
ಬ೦ದ ಜೀವರು ಏನು ಮಾಡಬೇಕು? ಅದೇ ಉಪಾಸನಾ. ಲಕ್ಷ್ಮೀದೇವಿಯ 
ಪ್ರಾರ್ಥನೆ ಮೇರೆಗೆ ಪರಬ್ರಹ್ಮನಾದ ಆ ಸ್ವಾಮಿಯು ತನ್ನ ನಾಭಿಕಮಲದಿಂದ 
ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡಿದ ಮೇಲೆ ಚತುರ್ಮುಖಬ್ರಹ್ಮನು ಮುಂದೇನು 
ಎಂದು ಯೋಚಿಸುತ್ತಿರುವಾಗ “ತಪ ತಪ” ಎಂಬ ಶಬ್ದ ಕಿವಿಗೆ ಬಿದ್ದು ತಪವನ್ನು 
ವರಾಡಲುದ್ಯುಕ್ತನಾಗುತ್ತಾನೆ. ಇದೇ ಉಪಾಸನಾ “ಸರ್ವಜೀವರು 
ಸ್ವರೂಪೋದ್ದಾರಕ್ಕಾಗಿ ಮಾಡುವದೇ ಉಪಾಸನಾ” ಇದರ ಕ್ರಮ ಏನು ಭಗವ೦ತನ 
ಚಿಂತನೆಯ ಕ್ರಮ ಇತ್ಯಾದಿಗಳನ್ನು ಶ್ರೀ ಗುರುಗೋಪಾಲರಾಯರು ತಿಳಿಸಿದ್ದಾರೆ. 
ಇಡಾ, ಪಿಂಗಳ, ಸುಷುಮ್ನಾ ನಾಡಿಗಳ ಸಂಧಿ ಸ್ಥಳವೇ ತ್ರಿವೇಣಿ ಸಂಗಮ ಎಂದು 
ತಿಳಿದು ಮಾನಸಿಕವಾಗಿ ಅದರಲ್ಲಿ ಮುಳುಗುವದೇ ಮಾನಸಿಕ ಸ್ನಾನವೆನಿಸುತ್ತದೆ. 
ಸ್ನಾನದ ನಂತರ ಏಕಾಗ್ರಚಿತ್ತನಾಗಿ ತನ್ನ ದೇಹದಲ್ಲಿರುವ ಭಗವದ್ರೂಪಗಳನ್ನು ಧೇನಿಸಿ 
ಲಿ೦ಂಗಬದ್ಧನಾದ ಜೀವನಿಗೆ ಲಿಂಗದೇಹದ ಮೇಲೆ 10 ವಿಧ (ಅನ್ನಮಯ, 
ಪ್ರಾಣಮಯ ಇತ್ಯಾದಿ) ಕವಚಗಳನ್ನು ತಿಳಿಯಬೇಕು. ಸಪ್ತಧಾತುಗಳಿ೦ದ ಕೂಡಿದ 
ಈ ಸ್ಥೂಲದೇಹದಲ್ಲಿ ತ್ವಕು ಇತ್ಯಾದಿಗಳಲ್ಲಿ ಭಗವದ್ರೂಪವನ್ನು ಚಿಂತಿಸುವ ಕ್ರಮಗಳನ್ನು 
ಶ್ರೀ ಗುರುಗೋಪಾಲದಾಸರು ತಿಳಿಸಿದ್ದಾರೆ. ಪಂಚಕೋಶಗಳ ವಿವರ, ಮಾತೃಕಾನ್ಮಾಸ 
ವಿದ್ಯಾ, ಪ್ರಾಣಾಗ್ನಿ ವಿದ್ಯಾ, ನಾಡಿ ಎದ್ಯಾ, ದೇಹದ ವಿವಿಧ ಭಾಗಗಳಲ್ಲಿರುವ ಪದ್ಮಗಳ 
ಎದ್ಯಾ ಮಧು ವಿದ್ಯಾ ಸ್ಥೂಲ ಹೃದಯ ಕಮಲದಲ್ಲಿರುವ ಸ್ಥೂಲ ಬಿ೦ಬೋಪಾಸನ 
ಇತ್ಯಾದಿಗಳನ್ನು ಜೀವರು ಮಾಡತಕ್ಕ ಉಪಾಸನ ಕ್ರಮದಲ್ಲಿ ತಿಳಿಸಿದ್ದಾರೆ. ದೇವರ, 
ಲಕ್ಷ್ಮೀದೇವಿಯರ, ಜೀವರ, ಸ್ವರೂಪ ದೇಹದ ವಿವರಗಳನ್ನು ಸವಿವರವಾಗಿ 


vi 


ಚಿತ್ರಿಸಿದ್ದಾರೆ. ವನೋಪಾಸನ, ಜಲೋಪಾಸನ, ಇತ್ಯಾದಿ “ವಿಧವಾದ 
ಉಪಾಸನಾಕ್ರಮಗಳನ್ನು ದೀರ್ಫ್ಥವಾಗಿ ತಿಳಿಸಿದ್ದಾರೆ. ಇದಲ್ಲದೆ ಇನ್ನೂ ಅನೇಕ 
ವಿಚಾರಗಳನ್ನು ಸ್ಪಷ್ಟೀಕರಿಸಿದ್ದಾರೆ. ತಾರತಮೃದಲ್ಲಿ 14 ವಿಧ ತಾರತಮ್ಯಗಳಿವೆ (ಅ೦ಶ, 
ಆನಂತ, ಬಲ, ಜ್ಞಾನ. ದೇಶ, ಕಾಲ ಅಪರೋಕ್ಷ, ಲಯ, ಸೃಷ್ಟಿ ಪದವಿ, ಆವೇಶ, 
ಗುಣ, ಲಕ್ಷಣ ಮತ್ತು ಶಾಂತಿ.) ಅವುಗಳ ಎಚಾರವನ್ನು ಈ ಗ್ರಂಥದಲ್ಲಿ 
ನೋಡಬಹುದು. 

ಭೂಗೋಳ ವಿಸ್ತಾರ ಮಾಡುತ್ತ ಪ್ರಕೃತ ಗ್ರಂಥ ಅವಲೋಕನದಿಂದ 
ಆಗಬಹುದಾದ ಫಲಸ್ತುತಿಯಂತೆ ಭಗವಂತನ ತ್ರಿಧಾಮಗಳಾದ ಶ್ವೇತದ್ವೀಪ, 
ಅನಂತಾಸನ, ವೈಕುಂಠ ಇತ್ಯಾದಿಗಳ ವರ್ಣನೆಂಯು ಕಾಣಸಿಗುತ್ತದೆ. 
ಶ್ರೀಗುರುಗೋಪಾಲದಾಸಾರ್ಯರ ಉಪಕಾರ ಅವಿಸ್ಮರಣೀಯ ಹಾಗೂ 
ಅನುಪಮೇಯ. ಆದ್ದರಿಂದಲೇ ಸಕಲ ಸಾಧಕರು ಸಂಗ್ರಹಿಸಲೇಬೇಕಾದ ಗ್ರಂಥ 
ಇದಾಗಿದೆ. 


ಗುರುಗೋಪಾಲದಾಸರು : ಮೊಸರುಕಲ್ಲು ಗ್ರಾಮದ ಮುರಾರಿರಾಯ 
ಹಾಗೂ ವೆಂಕಮ್ಮ ಎಂಬ ಮಹಾ ಸಾತ್ತಿಕ ದಂಪತಿಗಳಿಗೆ 4 ಜನ ಮಕ್ಕಳು ಧರ್ಮ, 
ಅರ್ಥ, ಕಾಮ, ಮೋಕ್ಷ ಎ೦ಬ 4 ಪುರುಷಾರ್ಥದ ಪ್ರತೀಕರೋ ಅಥವಾ ಧರ್ಮಕ್ಕೆ 
4 ಕಾಲುಗಳಿದ್ದಂತೆ ಅವರು ಎಂಬಂತೆ 4 ಜನ ಅಪರೋಕ್ಷಿಗಳನ್ನು ಹೆತ್ತ ವೆಂಕಮ್ಮ 
ಹಾಗೂ ಮುರಾರಿರಾಯರು ಆರ್ಥಿಕ ಸಂಪತ್ತು ಸದೃಢವಾಗಿರದಿದ್ದರೂ ಆಧ್ಯಾತ್ಮಿಕ 
ಸಂಪತ್ತು ತುಂಬಿತುಳುಕುತ್ತಿತ್ತು. ಮೊದಲನೆಯವನು ಭಕ್ತಾಗೇಸರ, ವಿಜಯರಾಯರ 
ಮುಖ್ಯ ಪ್ರತಿಮಾ ಹಾಗೂ ಪುಣ್ಯದ ಪುತ್ರರಾದ ಭಾಗಣ್ಣ, ಎರಡನೆಯವರು ಶೀನಪ್ಪ, 
ಮೂರನೆಯವನು ವರದಪ್ಪ ಹಾಗೂ 4ನೆಯವನು ರಂಗಪ್ಪ. ಇವರೇ ಮುಂದೆ 
ಗೋಪಾಲದಾಸರು. ಗುರುಗೋಪಾಲದಾಸರು, ವರದ ಗೋಪಾಲದಾಸರು ಹಾಗೂ 
ತಂದೆ ಗೋಪಾಲದಾಸರೆಂದು ಖ್ಯಾತಿ ಹೊಂದಿದರು. ಗುರುಗೋಪಾಲದಾಸರು 
ಅನೇಕ ಕೃತಿಗಳನ್ನು ರಚಿಸಿದ್ದೆಂದು ತಿಳಿದು ಬರುತ್ತದೆ. ಗೋಪಾಲದಾಸರ ತಮ್ಮಂದಿರು 
ತಮ್ಮ ಅಣ್ಣನಲ್ಲಿ ವಿಶೇಷ ಭಕ್ತಿ ಮಾಡುತ್ತಿದ್ದರು. ಶೀ ಗೋಪಾಲದಾಸರು ಇಹಲೋಕದ 
ಯಾತ್ರ ಮಾಡಿದ ಮೇಲೆ ಇವರು ಗುರುವರ್ಯ ವೆಂಕಟರಾಮಾಚಾರ್ಯರ (ಐಜಿ 
ಸ್ವಾಮಿಗಳು) ಬಳಿಯೇ ಹೆಚ್ಚಾಗಿ ಇರುತ್ತಿದ್ದರೆಂದು ಬಲ್ಲವರು ತಿಳಿಸಿದ್ದಾರೆ. ಈ 
ಮೂವರು ಯಾವಾಗ ಇಹಲೋಕ ಯಾತ್ರೆ ಮಾಡಿದರು ಎಂಬುದರ ಬಗ್ಗೆ ಖಚಿತ 
ಮಾಹಿತಿ ಇಲ್ಲ. 


ಶ್ರೀಗುರುಗೋಪಾಲದಾಸರ ಕೃತಿಗಳು ಪ್ರಮೇಯ ಪುಂಜವಾಗಿವೆ ಮತ್ತು 
ದೀರ್ಫ್ಥ ಕೃತಿಗಳು ಇವಾಗಿವೆ. ಉದರ ಶೂಲಿಯ ಉಪಶಮನ ಕುರಿತು 


vii 


ಚಂದ್ರಾಂತರ್ಗತ ಗುರುಗೋಪಾಲವಿಠಲಾಭಿನ್ನ ವಿಜಯ ವಿಠ್ಠಲರಾಯನ ಸ್ತೋತ್ರವು 
ಬಹು ಅರ್ಥಗರ್ಭಿತವಾಗಿದೆ. ಇನ್ನೊಂದೆಡೆ ವಾಯುದೇವರ ತೃತೀಯಾವತಾರವಾದ 
ಮಧ್ವರಾಯರನ್ನು ವ್ಯಂಗ್ಯವಾಗಿ ಮಾಡಿದ ಸ್ತೋತ್ರ “ಯತಿಯು ನೀನಾದದ್ದು 
ಕ್ಷಿತಿಯೊಳು ನಾ ಬಲ್ಲೆ” ಕೂಡ ಭಕ್ತಿ ಭರಿತವಾಗಿದೆ. 

ಶ್ರೀಶೇಷದಾಸರಿಗೂ ಹಾಗೂ ಶ್ರೀಗುರುಗೋಪಾಲರಾಯರಿಗೂ ಯಾವ 
ನೆಂಟು ಎಂಬುದು ತಿಳಿಯಲಸಾಧ್ಯವಾದರೂ ಶ್ರೀ ಶೇಷದಾಸರೂ ತಮ್ಮ ಪ್ರತಿ 
ಪತ್ರದಲ್ಲೂ "ಶ್ರೀಗುರುಗೋಪಾಲರಾಯ ಪ್ರಸೀದ' ಎಂದು ಪ್ರಾರಂಭ ಮಾಡುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಗ್ರಂಥವನ್ನು ಸಂಗ್ರಹಿಸಿ ಓದುಗರಿಗೆ 
ಯರಗೇರಿಯಲ್ಲಿ ನಡೆಯುವ ಶ್ರೀ ಶೇಷದಾಸರ 125ನೇ (ಅಧಿಕ, ವೈಶಾಖ ಏಪ್ರಿಲ್‌ 
21, 22, 2010) ಆರಾಧನೆಯಲ್ಲಿ ಬಿಡುಗಡೆ ಮಾಡುತ್ತಿರುವದು ವಿಶೇಷವಾದದ್ದು. 


ಈ ಗ್ರಂಥದ ಪ್ರಕಾಶನದಲ್ಲಿ ನಮಗೆ ಆತ್ಮೀಯರೂ ಹಾಗೂ ಎಲ್ಲಾ 
ಕಾರ್ಯಗಳಿಗೂ ಬೆನ್ನೆಲುಬಾಗಿದ್ದ ಶ್ರೀ ಕಾಶಿ ಹನುಮಂತದಾಸರನ್ನೂ ಇಲ್ಲಿ 
ಸ್ಮರಿಸುವುದು ನನ್ನ ಕರ್ತವ್ಯ. ಈ ಗಂಥವನ್ನು ಡಿಟಿಪಿ ಮಾಡಲು ವಿಶೇಷ ಸಹಾಯ 
ಮಾಡಿದ ಶ್ರೀ ಗೋವರ್ದನ್‌ ಪಟವಾರಿ ಇವರಿಗೆ ಭಗವಂತನ ವಿಶೇಷ 
ಅನುಗ್ರಹವಾಗಲಿ ಎಂದು ಪ್ರಾರ್ಥನೆ. ಗ್ರಂಥ ಪ್ರಕಾಶನದಲ್ಲಿ ವಿಶೇಷಾಸಕ್ತಿ ವಹಿಸಿದ 
ಶ್ರೀ ಎಂ.ಕೆ. ವಿಜಯೀಂದ್ರ, ಶ್ರೀ ಸೇತುರಾವ್‌, ಶ್ರೀ ಕೃಷ್ಣ, ಅನಂತ ಕೊಳ್ಳಿ, 
ಗುರುರಾಜರಾವ್‌ ಇವರಿಗೆ ಹಾಗೂ ಪ್ರಕಾಶನಕ್ಕೆ ಧನ ಸಹಾಯ ಮಾಡಿದ ಶ್ರೀ ಜಿ.ಬಿ. 
ಕುಲಕರ್ಣಿ, ಶ್ರೀ ವಿಜಯರಾವ್‌ ಕುಲಕರ್ಣಿ, ಶ್ರೀ ಅಶೋಕ್‌ ಕುಲಕರ್ಣಿ ಹಾಗೂ 
ರಮಾಕಾಂತ ಕುಲಕರ್ಣಿ ಅವರಿಗೆ, ಶ್ರೀ ಗುರುಗೋಪಾಲಾ೦ತರ್ಗತ ಶ್ರೀರಾಮನು 
ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲೆಂದು ಪ್ರಾರ್ಥನೆ. ಸದ್ಧಕ್ತರಿಗೆ ಈ ಗಂಥದ 
ಉಪಯೋಗವಾದಲ್ಲಿ ಎಲ್ಲರ ಪರಿಶ್ರಮವು ಸಾರ್ಥದಾಯಕ ಎಂದು ನನ್ನ ಅನಿಸಿಕೆ. 

ಚಿಂತಿಸು ಈ ಪರಿ ಮನದಲ್ಲಿ ಸೃಷ್ಟಿಯ 
ಸಂತತ ವಿಜಯ ವಿಠ್ಠಲ ಮಾಡುವನೆಂದು॥ 
ಶ್ರೀರಾಮನವಮಿ ಗುರುಮದ್ದರಾವ್‌ ಉಪ್ಪಲಿ 
24.03.2010 


viii 


ಕೃತಜ್ಞತೆಗಳು 
ಹು 


ಶ್ರೀಹರಿ, ವಾಯು, ಗುರುಗಳ ಸ್ಮರಣೆ, ದಾಸರಾಯರ ಆರಾಧನೆ 
ಮಾಡುವುದೇ ಸಾಧನೆ. ಶ್ರೀಶೇಷದಾಸರ ಆರಾಧನೆ ಪಂಢರಾಪುರ, ತಿರುಪತಿ, 
ಉಡುಪಿ, ಮಂತ್ರಾಲಯ, ಮಳಖೇಡ ಮುಂತಾದ ಪುಣ್ಯ ಕ್ಷೇತಗಳಲ್ಲಿ ಈವರೆಗೂ 
ಪೂಜ್ಯ ಶ್ರೀಗುರುಮಧ್ದರಾಮ ಉಪ್ಪಲಿ ನೇತೃತ್ವದಲ್ಲಿ ನಡೆದಂತೆ, ಈ ವರ್ಷ ಅಧಿಕ 
ವೈಶಾಖ ಶು॥ ಅಷ್ಟಮಿಯಂದು ಶೇಷದಾಸಠ ಆರಾಧನೆ ನಮ್ಮ ಚಿಕ್ಕಗ್ರಾಮ. 
ಯರಗೇರಿ. ಶ್ರೀರಂಗನಾಥ ಸನ್ನಿಧಿಯಲ್ಲಿ ಪೂಜ್ಯ ತಾತಾ ಅವರು ಇಲ್ಲಿ ಮಾಡುವ 
ಸಂಕಲ್ಪ ತಿಳಿದು ಅತ್ಯಂತ ಸ೦ತೋಷವೆನಿಸಿತು. ಶ್ರೀದಾಸವರೇಣ್ಯರ ಸೇವಾ 
ಅವಕಾಶ ಕಲ್ಪಿಸಿ ಕೊಟ್ಟದ್ದಕ್ಕಾಗಿ, ಪೂಜ್ಯ ಶ್ರೀ ಗುರುಮದ್ದರಾವಉಪ್ಪಲಿ ತಾತಾ 
ಅವರಿಗೆ ನಮ್ಮ ಕೃತಜ್ಞತಾ ಪೂರ್ವಕ ಅನಂತ ಪ್ರಣಾಮಗಳು. 


ಈ ಆರಾಧನಾ ಸ್ಮರಣಾರ್ಥ ಗ್ರಂಥವೊಂದನ್ನು ಪ್ರಕಾಶನಗೊಳಿಸುವ 
ವಿಚಾರ ಸುಳಿದಾಗ, ಭಕ್ತರು ಸ್ವಯಂ ಪ್ರೇರಣೆಯಿ೦ದ ಪ್ರಕಟಣೆಗೆ ಸಹಾಯ ದೇಣಿಗೆ 
ನೀಡಲು ಮುಂದಾದರು. ಇದರ ಮುದ್ರಣಕಾರ್ಯದ ಹೊಣೆಗಾರಿಕೆ ಹಾಗೂ 
ಈ ಕಾರ್ಯ ನಿಭಾಯಿಸಲು ನಮ್ಮ ಮಿತ್ರರಾದ ಶ್ರೀ ಎಸ್‌.ಆರ್‌. ಕಟ್ಟಿಯವರು 
ಒಪ್ಪಿ, ಅದನ್ನು ಚೆನ್ನಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಹೊತ್ತಿಗೆಯನ್ನು ಸುಂದರವಾಗಿ 
ಮುದ್ರಣ ಮಾಡಿಕೊಟ್ಟ, ಪೆಸ್ಸಿನ ಕಾರ್ಯಕರ್ತರಿಗೆ, ಶ್ರೀ ರಂಗನಾಥ ಸೇವಾ 
ಸಮಿತಿಯಿ೦ದ ಅನ೦ತ ಕೃತಜ್ಞತಾ ನಮನಗಳು. 


ಶ್ರೀ ಶೇಷದಾಸರ ಆರಾಧನೆ ಯರಗೇರಾ ಗ್ರಾಮದಲ್ಲಿ ನಡೆಯುವಂತೆ, 
ಆಗಲು ಶ್ರೀಗುರು ವಿಜಯ ವಿಠ್ಠಲನ ದಾಸ, ದಾಸ, ದಾಸರ ಭಕ್ತರು ತಾವಾಗಿಯೇ 
ಮುಂದೆ ಬಂದು ತನು, ಮನ, ಧನದಿಂದ ಸೇವೆ ಸಲ್ಲಿಸಿದ್ದಾರೆ. ಇದೂ ಅಲ್ಲದೆ 
ಅನೇಕ ಪಂಡಿತರು, ಪ್ರವಚನಕಾರರು, ಭಗವದ್ಧಕ್ತರು, ಭಜನಾ ಮಂಡಳಿಯವರು 
ಈ ಆರಾಧನೆಗೆ ಆಗಮಿಸಿ, ಸಲ್ಲಿಸಿದ ಸೇವೆ ಹಾಗೂ ಆರಾಧನೆ ಯಶಸ್ವಿಗೊಳಿಸಲು 
ಶ್ರಮಿಸಿದ ಆ ಎಲ್ಲ ಭಕ್ತರಿಗೂ, ನಮ್ಮ ವಂದನೆಗಳು. 


ಕಿಶನರಾವ ಜಾಲಿಹಾಳ 
ಶ್ರೀ ಶೇಷದಾಸರ ಆರಾಧನ ಸಮಿತಿ 
ಯರಗೇರ 





ನಾಥ. ಯರಗೇರಾ 


ಶೀ ಲಕಿ ೀ ರಂಗ 
ಪತ್ರಿ 


ಹ್‌ 





ಶ್ರೀ ಶೇಷದಾಸರು 


ಶ್ರೀವಿಜಯವಿಶ್ಚಲಪ್ರಸನ್ನ. 
ಶ್ರೀವಿಜಯರಾಯ ವಿಜಯತೆ. 
ಶ್ರೀಗಣಪತಿಅ೦ಂಶಸ೦ಭೂತರು, ಜಾತಾಪರೋಕ್ಷಿಗಳಾದ, 
ಭಾಗಣ್ಣದಾಸಾರ್ಯರ ಅನುಜರಾದ 
ಶ್ರೀಗುರುಗೋಪಾಲದಾಸಾರ್ಯರಿಂದ ನಿರೂಪಿಸಲಾದ 


೦೯ ಲ 
ಅಥಃಸೃಷ್ಟಿಕ್ರಮಾ 


ಡ್‌ 


ಶ್ರೀವಿಜಯರಾಯಗುರುಭ್ಯೋನಮಃ. 
ಶ್ರೀಪ್ರಲ್ಹಾದವರದ ಲಕ್ಷ್ಮೀನರಸಿಂಹಪ್ರಸನ್ನ. 


ಶ್ರೀಗುರುಭ್ಯೋನಮಃ । ಹರಿಃ ಓಂ। ಮೂಲರೂಪಿ ನಾರಾಯಣನು ಸೃಷ್ಟಿ 
ಆದಿಕಾಲದಲ್ಲಿ ನಾರಾಯಣ, ವಾಸುದೇವ,ಸಂಕರುಷಣ.ಪ್ರದ್ಯುಮ್ನ ಅನಿರುದ್ದರಂಬ 
ವ್ಯೂಹರೂಪದಿಂದ ಆತ್ಮಸೃಷ್ಠಿಮಾಡಿಕೊ೦ಡು. ಯಜುಗಣಕ್ಕೆ ಕಡಿಮಿಯಾದವನನ್ನು 
ಸಾಧನಪೂರ್ತಿಮಾಡಿಕೊ೦ಬುವುದಕ್ಕೆ, ಜೀವರಾಶಿಯಿ೦ದ ಒಬ್ಬ ಸೂತ್ರನಾಮಕ 
ಜೀವನನ್ನು ಕಡೆಗೆ ತೆಗೆದು ಸೃಷ್ಠಿಗೆತಂದು ಅದರಸ೦ಗಡಬ೦ದ ಅನಾದಿಲಿಂಗ 
ಸಹಿತರಾದ ಜೀವಕ್ಕೆ ಇದ್ದ ಮೇಲ್ಭಾಗದಲ್ಲಿ ಅವ್ಯಕ್ತ ಅನಿರುದ್ಧ ದೇಹವನ್ನು ಕೊಟ್ಟು 
ಈ ಜೀವರು ಸೂತ್ರದಸೃಷ್ಠಿಗೆಯಲ್ಕಾರು ಅಂತ ಭಿನ್ನಮಾಡಿ ಲಯಕಾಲದಲ್ಲಿ 
ನಾಶವಾಗದಂಥಾ ಸ್ಥಾನದಲ್ಲಿ ಇಟ್ಟರುತ್ತಾನೆ. ಲಿಂಗದೇಹ, ಅನಿರುದ್ದದೇಹ, 
ಅವ್ಯಕ್ತದೇಹಗಳ ಕ್ರಮ ಮುಂದೆ ಹೇಳಲ್ಪಡುತ್ತದೆ. ಅನಿರುದ್ದದೇಹದಿಂದ ಬದ್ಧನಾದ 
ಜೀವನು ತ್ರಿವೃತ್ತಿರ್ಣರಾಶಿಯಿ೦ದ ಬ್ರಹ್ಮಾಂಡದ ಮಧ್ಯದಲ್ಲಿ ವಿರಾಟ್‌ಸೃಷ್ಠಿಯಲ್ಲಿ 
ಸ್ಥೂಲದೇಹವು ಜ್ಞಾನಕ್ಕೂಕರ್ಮಕ್ಕೂ ಸಾಧನವಾದ೦ಥಾದ್ದು. ಈ ವಿರಾಟ್‌ 
ರೂಪಿಂಯು ಇನ್ನು ಅನೇಕ ಜೀವಇಲ್ಲದದೇಹಗಳನ್ನು ಸೃಷ್ಟಿವರಾಡಿ 
ಯಾತನಾಯೋಗ್ಯವಾದ ದೇಹಗಳನ್ನು ಯಮದೇವರಿಗೂ. ಸ್ವರ್ಗಕ್ಕೆ ಹೋಗಲು 
ಯೋಗ್ಯವಾದ ಜೀವವಿಲ್ಲದ ದೇಹಗಳನ್ನು ಇಂದ್ರನಿಗೂ, ಸ್ವರ್ಗದಮೇಲಿನ 
ಲೋಕಗಳಿಗೆ ಹೋಗತಕ್ಕ ಜೀವವಿಲ್ಲದದೇಹಗಳನ್ನು ವಿಷ್ಣುದೂತರಿಗೂ ಕೊಟ್ಟೂ, 
ಅಪ್ರವೃದ್ಧದೇಹದಿ೦ದ ಉತ್ಕಾಂತರಾಗಿ ಪುನಃ ಪುನಃ ಭೂಲೋಕದಲ್ಲಿ 
ಸ್ಥೂಲದೇಹವನ್ನು ಹೊಂದುತ್ತಾರೆ. 


|. ಮೊದಲು ಧೂಮಸ್ಥಾನದಲ್ಲಿ ಸ್ವರ್ಗದಿಂದ ಬರುವರು. ಅಲ್ಲಿ ಕಿಂಚಿತ್ಕಾಲ 
ಭೋಗಮಾಡಿ, ಆಭೋಗ ತೀರುತ್ತಲೆ, ಪುನಹ. 

2. ಅಬ್ರನೀರಿಲ್ಲದ ಮನುಷ್ಯ ಜನ್ಮಕ್ಕೆ ಬರುವನು. 

3. ಅಲ್ಲಿಂದ ಹನಿಗಳದ್ವಾರಾ ಧಾನ್ಯ ಜನನಕ್ಕೆ ಬರುವನು. ಅ೦ದರೆ 
ತಿಲಾಮಾಷನಿಗೆ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 1 


16. 


ಭೋಜನದ್ದಾರಾ ಪುರುಷನ ಉದರದಲ್ಲಿ ಹೊಕ್ಕೂ 9ತಿ೦ಗಳು ಇರುವನು. 
ಈಸ್ಥಾನದಲ್ಲಿ ಇರುವಾಗ್ಗೆ ಜೀವನಿಗೆ ಸುಖದುಃಖ ಜ್ಞಾನವಿಲ್ಲ. 


ಪುರುಷನ ಉದರದಿಂದ ರೇತೋಮಾರ್ಗವಾಗಿ ಸ್ಲೀಉದರ ಪ್ರವೇಶಮಾಡಿ 
ದತ್ತ ಜಾತೀಯ ದೇಹಗಳನ್ನು ಹೊಂದುವನು. ಆಯೋನಿಯಲ್ಲಿ 
ಗರ್ಬ್‌ನಿಂದ್ರುವಹಾಗ' ವಾಸುದೇವ ರೂಪಿ ನಾರಾ೦ಂತುಣನು 
ವೃದ್ಧಿಮಾಡುವನು. ಅಜಾದಿನಾಮಕನಾಗಿ ಪ್ರದ್ಯುಮ್ನ ನಾಮಕ ನಾರಾ 
ಯಣನು, ಆರೇತಸ್ಸನ್ನು ಎಲ್ಲಿ ಇಡಬೇಕೋ ಅಲ್ಲಲ್ಲೇ ಇಡುವನು. 
ಸಂಕರುಷಣ ನಾಮಕ ನಾರಾಯಣನು ತ್ವಷ್ಟನಾಮಕನಾಗಿ, ಆರೇತಸ್ಸನ್ನು 
ಆಕಾರಮಾಡಲು ಉಪಕ್ರಮಿಸುವನು. ಅನಿರುದ್ಧನಾಮಕ ನಾರಾಯಣನು 
ಧಾತೃನಾಮಕನಾಗಿ ಆಗರ್ಭವನ್ನುತುಂಬುವನು. ಅನಿರುದ್ಧ ಅಂದರೆ 
ಶ್ವಾಸನಿರೋಧವಾಗದಂತೆ ಮಾಡುತ್ತಾನಾದಕಾರಣ 'ಅನಿರುದ್ದನೆಂದು 
ಹೆಸರು. 

ದಶವರಾತ್ರಿಗೆ ಕಲಿಲವಾಗುವದು. 

ಹದಿನೈದುದಿನಕ್ಕೆ ಉಬ್ಬಕೊ೦ಡು ಗುಳ್ಳೆಯಂತೆ ಆಗುವುದು. 


ಕಠಿಣ (ಗಟ್ಟಿಯಾಗುವುದು) 


| ವಂದುಮಾಸಕ್ಕೆ ತತ್ತಿ. 


ಮಾಸ ಎರಡಕ್ಕೆ ಅಂಗ ಕೈಕಾಲುಗಳು. 
ಮೂರನೇಮಾಸಕ್ಕೆ ಉಗುರು, ರೋಮಗಳು.ಅಸ್ತಿಚರ್ಮ. 


ಆರನೇಮಾಸಕ್ಕೆ ಜರಾಯುಜಮಾಸದಿಂದ ಆಚ್ಚಾದಿತನಾಗಿ ದಕ್ಷಿಣಕುಕ್ಷಿಯಲ್ಲಿ 
ತಿರುಗುವನು. 


ಏಳನೇ ತಿಂಗಳಿಗೆ : ಬಾರಿ ಬಾರಿಗೆ ಪೂರ್ವಕರ್ಮದ ಸ್ಮರಣೆ ಆಗಿ ಸುಖ- 
ದುಃಖವಾಗಿ ಗರ್ಭಯಾತನೆ ಶ್ರಮದಿಂದ ಸುಜೀವಿಯು ಇಂಥಾ 
ಗರ್ಭಯಾತನೆ ಬಿಡಿಸೆಂದು ಶ್ರೀಹರಿಯು ಸ್ತೋತ್ರ ಮಾಡುವನು. 


ಯೆಂಟನೇ ತಿಂಗಳಿಗೆ : ತಾಯಿಯು ಉಂಡ ಅನ್ನ, ರಸ, ಕಟು, ಕ್ಷಾರ. 
ತೀಕ್ಷಣ, ಊಷ್ಟ ಶೀತ, ಆಮ್ಲಾದಿ ಉಲ್‌ಬಣದಿಂದ ಪೀಡೆ. 


2 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


(1 


ವೊಂಭತ್ತನೆ ತಿಂಗಳಿಗೆ : ಕ್ರೂರವಾದ ಕ್ರಿಮಿಗಳ ಕ್ಷತ. ಕಡಿತದಿಂದ ಸರ್ವಾಂಗ 
ಭಗ್ನವಾಗಿ ಮೋರೆಕೆಳಗಾಗಿ ಮೊಳಕಾಲಿನ ಸಂದಿಯಲ್ಲಿ ತಲೆಯುಸಿಕ್ಕಿ, 
ಮಹಾನರಕ ಪೋಲುವ ಗರ್ಭದಲ್ಲಿ ಬಿದ್ದು, ದುರ್ಗಂಧ ಸನ್ನದ್ಧರಾಗಿ 
ಶರೀರವೆಲ್ಲ ಮುರಿದು ಮುಟ್ಟಿಗೆಮಾಡಿ ಕಟ್ಟಿ, ಗರ್ಭಚೀಲದೊಳಗೆ ಅಳಲಿ 
ಬಳಲಿ ಸೂತಕಗಾಳಿಯಿಂದ ಹೊಡೆಸಿಕೊಂಡು ಭೀತಗಾತುರದಿಂದ 
ಅಧೋಮುಖನಾಗಿ ಸಂಕಟಪಟ್ಟು ಭೂತಳದೊಳಗೆ ಪುಟ್ಟುವನು. ಇಂಥಾ 
ಮಾತೆಯ ಗರ್ಭಯಾತನೆ ಬಿಡುಗಡೆಯಾಗಿ ಹುಟ್ಟಿದ ಮೇಲೆ ಬಾಲ್ಯ- 
ಯವ್ಪನ-ವೃದ್ಧಾಪ್ಯದಲ್ಲಿ ಸಾಧನ ಮಾಡುತ್ತಾ ಮುಕ್ತೀ ಯೋಗ್ಯನಾದ ಜೀವನು 
ಅನೇಕ ಜನ್ಮಗಳನ್ನು ಹೊಂದಿ ಪುನಃ ಮಾತೆಯಗರ್ಭ ಕೊಡಬೇಡ. ಇನ್ನು 
ಪುಟ್ಟಸುವುದು ಬಿಡಿಸೆಂದು ಶ್ರೀಹರಿಯನ್ನು ಸ್ತೋತ್ರ ಮಾಡಿ, 
ಚರಮದೇಹವನ್ನು ಪೊಂದಿ, ನೀತ ಗುರುಗಳ ದ್ವಾರಾ, ಶ್ರೀಹರಿ 
ಬಿಂಬರೂಪವನ್ನು ಕಂಡು, ಸಂಚಿತ ಆಗಾಮಿ ಕಳೆದು ಮುಂದೆ ಪ್ರಾರಬ್ಧ 
ಅನುಭವಿಸಿ, ಶೀಹರಿಯ ಪ್ರಸಾದದಿಂದ “ಲಿಂಗ ಭಂಗ” ವೈದಿ, ದ್ವಿದಳಾತ್ಮಕ 
ಸ್ವರೂಪಾನಂದ. ಅನುಭವ ರೂಪ ಮೋಕ್ಷ ಹೊಂದುವನು. ಇತಿ ಆತ್ಮಸೃಷ್ಠಿ 
ಚೆ೦ತನಾ. 


ಅಥಃಲ್ಳಿತಿಚಿಂತನಾ: 
ಶ್ಲೋಕ : “ಸ್ನಾನಮೂಲಮಿದ೦ಕರ್ಮ। ಜ್ಞಾನಮೂಲಮಿದಂತಪಃ । 


ಬ್ರಹ್ಮಮೂಲಮಿದಂ ಸರ್ವಂ । ನಾಮಮೂಲಮಿದಮ ತಪಃ ॥ ಎಂದು 
ಉಕ್ತಿಇರುವುದರಿ೦ದ ಮೊದಲು ಸ್ನಾನಮಾಡಬೇಕು. ಅದು ಬಾಹ್ಯಸ್ನಾನ. 
ಕಾಮಕ್ರೋಧಗಳೆಂಬ ಅ೦ತರ್ಮಲಗಳನ್ನು ಕಳೆಯುವುದುಕ್ಕಾಗಿ ಹರಿಧ್ಯಾನವೆಂಬ 
ಜಲದಲ್ಲಿ ಮುಳುಗುವುದೆ ಅ೦ತರ್‌ಸ್ನಾನವೆನಿಸುವುದು. 


ಇದು ಮಾನಸಿಕಸ್ನಾನ. ಇದು ಬಾಹ್ಯಸ್ನಾನಕ್ಕಿ೦ಂತಲೂ ಶತಗುಣಾಧಿಕ 


ಫಲವನ್ನು ಕೊಡುತ್ತದೆ. ಮಾನಸಿಕ ಸ್ನಾನವಿಲ್ಲದೆ ಬಾಹ್ಯಸ್ನಾನವು ಕೇವಲ 
ಕಾಕತೀರ್ಥಸ್ನಾನದಂತೆ ಆಗುವುದು. 


ಮಾನಪಿಕಸ್ನಾನದಕ್ರಿಯ 
ದೇಹದಲ್ಲಿ ಮೂಲಾಧಾರದಿಂದ ಮೂರುನಾಡಿಗಳು ಮ್ಯಾಲಕ್ಕೆ 


ಬ೦ದಿರುವುವು. ಬಲಗಡೆ ಪಿಂಗಳ (ಯಮುನಾ), ಎಡಗಡಿ ಇಡಾ (ಗಂಗಾ), 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 3 


ಮಧ್ಯದೇಹದಲ್ಲಿ ಸುಷುಮ್ನಾ (ಸರಸ್ಪತಿ), ಇವು ಹೃದಯಸ್ತಾನದವರೆಗೆ ವ್ಯಾಪಿಸಿ, 
ಅಲ್ಲಿ ಇಡಾನಾಡಿಯ ಎಡದಿಂದ ಬಲಕ್ಕೆ ಸುಷುಮ್ನಾ ನಾಡಿಗೆ ಹೊಂದಿಕೊಂಡು 
ಬಂದಿದೆ. ಪಿ೦ಗಳಾನಾಡಿಯ ಬಲದಿಂದ ಎಡಕ್ಕೆ ಸುಷುಮ್ಮನಾಡಿಗೆ 
ಹೊಂದಿಕೊಂಡುಬಂದಿದೆ. ಈ ಮೂರುನಾಡಿಗಳ ಸಂಧಿಸ್ತಳವೇ ತ್ರಿವೇಣಿಸಂಗಮ. 
ಇದು ವಕ್ಷಸ್ಥಳದಲ್ಲಿದೆ. ಇದನ್ನೇ ಪ್ರಂಯಾಗಕ್ಷೇತ್ರವೆಂದು ತಿಳಿದು, ಆ 
ತ್ರಿವೇಣಿಸಂಗಮದಲ್ಲಿ ಅಷ್ಟಾಕ್ಷರ ಮಂತ್ರಾನುಸಂದಾನ ಪೂರ್ವಕ 
ಅಘಮರ್ಷಣಸ್ನಾನವನ್ನು ಮಾಡಿ ಶುದ್ಧನಾಗಿ, ನಿರ್ಜನಸ್ಥಾನದಲ್ಲಿ ಕುಳಿತು 
ಏಕಾಗ್ರಚಿತ್ತನಾಗಿ ತನ್ನದೇಹದಲ್ಲಿರುವ ಭಗವದ್ರೂಪಗಳನ್ನು ಅನುಸಂಧಾನಕ್ಕೆ 
ತಂದುಕೊಳ್ಳಬೇಕು. ಲಿಂಗಬದ್ಧನಾದ ಜೀವನಿಗೆ ಲಿ೦ಂಗದೇಹದಮ್ಯಾಲೆ (10) 
ಹತ್ತುವಿಧ ಕವಚಗಳು ಇರುತ್ತವೆಂದು ತಿಳಿಯಬೇಕು. ಅವು ಯಾವೆಂದರೆ. 


ಕವಚಪ್ರಕರಣ 


1. ಅನ್ನಮಯ; 2. ಪ್ರಾಣಮಯ; 3. ಮನೋಮಂಯ; 4. 
ವಿಜ್ಞಾನಮಯ; 5.ಆನಂದಮಯ; ಕವಚದ ಕೆಳಗೆ ತೋರಿಸಿದಂತೆ ವಂದರವಳಗೆ 
ವ೦ದು ಹೊಂದಿಕೊಂಡು ಇರುತ್ತದೆ. ಇವು ಲಿ೦ಗದೇಹಕ್ಕೆ ಆವರ್ಕವಾಗಿ ಇವೆ. 
ಇವು ಅನ್ನಮಯ ಕವಚದಮಾ -ಇರುವ 5 ವಿಧಕವಚಗಳು. ಇವುಗಳ ಮ್ಯಾಲೆ 
ಮತ್ತೆ ಐದು ಕವಚಗಳುಇವೆ. ಅವು ಯಾವೆಂದರೆ |. ಚಕ್ಷುಮಯ; 
2.ಶ್ರೋತೃಮಯ; 3.ವಾಜ್ಮಯ; 4.ವಾಸುದೇವ; 5.ನಾರಾಯಣ; ಎಂತ 5 
ಕವಚಗಳು. ವಂದರಮ್ಯಾಲೆ ಒಂದು ಸಂಪೂರ್ಣ ವ್ಯಾಪಿಸಿ ಹಿಂಡು ಇದೆ. ಈ 
ಪ್ರಕಾರ ಅನುಸಂಧಾನಕ್ಕೆ ತಂದುಕೊಂಡರೆ ಅಶುಭದೋಷ ಎಂದಿಗೂ ಬರಲಾರದು. 
ಕೃಷ್ಣಾಜಿನದಲ್ಲಿ ಹುದುಗಿದೆ ಎಂದರೆ ಸುತ್ತಿಇಟ್ಟ ಪ್ರತಿಮ ವಸ್ತ್ರಾದಿಗಳಂತೆ. 
-ಇತಿಕವಚಪ್ರಕರಣಂ. 


ದೇಹದಲ್ಲಿ ಮೂರುವರೆಕೋಟಿ ರೋಮಕೂಪಗಳುಂಟು. ಅವುಗಳಲ್ಲಿ 
ಹಿ೦ಕಾರನಾಮಕ ಪ್ರದ್ಯುಮ್ನರೂಪ ವ್ಯಾಪ್ತವಾಗಿರುತ್ತದೆ. ಈ ರೋಮಕೂಪಗಳಲ್ಲಿ, 
ಮೂರುವರೆಕೋಟಿ ತೀರ್ಥಾಭಿಮಾನಿದೆವತೆಗಳು ಇರುತ್ತಾರೆ. ಅವರುಗಳ 
ನಿಯಾಮಕ ಭಗವದ್ರೂಪಗಳು ತತ್ತದಾಕಾರವಾಗಿ ಇರುತ್ತವೆಂದು ಚಿಂತನ 
ಮಾಡಬೇಕು. 


4 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಅಥ ಧಾಡು ಪ್ರಕರಣ 


|.ತ್ವಕು; 2.ಚರ್ಮ; 3.ಮಾಂಸ; 4.ರಕ್ತ; 5.ಮೇಧಸ್ಸು; 6.ಮಜ್ಜ; 7.ಅಸ್ವಿ; 


ಎಂತ ಏಳು ತರಹಾ ಧಾತುಗಳು. ಇವು ಸಹ ವಂದರವಳಗೆ ವಂದು ಇರುತ್ತವೆ. 


| 


ತ್ವಕು: ತ್ವಕುನಲ್ಲಿ ಅನಿರುದ್ಧ, ವಾಸುದೇವನಾಮಕ ಭಗವದ್ರೂಪ, 
ಪ್ರಸ್ತಾವನಾಮಕ ಸಾಮ ಲಾವಣ್ಯ ಆದ ಕಾಮರೂಪ ಉಂಟು. 


ಚರ್ಮ: ಚರ್ಮದಲ್ಲಿ ಪ್ರದ್ಯುಮ್ನ್ಮನಾಮಕ, ಉದ್ಗೀತನಾಮಕ ಅಥವಾ 
ಅನಿರುದ್ಧ ನಾಮಕ ಭಗವದ್ರೂಪವು, ಪ್ರತಿಹಾರನಾಮಕ ಸಾಮವ್ರಣ 


ನಿವಾರಣ ಲಕ್ಷಿ ನಪತಿರೂಪ ಉಂಟು. 


ಮಾಂಸ: ಮಾಂಸದಲ್ಲಿ ಸಂಕರುಷಣನಾಮಕ ಜಗವದ್ರೂಪವು, 
ಪ್ರತಿಹಾರನಾಮಕ ಅಥವಾ ನಿಧನನಾಮಕ ಸಾಮಪುಷ್ಟಿಪ್ರದ ನಾಮಕ 
ಭಗವದೂಪ ಉಂಟು. 

ರಕ್ತ: ರಕ್ತದಲ್ಲಿ ವಾಸುದೇವನಾಮಕ ಜಗವದ್ರೂಪವು, ಪಸ್ರವ 
ಸಾಮನಾರಾಯಣನಾಮಕ ಭಗವದ್ರೂಪವು, ಉದ್ಲೀತನಾಮಕ ಸಾಮಶರೀರ 
ಬಲಪ್ರದ, ಶಾಂತಸಂವಿತು ಎಂಬ ಭಗವದೂಪ ಉಂಟು. 


ಮೇಧಸ್ಪು: ಮೇಧಸುನಲ್ಲಿ ನಾರಾಯಣನಾಮಕ ಭಗವದ್ರೂಪ ನಿಧನನಾಮಕ 
ಸಾಮವು ಅಥವಾ ವಿಷ್ಣುನಾಮಕ ಭಗವದ್ರೂಪವು ವಷಟ್‌ಕಾರ ನಾಮ 
ಸಾಮವು ಐಶ್ವರ್ಯಗುಣಪುದ ನಾಗಿ ಷಡ್ಗುಣನೆಂಬ ಭಗವದ್ರೂಪ ಉಂಟು. 
ಮಜ್ಜಾ: ಮಜ್ಜಾದಲ್ಲಿ ಪ್ರದ್ಯುಮ್ನನಾಮಕ ಸಾಮ 360 ಮಜ್ಜಾನಾಮಕ 
ಸಂಧ್ಯಾದೇವತ ಭಗವದ್ರೂಪ. ಭಗವದ್ರೂಪ ಸಾತ್ಮನಾಮಕ ಭಗವದ್ರೂಪ 
ಉಂಟು. ಮದಜನಕವಾದ ಕಾರಣ ಮಜ್ಜಾಎಂತಹೆಸರು. ಇದೇಮಜ್ಞಾವೇ 
ರೇತಸ್ಸು. ಆ ರೇತಸ್ಸಿನಲ್ಲಿ ಮುಖ್ಯಪ್ರಾಣನಿರುತ್ತಾನೆ. ಆತನಲ್ಲಿ 
ನಾರಾಯಣನಿರುತ್ತಾನೆ. ಆದ್ದರಿ೦ದ ಗರ್ಭರೂಪವಾಗುತ್ತದೆ. 

ಅಸ್ತಿ: ಅಸ್ವಿಯಲ್ಲಿ ನರಸಿ೦ಹನಾಮಕ ಭಗವದ್ರೂಪವು, ಉಪದ್ರವ ಅಥವಾ 
ಸಾಮ 360 ಅಸ್ತಿನಾಮಕ ಭಗವದ್ರೂಪ ಉಂಟು. ಸ್ಥಿರವಾಗಿರುವುದರಿ೦ದ 
ಅಸ್ತಿ ಎಂದು ಹೆಸರು. 


360ಪರ್ವಗಳಲ್ಲಿ ಉತ್ತಮಜ್ಞಾನ ಸ್ವರೂಪಗಳಾದ ಕಾರಣ ಪರ್ವಾ ಎಂಬ 


ನಾಮ ದಿಂದ ಕರೆಯಲ್ಪಡುವುದು. ಅದರಭಿಮಾನಿದೇವತ ಭಗವದ್ರೂಪಗಳು 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 5 


ಉಂಟು. ಈ ಪ್ರಕಾರ ಮಜ್ಜ, ಅಸ್ತಿ ಪರ್ವಗತದಿ೦ದ (1080) ಭಗವದ್ರೂಪಗಳನ್ನು 
ಪ್ರತಿದಿನ ಅನುಸಂಧಾನಮಾಡುವುದರಿ೦ದ ಎಷ್ಟುಹೊತ್ತು ಅನುಸಂಧಾನ 
ಮಾಡುತ್ತಾನೋ ಅಷ್ಟು ಸಾವಿರ ಫಳಿಗಿಗಳು ಆಯುರಭಿವೃದ್ಧಿ ಆಗುವುದೆಂದು 
ಧೃಢವಾಗುತ್ತದೆ. 

ಈ ಸ್ಥೂಲದೇಹದಲ್ಲಿ 9 ಕೋಟಿ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. 
ಅವರಲ್ಲಿ ಮುಖ್ಯತತ್ವಾಭಿಮಾನಿದೇವತೆಗಳು ಕೇಶವಾದಿ 24 ಭಗವದ್ರೂಪಗಳು 
ಆಯಾತತ್ವಕ್ಕೆ ನಿಯಾಮಕರಾಗಿರುತ್ತಾರೆ. 


ಅಥ ಕೂಂಶದಳಏವರ 


ಅನ್ನಮಯಕೂೋಶ: 


1.ಅನ್ನಮಯಕೋಶ:- ತ್ರಕ್ಕಿಗೆ ಚರ್ಮದಲ್ಲಿ ಅಂತರ್ಧಾನ ಹೇಳಬೇಕು. 
ಇದು (ಅನ್ನಮಯ ಕೋಶ) ಚರ್ಮಮಾಂಸದಮಧ್ಯದಲ್ಲಿ ಇರುತ್ತದೆ. ಅದರಲ್ಲಿ 
ಶಾಂತಿಪತಿ ಅನಿರುದ್ಧ ಪ್ರಾಣ ನಾಮಕ ವಾಯುದೇವರು ಇರುತ್ತದೆ. ಇಲ್ಲಿರುವ 
ಅನಿರುದ್ದನಿಗೆ “ಅನ್ನಮಯ' ನೆಂದು ಹೆಸರು. ಈಕೋಶದಲ್ಲಿ ತತ್ವಗಳು ಇವೆ. ಅವು 
ಯಾವುಯಂದರೆ. 


1. ಪೃಥ್ವಿತತ್ವ : ಇದಕ್ಕೆ ಧರಣೀದೇವಿಯು, ಶನೈಶ್ಚರನು. ಧರಣಿನಾಮಕದೈತ್ಯನು 
ಅಭಿಮಾನಿಗಳು ಇದಕ್ಕೆ ಉಪಾಸನಾಜನಕ ವಾದ ತನ್ಮಾತ್ರಗಣ. 


2.  ಗಂಧತತ್ವ: ಇದಕ್ಕೆ ಸಮಾನನಾಮಕ ಅಪಾನವಾಯುವು ಅಭಿಮಾನಿ, 
ಸಮಾನ ನಾಮಕ ದೈತ್ಯನು ಅಭಿಮಾನಿ. 


3. ಪ್ರಾಣೇಂದ್ರಿಯ : ಇದಕ್ಕೆ ಅಶ್ವಿನಿದೇವತೆಗಳು ತನ್ನಾಮಕ ದೈತ್ಯನು 
ಅಭಿಮಾನಿಗಳು. 


4. ಪಾಯು : ಕರ್ಮೇಂದ್ರಿಯ ಇದಕ್ಕೆ ಮಿತ್ರನಾಮಕ ದೇವತೆ ತನ್ನಾಮಕದೈತ್ಯರು 
ಅಭಿಮಾನಿಗಳು. 


5. ಜಲತತ್ವ: ಇದಕ್ಕೆ ಗಂಗಾವರುಣ ಅಭಿಮಾನಿಗಳು,ತನ್ನಾಮಕ ದೈತ್ಯರು 
ಅಭಿಮಾನಿಗಳು. 


6. ರಸತನ್ಮಾತ್ರ : ರಸತನ್ಮಾತ್ರ ಗುಣಕ್ಕೆ ಉದಾನನಾಮಕ ವಾಯು 
ತನ್ನಾಮಕದೈತ್ಯರು ಅಭಿಮಾನಿಗಳು. 


6 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ತ 
8. 


ಜಿಹ್ಹೇಂದ್ರಿಯ : ಇದಕ್ಕೆ ವರುಣನು ತನ್ನಾಮಕ ಅಭಿಮಾನಿಗಳು. 
ಉಪಸ್ಥ : ಕರ್ಮೇ೦ದ್ರಿಯಇದಕ್ಕೆ ಸ್ವಾಯಂಭುವುಮನು ತನ್ನಾಮಕದೈತ್ಯನು 
ಅಭಿಮಾನಿಗಳು. 


ಐ. ಪ್ರಾಣಮಯಕೊಂಶ: 


ಇದು ಮಾಂಸ, ರಕ್ತಕ್ಕೆ ಮಧ್ಯದಲ್ಲಿ ಇರುತ್ತದೆ. ಇದರಲ್ಲಿರುತಿಪ್ಪ ಪ್ರದ್ಯುಮ್ನ 


ಗು 


ಈತಗೆ “ಪ್ರಾಣಮಯನೆಂದು ಹೆಸರು'. ಅಪಾನನಾಮಕವಾಯ ನಿಯಾಮಕನಾಗಿ 
ಇರುತ್ತಾರೆ. ಈಕೋಶದಲ್ಲಿ 12 ತತ್ವಗಳುಂಟು. ಅವುಯಾವುದೆಂದರೆ: 


J; 


ತೇಜಸ್ತತ್ವ : ಇದಕ್ಕೆ ಭೂಮಾಗ್ನಿಯುತ ತನ್ನಾಮಕನಾದ ದೈತ್ಯನು. 
ಅಭಿಮಾನಿಗಳು. 

ರೂಪತನ್ಮಾತ್ರ : (ಗುಣ) ಇದಕ್ಕೆ ವ್ಯಾನನಾಮಕವಾಯುವು ತತ್ತನ್ನಾಮಕ 
ದೈತ್ಯಾಭಿಮಾನಿ. 

ಚಕ್ಸುಸು : ಜ್ಞಾನೇಂದ್ರಿಯ ಇದಕ್ಕೆವಿವಸನ್ನಾಮಕಸೂಂರ್ಶ್ರೆನು 
ತನ್ನಾಮಕದೈತ್ಯನು ಅಭಿಮಾನಿಗಳು. 

ವಾಚ : ಕರ್ಮೇಂದ್ರಿಯ ಇದಕ್ಕೆ ಇಂದಕುಮಾರ ಜಯಂತ ತನ್ನಾಮಕ 
ದೈತ್ಕಾಭಿಮಾನಿಗಳು. 

ವಾಯು : ವಾಯುತತ್ವ ಇದಕ್ಕೆ ಪ್ರಾಣನಾಮಕ ಭೂತವಾಯುವು ತನ್ನಾಮಕ 
ದೈತ್ಯನು ಅಭಿಮಾನಿಗಳು. 

ಸ್ಪರ್ಶ : ಸ್ಪರ್ಶತನ್ಮಾತ್ರ (ಗುಣ) ಇದಕ್ಕೆ ಅಪಾನನಾಮಕವಾಯುವು 
ತನ್ನಾಮಕದೈತ್ಯನು ಅಭಿಮಾನಿಗಳು. 

ತ್ನಕು : ತ್ವಕು ಜ್ಞಾನೇಂದ್ರಿಯ. ಇದಕ್ಕೆ ಅಹಂಕಾರಿಕಪ್ರಾಣ ಅಭಿಮಾನಿ- 
ತನ್ನಾಮಕ ದೈತ್ಯನು ಅಭಿಮಾನಿ. 

ಪಾಣಿ : ಕರ್ಮೇ೦ದ್ರಿಯ ಇದಕ್ಕೆ ದಕ್ಷನು. ತನ್ನಾಮಕದೈತ್ಯನು ಅಭಿಮಾನಿ. 


ಆಕಾಶ : ಆಕಾಶತತ್ವ ಇದಕ್ಕೆ ಗಣೇಶನು ಅಭಿಮಾನಿ ತನ್ನಾಮಕ ದೈತ್ಯನು 
ಅಭಿಮಾನಿಗಳು. 


10. ಶಬ್ದ : ಶಬ್ದ ತನ್ಮಾತ್ರ (ಗುಣ)ಇದಕ್ಕೆ ಬೃಹಸ್ಪತಿ ಪ್ರಾಣನಾಮಕವಾಯು. 


ತನ್ನಾಮಕ ದೈತ್ಯನು ಅಭಿಮಾನಿಗಳು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 7 


11. ಶ್ರೋತೃ : ಜ್ಞಾನೇಂದ್ರಿಯ ಇದಕೆ ದಿಗ್ಬೇವತಿಗಳು ತನ್ನಾಮಕ ದೈತ್ಯರು 
ಅಭಿಮಾನಿಗಳು. 
12. ವಾಕ್ಕು: ಕರ್ಮೇಂದ್ರಿಯ ಇದಕ್ಕೆ ಅಗ್ನಿಯು ತನ್ನಾಮಕ ದೈತ್ಯರು 


ಅಭಿಮಾನಿಗಳು. 
8. ಮನೋಮಯಕಹೋಪ. 
ಇದು ರಕ್ಷ ಮೇಧಸ್ಸುಗಳ ಮಧ್ಯದಲ್ಲಿದೆ. ಅಲ್ಲಿ ಜಯಾಪತಿ ಸ೦ಕರುಷಣನು. 
ಈತಗೆ ಮನೋ ಮಯನೆಂದು ಹೆಸರು. ಈ ಕೋಶದಲ್ಲಿ ಎರಡು ತತ್ಪಗಳಿದೆ. 
ಅವುಯಾವುದೆಂದರೆ. 
1. ಅಹಂಕಾರತತ್ವ- ಇದುವೈಕಾರಿಕ, ತೈಜಸ, ತಾಮಸ,ಗಳೆಂದು ಮೂರುಪಕಾರ. 
ಇದಕ್ಕೆ ಗರುಡ,ಶೇಷ ರುದ್ರರು ಅಭಿಮಾನಿಗಳು. 


2 ಮನಸ್ತತ್ವ:- ಇದು 1.ಚಿತ್ತ2.ಅಹಂಕಾರ,3. ಬುದ್ಧಿ.4.ಮನಸ್ಸು, 5.ಅ೦ಂತಃಕರಣ 
ಅಂತ 5ಬೇಧ. 


ಅಹಂಕಾರ ಗರುಡ, ಶೇಷ, ರುದ್ರ. ಅ೦ಧಕಾಸುರ. 


ಸೌಪರುಣಿ, ವಾರುಣಿ, ಅಂಧಕಾಸುರನ ಪತ್ನಿಯರು 
ಪಾರ್ವತಿ. 


ಇಂದ್ರ, ಚಂದ್ರ, ಕಾಮನು. ಮಧು, ಕೈಟಭ, ವಿಪ್ರಚಿತ್ತಿ, 
ಕಾಲನೇಮಿ, ಶಂಬರಾಸುರ 





5. ಅಂತಃಕರಣ. ಇದಕ್ಕೆ ಕೆಳಭಾಗದಲ್ಲಿ ಅ) ಜ್ಞಾನ, ಆ) ವಿಜ್ಞಾನ, ಉ) 
ಕ್ರೋಧ, ಊ) ನಾದ, ಸಹೃತ್ವಗಳೆಂಬ 5 ವಿದ್ಯಾಪಂಚಕಗಳು, ಅದಕ್ಕೆ ಕ್ರಮವಾಗಿ 
ಅನಿರುದ್ದ ಪ್ರದ್ಯುಮ್ನ, ಸಂಕರುಷಣ.ವಾಸುದೇವ, ನಾರಾಯಣರೆ೦ಬ ಪಂಚಕವು 
(ದೇವಿ) ಪ್ರಾಣ,ಅಪಾನ,ವ್ಯಾನ,ಉದಾನ,ಸಮಾನ ನಾಮಕ ಮುಖ್ಯಪ್ರಾಣಪಂಚಕವು. 


ಇಲ್ಲಿ ದೈತ್ಯ ಪ್ರವೇಶವಿಲ್ಲ. 


8 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಇದರ ಹೊರಭಾಗದಲ್ಲಿ 1.ಮೋಹ, 2.ಮಹಾಮೋಹ, 3.ತಾಮಿಸ್ರ, 
4.ಅ೦ಧತಾಮಿಶ್ರ, 5.ಅಂಧತಮಸ್ಸು ಎ೦ಬ ಅವಿದ್ಧಾಪಂಚಕವು. ಇದಕ್ಕೆ ಕ್ರಮದಿ೦ದ 
1.ಕೃದ್ಭೋಲ್ಕ,; 2.ವೀರೋಲ್ಕ; "3.ದ್ಯುಲ್ಯ; 4. ಮಹೋಲ್ಕ ; 5.ಸಹಸ್ರೋಲ್ಕ. 
ವೆಂಬದೇವತಾಪಂಚಕವು, ಮತ್ತು ಕಲಿ. ES ಮಧುಕೈಟಭ: ವಿಪ್ರಚಿತ್ರಿ: 
ಕಾಲನೇಮಿ (ಶ೦ಬರ) ದೈತ್ಯಕಲ್ಯಾದಿಮೂಲಪಂಚಕವು ತದಾಭಿಮಾನಿಗಳು ಇವರು 


ಕೃಷ್ಣವರ್ಣದವರು. 


4. ವಿಜ್ಞಾನಮಯಕೋಶ. 


ಇದು ಮೇಧಸ್ಸು ಮಜ್ಜು ಇವುಗಳ ಮಧ್ಯೆಇದೆ. ಇಲ್ಲಿ ಮಾಯಾಪತಿ 
ವಾಸುದೇವರು. ಈತಗೆ ವಿಜ್ಞಾನ ಮಯನೆಂದು ಹೆಸರು. ಉದಾನನಾಮಕವಾಯು 
ಅಭಿಮಾನಿಗಳಾಗಿ ಇರುತ್ತಾರೆ. ಈಕೋಶದಲ್ಲಿ ಮಹತತ್ವ ವಂದೇ ಇದೆ. ಇಲ್ಲಿ ಕಲಿ 
ನಿಯಾಮಕನಾಗಿ ಇದ್ದಾನೆ. 


೮. ಆವಂದಮಯಕಹೋಶಪ. 


ಇದು ಮಜ್ಜಾ ಅಸ್ಪಿಗಳ ನಡುವೆ ಇದೆ. ಇಲ್ಲಿ ಲಕ್ಷ್ಮೀಪತಿ ನಾರಾಯಣನು 
ಈತಗೆ ಆನಂದಮಯನೆಂದು ಹೆಸರು. ಸಮಾನವಾಯು ನಿಯಾಮಕನು. ಇಲ್ಲಿ 
ಅವ್ಯಕ್ಷತತ್ಸವಿದೆ. ಇದಕ್ಕೆ ಸರಸ್ಪತಿ, ಭಾರತೀದೇವಿಯರು ಅಭಿಮಾನಿಗಳು. ಇವರು 
Ey ಉದ್ದೀಶ್ಯ ಇರುತ್ತಾರೆಂದು ಭಾವಿಸಬೇಕು. ಇದು ಗುಣತ್ರಯಾತ್ಮಕ ವಾದದ್ದು 
ಇಲ್ಲಿ ಶ್ರೀದೇವಿಇದ್ದು ಮೋಕ್ಷಫಲವನ್ನು ಕೊಡುತ್ತಾರೆ. ಇಲ್ಲಿ ಕಲ್ಯಾದಿಗಳಿಗೆ 
ಪ್ರವೇಶವಿಲ್ಲ. ಈಆನ೦ಂದಮಯ ತಿಳಿಯುವುದರಿಂದ ಇಂದ್ರಿಯಪಾಟಕತ್ವ 
ಬರುತ್ತದೆಂದು ತಿಳಿಯಬೇಕು. 


(ಮಾತೃಕಾನ್ಯಾಸ ಎದ್ಯಾ:) ಅಥ ಶರೀರದಲದಲಿರುವ ಭಗವದ್ರೂಪಗಳ 
ಧ್ಯಾನಪ್ರಕರಣ. 
I. ಶಿರಸ್ಸು : ಮೇಲೆಬ್ರಹ್ಮರಂದಸ ಸ್ಥಾನದಲ್ಲಿ ಅಜನಾಮಕ ಭಗವದ್ರೂಪ 


ಉಂಟು, 


2. ಅಂಗಳು : ಅಂದರೆ ಬಾಯಿವಳಗಡಿ ಮೇಲುಭಾಗದಲ್ಲಿ ಅನಂತನೆಂಬ ' 
ಭಗವದ್ರೂಪ. 
3. ಮುಖ : ಮುಖದಸುತ್ತಲು ಆನ೦ದನಾಮಕ ಭಗವದ್ರೂಪ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು /9 


4, ಶ್ರೋತೃ : ಅಂದರೆ ಕಿವಿಯವಳಗಡಿಯ ಬಹಿ ರಂಧ್ರದಲ್ಲಿಕ್ಕೆ ಬಯಲು 
ಎಂತಹೇಳಬೇಕು. ಶಬ್ದಗ್ರಹಣ ನಾದಕಾರಣ ಧನಂಜಯವಾಯುವು. ದಿಗ್ನೇವತೆಗಳು 
10 ಮಂದಿ ಅದರಲ್ಲಿ ಚಂದನೆಂಬುವ ದೇವತೆ ಹತ್ತಂಶಗಳಿಂದ ದಶದಿಕ್ಕುಗಳಿಗೆ 
ಅಭಿಮಾನಿದೇವತೆಯಾಗಿರುತ್ತಾರೆ. ಇಂದ್ರಾದಿ ದಿಕ್ಪಾಲಕರು 1.ಚಂದ್ರನೆಂಬ 
ಅಂಶದಲ್ಲಿ "ಬೃಹತ್ತಾಂಡು' ಎಂಬ ಭಗವದ್ರೂಪವು. 2.ದೇವನೆಂಬ ಅಂಶದಲ್ಲಿ 
“ರಾಜಾ'ಎಂಬ ಭಗವದ್ರೂಪವು. 


ಈ ಎಂಟು ಅಂಶಗಳಲ್ಲಿಯೂ: 


ಈ ಐದು ಭಗವದೂಪಗಳು ಇನ್ನೂ ಅಜಾದಿ 16ಭಗವದ್ರೂಪಗಳು 
ವ್ಯಾಪ್ತವಾಗಿರುತ್ತವೆ. ಹಯಗ್ರೀವರೂಪವು ದಿಕ್ಕುವದಿಕ್ಕುಗಳಲ್ಲಿ ವ್ಯಾಪ್ತವಾದದ್ದು, 
ನಿಯಾಮಕವಾದದ್ದು ಪ್ರದ್ಯುಮ್ನ ರೂಪವು. 


5. ಬಲಗಿವಿ : ಬಲಗಿವಿಯಮೇಲೆ ಉಗ್ರನೂ, ವಿಪ್ರನಬಲಗಿವಿಯಲ್ಲಿ 
ಭಾಗೀರತ್ಕಾದಿತೀರ್ಥಗಳು ಇರುತ್ತವೆ. ಬಲಗೈ ಯಿಂದ ಆಕಿವಿಯ ಸ್ಪರ್ಶಮಾಡಿದರೆ 
ಶುದ್ಧನಾಗುತ್ತಾನೆ. ಇದೆಶ್ರೋತೌಚಮನ ವ ತಿಳಿಯಬೇಕು. ಯಾವಕಾಲದಲ್ಲಿ 
ಶ್ರೋತೌಚಮನಮಾಡಬೇಕೆಂದರೆ ಶೀನು ಬ೦ದಾಗ. ಉಗುಳುವಾಗ. 





10 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ತೇಗುಬ೦ದಾಗ, ಅಪಾನವಾಯು ಸಡಲಿದಾಗ, ಕೇಶ, ನಬಾದಿಸರ್ಶ ಮಾಡಿದಾಗ, 
ಜಪಕಾಲದಲ್ಲಿ ಚಾ೦ಡಾಲಾದಿ ಶಬ್ದಶ್ರವಣಮಾಡಿದರೆ, ಅಕಸ್ಮಾತ್‌ ಶೂದ್ರಾದಿಗಳ 
ದರ್ಶನಮಾಡಿದರೆ, ದಂತಧಾವನಮಾಡಿದನ೦ತರ ಇಂಥಹಸಮಯಗಳಲ್ಲಿ 
ಶ್ರೋತೌಚಮನ ಮಾಡಬೇಕು. 


6. ಎಡಕಿವಿ : ಮ್ಯಾಲೆ ಊರ್ಜನಿದ್ದಾನೆ. 


7. ಬಲಗಣ್ಣು : ಬಲಕಣ್ಣಿನಲ್ಲಿ ಇಂದ್ರನಾಮಕ ಭಗವದ್ರೂಪವು, 
ಸ್ವ೦ಬರೂಪಿಯಾದ ವಿಷ್ಣುವು ಇದ್ದಾನೆ. ಆಸ್ತಂಬಕ್ಕೆ ಹಗ್ಗರೂಪಿಯಾದ ಲಕ್ಷ್ಮಿ 
ಇದ್ದಾಳೆ. ಆಕಳುಕರುವುನ ರೂಪದಿಂದ ವಾಯುದೇವರು ಹಗ್ಗದಿಂದ 
ಬದ್ಧರಾಗಿಹಾರೆ. 


8. ಎಡಗಣ್ಣು : ಎಡಗಣ್ಣಿನಲ್ಲಿ ಈಶನಾಮಕ ಭಗವದ್ರೂಪಉಂಟು. 


9, ಎರಡುಕಣ್ಣು : ಎರಡುಕಣ್ಣುಗಳ ಅಭೀಮಾನಿ ವಿವಸ್ವಾನ್‌ನಾಮಕ 
ಸೂರ್ಯ._ಅದಕ್ಕೆ ನಿಯಾಮಕನಾದ ನಾರಾಯಣನ ರೂಪಗಳಾವುಯಂದರೆ. 


1.ಪ್ರತಿಷ್ಟಾ 2.ವಾಜನವಸು; 3.ಕಪಿಲ; 4 ಮೂರ್ಧರಾಜ; 5.ಉತ್‌, ಎಂದು 
ಇವು ಅಲ್ಲದೆ ಅಜಾದಿ 16 ಭಗವದ್ರೂಪಗಳು ವಲಯಾಕಾರವಾಗಿದೆ. 


10. ಎರಡುಕಣ್ಣುಗಳಲ್ಲಿರುವ ಕೆಂಪುರೇಖೆಗಳಲ್ಲಿ : ಗೌತುಮನಾಮಕ ರುದ್ರ. 
11. ಬಿಳಿಗುಡ್ಡಿನಲ್ಲಿ : ಇಂದ್ರ, ವಶಿಷ್ಠನಾಮಕನು. 

12. ಕರಿಗುಡ್ಡಿನಲ್ಲಿ : ಅಗ್ನಿಜಮದಗ್ನಿನಾಮಕನು. 

13. ಕಣ್ಣಿನಪಾಪಿಯಲ್ಲಿ : ಸತ್ಯಭರದ್ದಾಜನು. 

14. ಕಣ್ಣೀರು : ವರುಣ ವರ್ಚಸ್ಸುನಾಮಕನು. 

15. ಕೆಳರೆಪ್ಲೆಯಲ್ಲಿ : ಕಾಶ್ಯಪನಾಮಕ ಪೃಥಿವಿ. 


16. ಮೇಲಿನರೆಪ್ಪೆ : ದ್ಯುನಾಮಕ ಭಾರತೀದೇವಿಯರು ಇರುತ್ತಾರೆ. 
ಇವರೇಳುಮಂದಿಯು ಅಕ್ಷಿಯಲ್ಲಿರುವ ವಿಶ್ವನಾಮಕ ಪರಮಾತ್ಮನ ಉಪಾಸನೆ 
ಮಾಡುತ್ತಾರೆ. ಆ ವಿಶ್ವನಾಮಕ ಪರಮಾತ್ಮನು ಹ್ಯಾಗೆ ಇದ್ದಾನೆಂದರೆ 2ಕಾಲುಗಳು; 
ನಡುವಿನ೦ಂತೆಯಿ ಆನೆಯಸೊಂಡಲಿನಂತೆ, 19ಮುಖಗಳು, ಅವುಗಳಲ್ಲಿ 
ನಡುವಿನಮುಖ ಗಜಮುಖ, ಉಭಯಪಾಶ್ವಕಗಳಲ್ಲಿರುವ ಮುಖಗಳು 
ಮನುಷ್ಯರಮುಖಗಳಂತಿವೆ, ಈತನು ಅಷ್ಟದಿಕ್ಟಾಲಕರಿ೦ದ ಸೇವಿತನಾಗಿರುತ್ತಾನೆ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 11 


ದೇವತಿಗಳಿಗೆ ಸರ್ವದಾ ಜಾಗೃತಾವಸ್ಥೆ ಕೊಡತಕ್ಕವನು. ಇದರಂತೆ ಚಿತ್ರಗಾರನಿಂದ 
ಪಟಬರಿಸಿ ನೋಡಿದರೆ ವಿಶ್ವನಾಮಕ ಪರಮಾತ್ಮನ ರೂಪಮನಸ್ಸಿಗೆ ಬರುತ್ತದೆ. 


17. ಶಿರಸ್ಸು : ಶಿರಸ್ಸಿನಮೇಲ್ಭಾಗದಲ್ಲಿ ತುರಿಯನಾಮಕ ವಾಸುದೇವನು 
ಸಾಕ್ಷಿಯಾಗಿರುವನು. ಈವಾಸುದೇವನು ಆದಿತ್ಯನಾಮಕನಾಗಿ ಆದಿತ್ಯನಲ್ಲಿರುತ್ತಾನೆ. 
ಅದೇವಾಸುದೇವನೇ ದಕ್ಷಣಾಕ್ಷಿ ಯಲ್ಲಿರುತ್ತಾನೆ.ಆ ವಾಸುದೇವನು 
ಚಕ್ಬುರ್ಮಂಡಲವನ್ನು ಬಿಟ್ಟುಹೋದರೆ ಈಜೀವನು ಸೂರ್ಯಮಂಡಲವನ್ನು 
ಕಾಂತಿರಹಿತವಾಗಿ ಕಾಣುತ್ತಾನೆ. ಇಂಥಾ ಪ್ರಾಣಿಯು 7ರಾತ್ರಿಗಳ ವಳಗೆ 
ಮೃತನಾಗುತ್ತನೆ ಎಂಬುದಕ್ಕೆ ಸೂಚನೆ.ಕಣ್ಣಿನಲ್ಲಿ ವಿಷ್ಣುವು ವಾಮನರೂಪ ನಾಗಿರು 
ತ್ಲಾನೆ. ಆತ ಅನ೦ಗನಾದ ಪ್ರಯುಕ್ತ ನೇತ್ರವು ಅನ೦ಗವಾಗಿರುತ್ತದೆ. 


18. ನಿಮಿಷೋನ್ಮೇಶ ನಿಮಿಷೋನ್ಮೇಶಗಳಲ್ಲಿ ಕೂರ್ಮನಾಮಕ 
ವಾಯುದೇವರು . 


19. ನಾಶಿಕ : ನಾಶಿಕಾಕ್ಕೆ ಅಶ್ವಿನಿದೇವತೆಗಳು ಇಲ್ಲಿ ಧನ್ವಂತರಿನಾಮಕ ವ್ಯಾಧಿ 
ನಿವಾರಕ ನಾಗಿರುತ್ತಾನೆ. 


20. ಬಲಹೊಳ್ಳಿ : ಬಲಹೊಳ್ಳಿಯಲ್ಲಿ "ತುಮರಾ'ಎಂಬ ಭಗವದ್ರೂಪ. 
21. ಎಡಹೊಳ್ಳಿ : ಎಡಹೊಳ್ಳಿಯಲ್ಲಿ "ಮೋಕ್ತಾ' ಎಂಬ ಭಗವದ್ರೂಪ. | 


22. ಮೂಗಿನಮ್ಯಾಲೆ : ಮೂಗಿನಮೇಲೆ ತಗ್ಗಿಗೆ ಸೂರ್ಯಲೋಕವೆಂದು 
ಹೆಸರು. ಅಲ್ಲಿ ಆದಿತ್ಯ ನಿರುತ್ತಾನೆ. ಆತನಲ್ಲಿ ಐರಾ ನಾಮಕ ಭಗವದ್ರೂಪ ಉಂಟು. 
ಈಭಗವದ್ರೂಪಕ್ಕೆ ಹಿರಣ್ಮಯವೆಂದು ಹೆಸರು. 


23. ನಾಸಾಗ್ರದಲ್ಲಿ : ನಾಸಾಗ್ರದಲ್ಲಿ ಗಂಧಗ್ರಹಣಕ್ಕೆ ಕಾರಣನಾದ 
ಕೃಕಲನಾಮಕವಾಯುವಿರುವನು. 


24. ಊರ್ಧಶ್ವಾಸ : ಊರ್ದ್ವಶ್ವಾಸದಲ್ಲಿ ಭಾರತಿಯು. 
25. ಅಧೋಶ್ಚಾಸ : ಅಧೋಶ್ವಾಸದಲ್ಲಿ ಮುಖ್ಯಪ್ರಾಣನಿರುತ್ತಾನೆ. 
26. ಬಲಗಡಿಶ್ವಾಸದಲ್ಲಿ : ಬಲಶ್ಚಾಸದಲ್ಲಿ ಸೂರ್ಯನು. 


27. ಎಡಗಡಿಶ್ವಾಸದಲ್ಲಿ : ಎಡಗಡಿಶ್ವಾಸದಲ್ಲಿ ಚ೦ದ್ರನು ಇರುತ್ತಾನೆ. ಶ್ವಾಸಕ್ಕೆ 
ಅಭಿಮಾನಿ ಹಂಸ. ಇದೇಪೆಸರಿನಿಂದ ವಾಯುದೇವರು ಇರುತ್ತಾರೆ. ಅದರಲ್ಲಿ 
ಅದೇಹೆಸರಿನಲ್ಲಿ ಪರಮಾತ್ಮನ ಉಪಾಸನೆಮಾಡುತ್ತಾರೆ. ಆದಕಾರಣ 
ಪ್ರಾಣಾಯಾಮಕಾಲದಲ್ಲಿ ಕುಂಭಕದಿ೦ದ ಸಮಸ್ತ ಪಾಪಗಳು ಪರಿಹಾರವಾಗುತ್ತವೆ. 


12 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


28. ಬಲಕಪೋಲದಲ್ಲಿ : ಬಲಕಪೋಲದಲ್ಲಿ ಲೃಸಾ ಎಂಬ 
ಭಗವದೂಪವಿದೆ. 

29. ಎಡಕಪೋಲದಲ್ಲಿ : ಎಡಕಪೋಲದಲ್ಲಿ ಲೃಜಾ ಎಂಬ 
ಭಗವದೂಪವಿದೆ. 

30. ಮೇಲ್ತುಟಿಯಲ್ಲಿ : ಮೇಲ್ಲುಟಿಯಲ್ಲಿ ಪವಾತ್ಮನು. 

31. ಕೆಳಗಿನತುಟಿಯಲ್ಲಿ : ಓಜನು. 

32. ಮೇಲಿನದಂತಪಂಕ್ಷಯಲ್ಲಿ : ಮೇಲಿನ ದ೦ತಪಂಕ್ತಿಯಲ್ಲಿ ಓಜಬೃತ. 

33. ಕೆಳಗಿನ ದಂತ ಪಂಕ್ತಿಯಲ್ಲಿ : ಚೌರನಾ. 

34. ಅಂಗಳ ಎಂದರೆ ಬಾಯಿವಳಗಿನ ಮೇಲ್ಭಾಗದಲ್ಲಿ : “ಅಂತ”. 


35. ಜಿಂಹ್ವಾಭಿಮಾನಿ : ವರುಣನು ತನ್ನಿಯಾಮಕ ಭಗವದ್ರೂಪ 
ನಾರಶಿಂಹ, ವಾಕ್ಯದಲ್ಲಿ. ದೇವದತ್ತವಾಯು ಅಭಿಮಾನಿ. 


36. ಕಿರಿನಾಲಿಗಿಯಲ್ಲಿ : ವಾಕ್ಕಿಗೆ ಉದ್ಭೋದನಾದಕಾರಣ ನಾಗವಾಯುವು. 
ಉಪೇಂದ್ರನಾಮಕ ಭಗವದ್ರೂಪ ಇರುತ್ತದೆ. 


37. ವಾಗಿಂದ್ರಿಯದಲ್ಲಿ : ವಹ್ನಿ ಇರುತ್ತಾನೆ. ಬಯರಸವನ್ನು 
ಅಸಹ್ಯಪಡುವಲ್ಲಿ ಭಾರ್ಗವನಾಮಕ ರೂಪವು ಇರಿತ್ತದೆ. ಇದೇ ರಾತ್ರಿ 
ಸೂಕ್ತಪ್ರತಿಪಾದ್ಯರೂಪವು. 

38. ವಾಕ್‌ನಲ್ಲಿ : ಅರ್ಧಗರ್ಭನಾಮಕ ಭಗವದ್ರೂಪವು. ಅಲ್ಲಿ ಸರಸ್ವತಿಯು 
ವಾಗೀಶ್ವರ ನಾಮದಿ೦ದ ಬ್ರಹ್ಮಜೀವರು ಇರುತ್ತಾರೆ. ಪವಿಎಂಬನಾಮದಿಂದ 
ವಿಷ್ಣುವಿರುತ್ತಾನೆ. "ಕುರು' ಎ೦ಬನಾಮದಿ೦ದ ಸ್ವೀರೂಪನಾಗಿ ಹಯಗ್ರೀವನಿರುತ್ತಾನೆ. 
ಈಹಯಗ್ರೀವನ ಉಪಾಸನಾದಿ೦ದ ವಿದ್ಯಾಫಲಿತವಾಗುತ್ತದೆ. 


39. ಬಾಹುಗಳಿಗೂ, ಪಾಣಿದ್ವಯಕ್ಕು : ದಕ್ಷಪ್ರಜೇಶ್ವರ ಅಭಿಮಾನಿ. 
40. ದಕ್ಷಿಣಹಸ್ತದಲ್ಲಿ : ಮಧುಸೂಧನ 

41. ವಾಮಹಸ್ತದಲ್ಲಿ : ಶ್ರೀಧರ. 

42. ಉಭಯಹಸ್ತದಲ್ಲಿ : 'ಪ್ರಿಯ'ನಾಮಕರಾಮಚಂದ,ನಿರುತ್ತಾನೆ. 


43. ದಕ್ಷಿಣಬಾಹು ಸಂಧಿಘಳ ಅಗ್ರಭಾಗಹದಲ್ಲಿ : ಕಪಿಲ, ಖಪತಿ, 
ಗರುಡಾಸನ, ಘರ್ಮ, ಓಸಾರ ನಾಮಕ ಹರಿಮೂರ್ತಿ ಪಂಚಕವು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 13 


44. ವಾಮಬಾಹುಸಂಧಿಗಳಲ್ಲಿ : ಅಗ್ರಭಾಗದಲ್ಲಿ ಚಾರ್ವಾ೦ಗ. 
ವ್ರಂದೋಗಮ್ಯ' ಜನಾರ್ಧನ. ಘಂಟಾಕಾರ. ಇಮೆ೦ಬಹರಿನಾಮಕ ಪಂಚಕವು. 


45. ದಕ್ಷಿಣಹಸ್ತಾಂಗುಲಿ : ಮೂಲದಲ್ಲಿ ಬ್ರಹ್ಮ ತೀರ್ಥವಿದೆ.ಅದರಿ೦ದ 
ಆಚಮನ ಮಾಡಬೇಕು. 


46. ಕನಿಷ್ಟಾಂಗುಲಿ : ಕನಿಷ್ಟಾಂಗುಲಿ ಮೂಲದಲ್ಲಿ ಪ್ರಜಾಪತಿತೀರ್ಥ 
ವಿರಿವುದರಿಂದ, ಅದರಿಂದ ಮಷಿತರ್ಪಣಕೊಡಬೇಕು. 


47. ತರ್ಜನಿಮೂಲದಲ್ಲಿ : ತರ್ಜನಿಮೂಲದಲ್ಲಿ ವೈಕೃತ ತೀರ್ಥವಿದೆ. 
ಅದರಿಂದ ಪಿತೃತರ್ಪಣ ಕೊಡಬೇಕು. 


48. ಅಂಗುಲಿಗಳ ಅಗ್ರಭಾಗದಲ್ಲಿ : ಅ೦ಗುಲಿಗಳ ಅಗ್ರಭಾಗದಲ್ಲಿ 
ದೇವತೀರ್ಥವಿದೆ. ಅದರಿಂದ ದೇವತರ್ಪಣಕೊಡಬೇಕು. 


49. ಅ೦ಗೈಯಮಧ್ಯಭಾಗದಲ್ಲಿ ಕ್ಯ ಅಂಗೈಮಧ್ಯಭಾಗದಲ್ಲಿ ಅಗ್ನಿತೀರ್ಥವಿದೆ. 


ದೋಷಾದಿಗಳ ಪರಿಹಾರಾರ್ಥ ಸೂಂರ್ಶುಗೆ ಶ್ವೇತ ಮಂತ್ರದಿಂದ 
ಆಚಮನಮಾಡುತ್ತಾರೆ. 


50. ತುಂದಿ : ಎಂದರೆ ಹೊಟ್ಟಿಯಲ್ಲಿ ಮನುನಾಮಕ ಭಗವದ್ರೂಪ 
ಉಂಟು. ದಕ್ಷಿಣ ಪಾರ್ಶ್ವ ದಲ್ಲಿ 'ಪರಾ' ಎಂಬ ಭಗವದ್ರೂಪ ಉಂಟು. 


51. ಎಡಪಾರ್ಶ್ವದಲ್ಲಿ : ಎಡಪಾರ್ಶದಲ್ಲಿ ಫಲಿಎಂಬ ಭಗವದ್ರೂಪ. 
52. ಬೆನ್ನಿಗೆ : ಬೆನ್ನಿಗೆ ಬಲಿ ಎಂಬಭಗವದ್ರೂಪ. 

53. ಹೃದಯದಲ್ಲಿ : ಹೃದಯದಲ್ಲಿ ಯಜ್ಮನಾಮಕ ಭಗವದ್ರೂಪ. 
54. ಕಟಿಯಲ್ಲಿ : ಕಟಿಯಲ್ಲಿ ಅನಿರುದ್ಧರೂಪ. 


55. ಉಪಸ್ಥದಲ್ಲಿ ಕ ಉಪಸ್ಸದಲ್ಲಿ ಸ್ವಾಯಂಭುವುಮನು ಅಭಿಮಾನಿದೇವತೆ, 
ಭಗನಾಮಕ ಭಗವದ್ರೂಪ. ಈತಗೆ ಪ್ರಜಾಪತಿ ಎಂಬ ನಾಮಉಂ೦ಟು. 

56. ಪುರುಷನ ರೇತಸ್ಸಿಗೆ : ಪುರುಷನ ರೇತಸ್ಸಿಗೆ ಅಭಿಮಾನಿ 
ಆದಿತ್ಯನಾಮಕ ಭಗವ ದ್ರೂಪವ ವಿರುವುದು. ಇದು ಪುರುಷರೂಪವಿರುವಕಾರಣ 


ಪತ್ನಿಯರು ತನ್ನ ಪುರುಷನ ಶುಕ್ಲ ವರ್ಣನೋಡಿ ಅಸಹ್ಯಪಡಬರದು. : 
ಮಿಥುನವಿದ್ಯಾ:- 


14 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


2 ಸ್ತ್ರೀಯರಕೆಂಪು ರೇತಸ್ಸಿನಲ್ಲಿ : ಅಗ್ನಿಯಿರುತ್ತಾನೆ. ಆಕೆಯಲ್ಲಿ 
ಅಗ್ನಿನಾಮಕ 'ಧಗವಂತ ಸ್ತ್ರೀರೂಪ ದಿಂದ ಇರುತ್ತಾನೆ. ಸ್ತ್ರೀಲೋಹಿತನೋಡಿ 
ಪುರುಷನು ಅಸಹ್ಯಪಡಬಾರದು. ಅಂಶಾಂಶಗಳಿಂದಲೇ ಸ್ತೀಪುರುಷಕೂಡಿ 
ಪುತ್ರತ್ವವನ್ನು ಹೊಂದುತ್ತೇವೆ. ಅದಕ್ಕೆ ಉಪಾದಾನ ಕಾರಣ ರೇತಸ್ಸು ಆದೇಹಕ್ಕೆ 
ಚೇದನುಲೇಪನ ವಳಗೆ ಇದ್ದು ಅಭಿಮಾನಿಯಾಗಿರುತ್ತಾನೆ. ಪರಮಾತ್ಮನು 
ಅಂಶಾಂಶಗಳಿಂದ ಉಭಯರೇತಸಿನಲ್ಲಿದ್ದು ದೇಹ ಉತ್ಯಮಮಾಡುವ ಇಚ್ಛಾ 
ಇದ್ದರೆ ಸ೦ತತಿ ಉತ್ಪತ್ತಿಯಾಗುತ್ತದೆ. ಹಾಗೆ ಇಲ್ಲದಿದ್ದರೆ ಎಲ್ಲಿ ಪುರುಷನ ರೇತಸ್ಸು 
ಅಧಿಕವಾದರೆ ಪುರುಷದೇಹವು. ಸ್ತೀರೇತಸ್ಸು ಅಧಿಕವಾಗದ್ದು ಆ ಸೀದೇಹವು 
ಎರಡು ಸಮವಾಗಿದ್ದರೆ ಸಂತ ದೇಹವು ಹುಟುವುದು. ಅದರೊಳಗೆ ಸ್ತ್ರ ಮುಟ್ಟಾದ 
ಸಮದಿನಗಳಲ್ಲಿ ಯೋಗವಾದರೆ ಪುತ್ರ. ಬೆಸದಿನಗಳಲ್ಲಿ ಯೋಗವಾದರೆ 
ಪುತ್ರಿಹುಟ್ಟುವಳು. ಆದಿತ್ಯ ಅಗ್ನಿಯು ಇವರ ಪ್ರೇರಣೆಯಿಂದ ಸ್ವಭಾವತಃ 
ಮಿಥುನಕ್ರಮಹುಟ್ಟುತ್ತದೆ. ಪುರುಷನಲ್ಲಿ ಅನಾದ ನಾಮಕ ಪರಮಾತ್ಮನು ಸ್ತ್ರೀಯಲ್ಲಿ 
ಇರುವ ರಮಾನಾಮಕ ಲಕ್ಷ್ಮೀ ಈಎರಡೂ ದಂಪತಿಗಳಿಗೆ ಪರಸ ಗರ ರತಿಯನ್ನು 
ಹುಟ್ಟಿಸಿ ಈಮಿಥುನಕರ್ಮ ನಡೆಸುತ್ತಾನೆ. ಆದ್ದರಿ೦ದ ಅಲ್ಲಿರುವ "ಭಗವದೂಪಕ್ಕೆ 
“ಮಿಥುನ ನೆಂದು ಹೆಸರು. ಈಪರಮಾತ್ಮನು 5ನಾಮದಿಂದ ಇರುತ್ತಾನೆ. ಅವು 
ಯಾವೆಂದರೆ. 
|.  ಖಯತುಸಂಕೇತವನ್ನು "ಹಿಂಕಾರ' ನಾಮಕ ಸೋಮಮಾಡುತ್ತಾನೆ. ಈತನೇ 
ಪ್ರದ್ಯುಮ್ನ. 


2. ಅದರಿಂದ ಉಂಟಾಗುವ ಪರಿಣಾ ಎಮವನ್ನು ಅನುಭವ ಮಾಡಿಸುವನು. 
ಪ್ರಸ್ತಾರನಾಮಕನಾದ ವಾಸುದೇವನು. 


3.  ಅಹಸ್ಸು ರತದಲ್ಲಿ ಉದ್ಲೀತನಾಮಕ ಲಕ್ಷ್ಮೀನಾರಾಯಣನು. 
4.  ಉಪರಿಸುರತದಲ್ಲಿ ಪ್ರತಿಹಾರನಾಮಕ ಅನಿರುದ್ದನು. 


5.  ರೇತ್ಸಂತರದಲ್ಲಿ ನಿಧನನಾಮಕ ಸಂಕರುಷಣನು ಈ ಪ್ರಕಾರ ಐದು 
ರೂಪ ಗಳನ್ನು ತಿಳಿದರೆ (ಸ್ಲೀಸಂಭಯಬೋಗದಿಂದ) ವಾಮದೇವ 
ಯಜ್ಞಪಲಬರುತ್ತದೆ. ಇತಿ ಮಿಥುನಾವಿದ್ಯಾ:- 

58. ವಾಯುವಿನಲ್ಲಿ : ವಾಯುವಿನಲ್ಲಿ ಮಿತ್ರನಾಮಕವಾಯುವಲ್ಲಿ ಪ್ರದ್ಯುಮ್ನ 
ನಿಯಾಮಕನು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 15 


59. ಬಲತೊಡೆಯ : ಬಲತೊಡೆಯ ನಾಲ್ಕು ಸ೦ಧಿಗಳಲ್ಲಿ ಅಗ್ರಭಾಗಕ್ಕೆ 
1.ಟ೦ಕ; 2.ಡಳಕ, 3.ಡರಕ; 4.ಧರಣಿ; 5.ಣಾತ್ವ ಎಂಬ 5 ಭಗವದ್ರೂಪಗಳು 
ಉಂಟು. 


60. ಎಡತೊಡೆಯ : ಎಡತೊಡೆಯನಾಲ್ಕು ಸಂಧಿಗಳಲ್ಲಿ ಅಗ್ರಭಾಗಕ್ಕೆ 
1.ತಾರ;2.ಧಬ; 3.ದಂಡಿ; 4. ಧನ್ವಿ 5.ನೆಮ್ಯ ಎಂಬ 5 ಭಗವದ್ರೂಪಗಳು ಉಂಟು. 


61. ಉಭಯಪಾದಗಳಲ್ಲಿ : ಉಭಯಪಾದಗಳಲ್ಲಿ ಜಯಂತ ಇಂದನಮಗ 
ಯುಜ್ಞ ನಾಮಕ ಪರಮಾತ್ಮ (ಸ್ವಾಂಯ೦ಬಗುವುನಮುಗ ದೌಹಿತ್ರ) 
ಅಕೂತಿದೇವಿಯಮಗ. 

62. ದಕ್ಷಿಣಪಾದಾಂಗುಷ್ಟದಲ್ಲಿ : ದಕ್ಷಿಣಪಾದಾ೦ಗುಷ್ಟದಲ್ಲಿ ವಾಯುದೇವರು 
ಇರುತ್ತಾನೆ. ಆತನಲ್ಲಿ ತೀರ್ಥಪಾದನಾಮಕ ನಾರಾಯಣನಿರುತ್ತಾನೆ. ಅದು ದೇಹಕ್ಕೆ 
ಆಧಾರಭೂತವಾದದ್ದು. ಎಷ್ಟುವಿನ ಆಜ್ಞಾದಿಂದ ಅಲ್ಲಿ ಸರ್ವತೀರ್ಥಗಳು ಇರುತ್ತವೆ. 
ಆದ್ದರಿ೦ದ ಬ್ರಾಹ್ಮಣರ ಪಾದಪ್ರಕ್ಷಾಳನಾ ಉದಕ ಮಹಾಪವಿತ್ರ. 


ವಾಕ್ಕು, ಪಾಣಿ, ಧೃಕ್‌, ಶ್ರೋತೃ, ಮನಸ್ಸು, ಹೃದಯ. ಈ 6 


ಶ್‌? 

ಸ್ಥಾನಗಳಲಲ್ಲಿ ಆಕಾಶನಾಮಕ ಲಕ್ಷ್ಮೀ ರೂಪಗಳಿರುತ್ತವೆ. ಅವುಗಳಲ್ಲಿ ಕ್ರಮದಿಂದ. 
ಪ್ರಾಜ್ಞ ಪ್ರಿಯ; ಸತ್ಯ, ಅನಂತ; ಆನಂದ. ಸ್ಥಿತಿ, ಎಂತ 6 ಭಗವದ್ರೂಪಗಳು ಇವೆ. 
ಹೀಗೆ ತಿಳಿದವನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಂಬ 
ಅರಿಷಡ್ಜರ್ಗಗಳನ್ನು ಗೆಲ್ಲುತ್ತಾನೆ. ಇತಿಮಾತೃಕಾನ್ಯಾಸ ವಿದ್ಯಾ. 

63. ತಲೆಯ ಮೇಲಿನ ಕೂದಲು : ತಲೆಯ ಮೇಲಿನ ಕೂದಲು ಬುಡದಲಿ 
(ಲೃ)ಎಂಬ ಹೆಸರಿನಿಂದ ಸಂಕರುಷಣ ನಿರುತ್ತಾನೆ. 

64. ತಲಿಬುರುಡಿಮ್ಯಾಲೆ : ತಲಿಬುರುಡಿವಸ್ಯಾಲೆ ವಾಸುದೇವನು 
ಸಾಕ್ಷೀಭೂತನಾಗಿರುತ್ತಾನೆ. 

65. ತಾಲುದೇಶದಲ್ಲಿ : ತಾಲುದೇಶದಲ್ಲಿ ಕೇಶಭಾಗದಲ್ಲಿರೋ ಪ್ರದೇಶಕ್ಕೆ 
ಇಂದ್ರಯೋನಿ ಎಂದು ಹೆಸರು.ಅಲ್ಲಿ ಪ್ರದ್ಯುಮ್ನನಾಮಕ ಭಗವಂತನಿರುತ್ತಾನೆ. 


66. ಹೃದಯಾಕಾಶದಲ್ಲಿ ಕ ಹೃದಯಾಕಾಶದಲ್ಲಿ ಪುರುಷನಾಮಕ ಅನಿರುದ್ಧ 
ರೂಪ ವ್ಯಾಪ್ತ ನಾಗಿರುತ್ತಾನೆ. ಮತ್ತು ವಾಮನರೂಪವು ಇರುತ್ತದೆ. ಈತಪ್ರಾಣನನ್ನು 
ಮೇಲೆ, ಅಪಾನನ್ನು ಕೆಳಗೆಬೆಟ್ಟ ಮಾಡಿಸುತ್ತಾನೆ. ವಿಶ್ವೇದೇವತೆಗಳು ಈತನನ್ನು 
ಉಪಾಸನೆ ಮಾಡುತ್ತಾರೆ. 


16 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


67. ಹೃತ್ಪದ್ಮದಲ್ಲಿ : ಹೃತ್ಸದ್ಮದಲ್ಲಿ ಗಾಯಿತ್ರಿಯು ತನ್ನಪತಿಯಾದ 
ಬ್ರಹ್ಮದೇವರಿ೦ಂದ ಸಹಿತಳಾಗಿ ಇರುತ್ತಾಳೆ. ಆಗಾಯಿತ್ರಿಯಲ್ಲಿ ಗಾಯಿತ್ರಿಯ೦ಬೋ 
ಹೆಸರಿನಿಂದ ವಿಷ್ಣುವಿನ ಸ್ತ್ರೀರೂಪ ವಿರುತ್ತದೆ. ಆತಗೆ ಪ್ರಾಣಎಂತಹೆಸರು. 
ಗಾಯನಮಾಡಿದವರನ್ನು ಪಾಲನಮಾಡುತ್ತಾನೆ. ಆದಕಾರಣ ಗಾಯಿತ್ರೀಎಂದು 
ಹೆಸರು. ಪ್ರಾಣಿನಾಮಕನಾದ ಭಗವಂತನು ಅರ್ಕನಾಮಕ ಮುಖ್ಯಪ್ರಾಣನಿಂದ 
ಉಪಾಸನಮಾಡಿಸಿಕೊಳ್ಳುತ್ತಾನೆ. ಇದೇಕ್ರಮವಾಗಿ ಪ೦ಚಪ್ರಾಣಾಗ್ನಿಗಳಲ್ಲಿ ಶ್ರೀಹರಿ 
ಇರುತ್ತಾನೆ. ಅದರ ಕ್ರಮಹ್ಯಾಂಗೆ೦ದರೆ: 

|. ಮುಖದಲ್ಲಿ ಅಹವನೀಯ ಆಗ್ನಿ ಇರುತ್ತದೆ. ಇದಕ್ಕೆ ಪ್ರಾಣಾಗ್ನಿ ಎಂದು 
ಹೆಸರು. ಅಲ್ಲಿಪ್ರಾಣ ನಾಮಕನಾಗಿ ಅನಿರುದ್ಧರೂಪದಿ೦ದ ವೈಶ್ವಾನರ ನಿರುತ್ತಾನೆ. 
ಹೋತ್ಕವಾಗಿ ಪ್ರಾಣವಾಯುವು ಹೃದಯದಲ್ಲಿ ಇರುತ್ತಾನೆ. ಈತನೇ 
ಪ್ರಾಣಾಗ್ನಿಸ್ತನಾದ ವೈಶ್ವಾನರಂಗೆ ಉತ್ತರದ್ದಾರಪಾಲಕನಾಗಿ ಸೂರ್ಯರೂಪದಿ೦ದ 
ಇರುತ್ತಾನೆ. ಈತಗೆ ಅಧಿಷ್ಠಾನದ್ವಾರ “ಪ್ರಾಣಾಯಸ್ವಾಹಾ.” ಅಂತ ಆಹುತಿಕೊಟ್ಟರೆ 
ಪ್ರಾಣಾಗ್ನಿಸ್ತನಾದ ಪ್ರಾಣನಾಮಕ ಅನಿರುದ್ಧರೂಪಿಂಯಾದ ವೈಶ್ವಾನರನು 
ತೃಪ್ತನಾಗುತ್ತಾನೆ. 


2. ನಾಭಿಯಲ್ಲಿ “ದಕ್ಷಿಣಾಗ್ನಿ” ಇರುತ್ತದೆ.ಆ ಅಗ್ನಿಗೆ 'ವ್ಯಾನಾಗ್ನಿ' 


ಟು 
ಎ೦ಂತಹಸರು. ಅಲ್ಲಿ ವ್ಯಾನ ನಾಮಕನಾಗಿ ಪ್ರದ್ಯುಮ್ನುರೂಪದಿಂದ 
ವೈಶ್ವಾನರನಿರುತ್ತಾನೆ. ಪ್ರತಿಹಕೃನಾಗಿ ವ್ಯಾನನಾಮಕ ವಾಂಯುವು 
ಎಲ್ಲಿ 


ಸರ್ವಶರೀರವ್ಯಾಪಿಸಿಕೊ೦ಡು ಇರುತ್ತಾನೆ ಈತನೇ ವ್ಯಾನಾಗ್ನಿನಾದ ವೈಶ್ವಾನರಗೆ 


“ವ್ಯಾನಾಂರಸ್ವಾಹಾ”. ಎಂತಾಹತಿಕೊಟ್ಟರ್‌ ವ್ಯಾನಾಗ್ನಿಸನಾದ 
ಪ್ರದ್ಯುಮ್ನರೂಪಿಯಾದ ವೈಶ್ವಾ ನರನು ಪ್ರೀತನಾಗುತ್ತಾನೆ. 

3. ಹೃದಯಭಾಗದಲ್ಲಿ “ರ್ಗಾಸ್ಪತ್ಮಅಗ್ನಿ” ಇರುತ್ತದೆ.ಆ ಅಗ್ನಿಗೆ “ಅಪಾನಾಗ್ನಿ' 
ಎ೦ತಹೆಸರು. ಅಲ್ಲಿ ಅಪಾನ ನಾಮಕನಾಗಿ ಸಂಕರುಷಣ ರೂಪದಿಂದ 
ವೈಶ್ವಾನರನಿರುತ್ತಾನೆ. ಉದ್ಗಾತೃನಾಮಕ ಅಪಾನನಾಮಕ ವಾಯುದೇವರು 
ಗುದಸ್ಥಾನದಲ್ಲಿರುತ್ತಾನೆ. ಈತನೇ ಅಪಾಗ್ನಿಸ್ತನಾದ ವೈಶ್ವಾನರಗೆ ಪಶ್ಚಿಮದ್ದಾರದಲ್ಲಿ 
ದ್ವಾರಪಾಲಕನಾಗಿ ಅಗ್ನಿರೂಪದಿಂದ ಇರುತ್ತಾನೆ. ಈತನ ಅಧಿಷ್ಠಾನದ್ವಾರಾ 
. “ಅಪಾನಯಸ್ವಾಹಾ” ಎಂದು ಆಹುತಿ ಕೊಟ್ಟರೆ ಅಪಾಗ್ನಿಸ್ವನದ ಅಪಾನನಾಮಕ 
ಸಂಕರುಷಣ ರೂಪಿಯಾದ ವೈಶ್ವಾನರನು ತೃಪ್ತನಾಗುವನು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 17 


4. ನಾಭಿಯ ಎಡಭಾಗದಲ್ಲಿ “ಅವಸಖ್ಯೆಂಬ ಅಗ್ನಿಇರುತ್ತಾದೆ.ಅದಕ್ಕೆ 
“ಸಮಾನಾಗ್ನಿ” ಎ೦ತಹೆಸರು. ಅಲ್ಲಿ ಸಮಾನ ನಾಮಕನಾಗಿ ವಾಸುದೇವರೂಪದಿಂದ 
ವೈಶ್ವಾನರನಿರುತ್ತಾನೆ. ಯಜಮಾನ ನಾಗಿ ಸಮಾನವಾಯುವು ನಾಭಿಯಲ್ಲಿರುತ್ತಾನೆ. 
ಈಸಮಾನಾಗ್ನಿಸ್ತ ವೈಶ್ವಾನರಗೆ ಪೂರ್ವ ದ್ವಾರಪಾಲಕನಾಗಿ ಇಂದರೂಪದಿಂದ 
ಇರುತ್ತಾನೆ. ಈತನ ಅಧಿಷ್ಠಾನದ್ವಾರಾ “ಸಮಾನಾಯ ಸ್ವಾಹಾ” ಎಂತ ಆಹುತಿ 
ಕೊಟ್ಟರೆ ಸಮಾನನಾಮಕ ನಾರಾಯಣನು ಪ್ರೀತನಾಗುತ್ತಾನೆ. 


5. ನಾಭಿಯ ಬಲಭಾಗದಲ್ಲಿ “ಸಭ್ಯಾಗ್ನಿ” ಇರುತ್ತದೆ.ಆ ಅಗ್ನಿಗೆ 
“ಉದಾನಾಗ್ನಿ' ಎ೦ತಹೆಸರು. ಅಲ್ಲಿ ಉದಾನನಾಮಕನಾಗಿ ನಾರಾಯಣರೂಪದಿಂದ 
ವೈಶ್ವಾನರನಿರುತ್ತಾನೆ. ಅದ್ವರ್ಯುವಾಗಿ ಉದಾನವಾಯುವು ಗ೦ಡಸ್ಥಾನದಲ್ಲಿ 
ಆಕಾಶನಾಮಕ ಲಕ್ಷ್ಮಿಯಿಂದ ಆವಿಷ್ಠನಾಗಿ ಇರುತ್ತಾನೆ. ಈ ಉದಾನಾಗ್ನಿಸ್ತನಾದ 
ವೈಶ್ವಾನರಗೆ ಊರ್ಧ್ವದ್ದಾರಪಾಲಕನಾಗಿ ವಾಯು ರೂಪದಿಂದ ಇರುತ್ತಾನೆ.ಈತನ 
ಅಧಿಷ್ಠಾನದ್ದಾರಾ “ಉದಾನಾಯಸ್ವಾಃಹಾ” ಎಂದು ಆಹುತಿಕೊಟ್ಟರೆ ಉದಾನಾಗ್ನಿ 
ಸ್ಥನಾದ ಉದಾನನಾಮಕ ನಾರಾಯಣ ರೂಪನಾದ ವೈಶ್ವಾನರನು ತೃಪ್ತ 
ನಾಗುತ್ತಾನೆ. ಅನೇಕ ಗುಣಗಳಸಂ೦ಬಂ೦ದಧ' ಉಳ್ಳನಾದ್ದರಿ೦ದಲೂ, 
ನಾಶರಹಿತನಾದ್ದರಿಂದಲೂ, ಹೃದಂಶಯುಕಮೆಲದ' ಅಗ್ರಬಾಗದಲ್ಲಿ 
ಶ್ರೇಷ್ಠನಾದ್ದರಿಂದಲೂ. ಅಗೇಶನೆಂತಲು ವೈಶ್ವಾನರನೆ೦ತಲು ಹೆಸರು ಬಂತು. 
ಈಪ್ರಾಣಾಗ್ನಿಹೋತ್ರ ಎಂ೦ಬಯಜ್ಜದಲ್ಲಿ ಪಂಚಪ್ರಾಣರೂಪದಿಂದ ವಾಯುದೇವರು 
ಪಂಚಾಗ್ನಿಗತನಾದ ಹರಿಯನ್ನು ಕುರಿತು ಯಾಗ(ಪೂಜೆ) ಮಾಡುತ್ತರಾದ 
- ಕಾರಣವಾಯುದೇವರಿಗೆ ಯಜ್ಞ ಎಂಬಹೆಸರುಬಂತು. ಪ್ರಾಣಾಪಾನಾದಿಗಳಿ೦ದ 
ಸಹಿತನಾಗಿ ಜೀವನಿಂದ ಕೊಡಲ್ಪಟ್ಟ ಅನ್ನವನ್ನು ಪಚನಮಾಡಿ ಅಸಾರವನ್ನು 
“ಶೂಭಾ' ಎ೦ದತಸ್ವ್ಟೀಕಾರ ಮಾಡುತ್ತಾನೆ. “ಅಶುಭ'ಎ೦ತ ಸ್ವೀಕಾರಮಾಡೋದಿಲ್ಲ. 
ಆದಕಾರಣ ಈವೈಶ್ವಾನರ ಸ೦ತೃಪ್ತ ನಾದರೆ ದೇವತೆಗಳೆಲ್ಲರೂ ತೃಪ್ತರಾಗಿ 
ಈವಿದ್ಯಾಸಾಧನಮಾಡುವ ಜನರಿಗೆ ಅಕ್ಷಯಘಲ ಕೊಡುತ್ತಾರೆ. ಅನಿರುದ್ಧಾದಿ 
ಪಂಚರೂಪನಾಗಿ ಹರಿಯ ಭೋಜನ ಮಾಡುತ್ತಾ ಈಸ್ಥೂಲ ದೇಹದಲ್ಲಿರುತ್ತಾನೆ. 
ಸಂಕರುಷಣ ಪ್ರದ್ಯುಮ್ನ ಈ ಇಬ್ಬರು ಭೋಜನಮಾಡುವ ಜೀವರಿಗೆ ಕೊಟ್ಟು, 
ತಾವು ಭೋಜನಮಾಡುತ್ತಾರೆ. ವಾಸುದೇವ ಅವಕಾಶಕೊಡುತ್ತಾನೆ. ನಾರಾಯಣ 
ಅನಿರುದ್ಧ ಈ ಇಬ್ಬರು ಭೋಜನ ಮಾಡತಕ್ಕ ಪದಾರ್ಥದಲ್ಲಿ ಇರುತ್ತಾರೆ. ಹೀಗೆ 
ತಿಳಿದು ಅಮೃತಾಸನ ಎಂದರೆ “ಯಜ್ಞಶೇಷಭೋಜನ?” ಮಾಡಿದ ವಾಗುತ್ತದೆ. 
ಇದಕ್ಕೆ ಪ್ರಮಾಣ, ಮಾನಸಸ್ಮತಿ. ಗೀತಾಭಾಷ್ಯ, ಪ್ರಮೇಯದೀಪಿಕಾ, ತತ್ವಪ್ರಕಾಶಿಕಾ, 
ಇವುಗಳಲ್ಲಿ ಇರುತ್ತವೆ. ಇತಿ ಪ್ರಾಣಾಗ್ನಿ ವಿದ್ಯಾ:- 


18 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಅಥಸ್ಫೂಲಜ೦ಬಪ್ರತಿಜ೦ಬವಿದ್ಯಾ 


ಹೃದಯದಲ್ಲಿ ಶ್ರೀಹರಿಯು ಆತ್ಮ ಅಂತರಾತ್ಮ ಎ೦ಬ ಎರಡು ರೂಪದಿಂದ 
ಇರುತ್ತಾನೆ ಆತ್ಮೆಂದರೆ ಸ್ಥೂಲಬಿಂಬ ಜೀವಗೆ ಅಭಿಮುಖನಾಗಿರುತ್ತಾನೆ. ಅಂತರಾತ್ಮ 
ಎ೦ದರೆ ಜೀವಗೆ ಚೇಷ್ಟ ಗಳನ್ನು ಮಾಡುತ್ತಾನೆ. ಜೀವನದೇಹದಲ್ಲಿ ಇರುತ್ತಾನೆ. 
ಜೀವ ಎ೦ತಹಮುಖ ಇರುತ್ತಾನೋ ಅದೇಮುಖವಾಗಿರುತ್ತಾನೆ. ಈಎರಡು 
ರೂಪಗಳು ವ೦ದಕ್ಕೊಂದು ಎದುರು ಬಿದುರಾಗಿ ಇರುತ್ತವೆ. ಜೀವಸತ್ಸರ್ಮಫಲವನ್ನು 
ಪ್ರೀತಿಯಿಂದ ಸ್ವೀಕಾರಮಾಡುತ್ತಾನೆ. ಆಸತ್ಯರ್ಮಫಲವನ್ನು ಅಪ್ರೀತಿಯಿಂದ 
ಸ್ವೀಕರಿಸುತ್ತಾನೆ. ಪೂರ್ಣನಾದಂಥವನಿಗೆ ಅನುಭೋಗೋಪ ಯೋಗ್ಯ ವಾಗದೇ 
ಇದ್ದಾಗ್ಯೂ ಸ್ವಾಮಿತ್ವದಿ೦ದ ಸ್ವಾಧೀನಕ್ಕೆ ಸ್ವೀಕಾರ ಎಂತ ತಿಳಿಯಬೇಕು. 


ಅಥ ಜಠರಾಗ್ದಿಘೋಷನವಿದ್ಯ 

ಜಠರಾಗ್ನಿಯಲ್ಲಿದ್ದ ಅಗ್ನಿನಾಮಕ ವೈಶ್ವಾನರನನ್ನು ವಾಯುದೇವರು 
ಅಗ್ನಿರೂಪದಿ೦ದ ಅವಿಚ್ಛಿನ್ನವಾದ ಘೋಷರೂಪದಿ೦ದ ಸ್ತೋತ್ರಮಡುತ್ತಾರೆ. 
ಕಿವಿಮುಚ್ಚಿಕೊ೦ಡರೆ ಸರ್ವದೇವರಿಗೂ ಆ ಘೋಷಕೇಳಿಸುತ್ತದೆ. ಈ ಘೋಷವನ್ನು 
ಯಾರು ಕೇಳುವುದಿಲ್ಲವೋ, ಅವರು ಶೀಘ್ರದಲ್ಲಿ ದೇಹಬಿಟ್ಟು ಉತ್ಕಾಂತಿಯನ್ನು 
ಹೊಂದುತ್ತಾರೆಂದು ತಿಳಿಯಬೇಕು. ಈ ವಿಷಯವನ್ನು ಯಾರು ತಿಳಿಯುತ್ತಾರೋ 
ಆ ಪುರುಷನು ಇದೇ ಘೋಷರೂಪ ಸ್ತೋತ್ರದಿ೦ದ ಶ್ರೀಹರಿಯನ್ನು ಸ್ತೋತ್ರಮಡಿ 
ಶ್ರೀಹರಿಯನ್ನು ಹೊಂದುತ್ತಾನೆ. ಇತಿ ಜಠರಾಗ್ನಿ ಘೋಷಾವಿದ್ಯಾ: 


ಅಥ ದೇಹ ರಥವಿದ್ಯಾ 


ಈ ಸ್ಥೂಲದೇಹವು ವಿಷ್ಣುವಿಗೆ ರಥವು. ಸೂರ್ಯನು ಆತನಪತ್ನಿಯಿಂದ 
ಛಾಯಾದೇವಿಯು ನೇತ್ರದ್ವಯಗಳಲ್ಲಿ ಕೆಂಪುವಾಹನಾಶ್ಚಗಳ ರೂಪದಿಂದ ಇದ್ದಾರೆ. 
ಚಂದ್ರನು ತ್ವತ್ಚತ್ನಿಯಾದ ರೋಹಿಣಿಯೊಂದಿಗೆ ಕಿವಿಗಳ ಪಾರ್ಶ್ವಗಳಲ್ಲಿ 
ಬಿಳಿಯಬಣ್ಣದ ವಾಜಿರಾಶ್ಚಗಳಾಗಿದ್ದಾರೆ. ವಾತ್ಸಾಸನದಲ್ಲಿ ಉಮಾದೇವಿ ಕುದುರೆಗಳ 
ಹಗ್ಗವಾಗಿರುತ್ತಾಳೆ. ಮನಸ್ಥಾನದಲ್ಲಿದ್ದ ಶಿವನು ಆಹಗ್ಗವನ್ನು ಹಿಡಿದು ನಡಿಸುತ್ತಾ 
ಸಾರಥಿಯಾಗಿಹಾನೆ. ರಥದಲ್ಲಿ ಅಶ್ವಮುಖನಾಗಿ ಶ್ರೀಕೃಷ್ಣ ಜ್ಞಾನಸ್ವರೂಪನಾದಕಾರಣ 
ಪ್ರಾಣಮಯನಾದ ವಾಯುಕೂತಿರುತ್ತಾನ. -ಅಶ್ವ ವಕ್ತನಾಗಿ ಆರಥದಲ್ಲಿ ಕೂತು 
ಇರುತ್ತಾನೆ.ಇವರಿಬ್ಬರಿಗೂ ಅಶ್ವಿನೌ ಎ೦ತಹೆಸರು. ಇತಿ ದೇಹರಥ ವಿದ್ಯಾ: 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 19 


ಅಥ ನಾಣಿ ವಿದ್ಯಾ 


ವೃಷಣ ಗುದ ಇವುಗಳ ನಡುವೆ ಗೆಣಸಿನಗಡ್ಡೆ ಯಂತೆ ದುರಕ್ಕೆ ಎರಡು 
ಬೆರಳು ಎತ್ತರ ವಾಗಿ ನಾಲ್ಕು ಬೆರಳು ಅಗುಲವಾಗಿ ದೇಹಾಧಾರಭೂತ ವಾಗಿದ್ದು 
ಸಮಸ್ತನಾಡಿಗಳಿಗೂ ಆಶ್ರಯಭೂತವಾಗಿದೆ. ನಡುವ ದೊಡ್ಡದಾದ ಒಂದುಗಡ್ಡೆಇದೆ. 
ಅದಕ್ಕೆ ಮೂಲಾಧಾರವೆಂದು ಹೆಸರು. ಇದರ ಮಧ್ಯಭಾಗದಲ್ಲಿ ಸುಷುಮ್ನ ಎಂಬ 
ನಾಡಿಯು ಮೇಲಕ್ಕೆ ನೆಟ್ಟಗೆ ಹೊರಟು ಬ್ರಹ್ಮರಂದ ಪರಿಯಂತರ 
ಸೂಕ್ಷ್ಮರೂಪದಿ೦ದ ಹೋಗಿ ಇದೆ. ಇದಕ್ಕೆ ಬಿದುರು ಕೊಳವೆಯಂತೆ ನಡುವೆ 
ತೂತು ಇದೆ. ಇದು ಬ್ರಹ್ಮದೇವರ ವರವಾಗಿ ಕೆಂಪುವರಣ ವಿಶಿಷ್ಟವಾಗಿರುತ್ತದೆ. 
. ಅಲ್ಲಿದೆ ಅಲ್ಲಿರಕ್ತವರ್ಣನಾಗಿ ನಾರಾಯಣವನಿರುತ್ತಾನೆ. ಇದೆ ಸರಸ್ವತಿನದಿ ಇದಕ್ಕೆ 
ನಾಲ್ಕು ದಿಕ್ಕು ಗಳಿಂದಲೂ ನಾಲ್ಕು ಅ೦ಶನಾಡಿಗಳು ಹತ್ತಿಕೊಂಡಿವೆ. 


|. ಪೃಷ್ಠಭಾಗದಲ್ಲಿ ವಜ್ರಿಕಾನಾಡಿ ಇದೆ. ಅದು ಎಳಿಹಸಿರುಬಣ್ಣ ವುಳ್ಳದ್ದು. 


೪ ಐ 

2. ಅದರ ಎಡಭಾಗದಲ್ಲಿ ಆರ್ಯಮೆಂಬ ನಾಡಿ ಇದೆ. ಅದಕ್ಕೆ 

ಇಡಾನಾಡಿ ಎ೦ತಲು ಹೆಸರು. ಅಲ್ಲಿ ನೀಲವರ್ಣ ವಿಶಿಷ್ಠ ಅನಿರುದ್ಧನಿರುತ್ತಾನೆ. 

3. ಅದರ ಮುಂಭಾಗದಲ್ಲಿ ಪ್ರಕಾಶಿನಿ ಎಂಬ ನಾಡಿ ಇದೆ. ಇದಕ್ಕೆ ಧಾರಿಣಿ 

ನಂದಿನಿ ಎಂಬ ಹೆಸರುಗಳು ಉಂಟು. ಅದರಲ್ಲಿ ಸಟಿಕವರ್ಣವುಳ್ಳ ವಾಸುದೇವನು 
ಇರುತ್ತಾನೆ. 


4. ಅದರ ದಕ್ಷಿಣಭಾಗದಲ್ಲಿ ವೈಧೃತನಾಡಿ ಇರುತ್ತದೆ. ಅದಕ್ಕೆ ಪಿ೦ಗಳ 
ಎಂತಲೂ ಹೆಸರು. ಇದು ಸೂರ್ಯ ತಾಪವಾದದ್ದು. ಅಲ್ಲಿ ಪೀತವರ್ಣ 
ಉಳ್ಳಸಂಕರುಷಣ ನಿರುವನು. ಇದೇಯಮುನಾ ನದಿ. 1.ಇಡಾ; 2.ವಜ್ರಿಕ; 
3.ಪಿ೦ಗಳ; 4.ಪಕಾಶಿನಿ. ಈ ನಾಲ್ಕು ನಾಡಿಗಳಲ್ಲಿ ಈಕ್ರಮದಿಂದ "ಓಂಭೂ- 
ಓಂಭುವೂ-ಓಂಸ್ಟಾಃ= ಓಂಭೂರ್ಗುವಸ್ವ್ಯಾ” ಎಂಬುವ ವ್ಯಾಹ್ಮತಿಗಳು. ಅದಕ್ಕೆ 
ಪ್ರತಿಪಾದ್ಯರಾದ ಅನಿರುದ್ಧ,ಪ್ರದ್ಯುಮ್ನ, ಸಂಕರುಷಣ, ವಾಸುದೇವಾದಿ 
ಚತುರ್ಮೂರ್ತಿಗಳನ್ನು, ಕ್ರಮದಿ೦ದ ಇರುತ್ತಾರೆ. ಬಲಭಾಗದಲ್ಲಿ ಇರುವ 
ಹಿ೦ಗಳಾನಾಡಿಯು ಹೃದಯದವರೆಗೂ ಬಂದು ಅಲ್ಲಿಂದಾ ಸುಷುಮ್ನ ನಾಡಿಯ 
ಹಿಂಭಾಗ ಹೊಂದಿಕೊಂಡು 500 ಶಾಖಾಗಳಿಂದ ಎಡಕಿವಿಯಪರಿಯಂತರ 
ಹೋಗಿ ಇದೆ. 


5. ಅದರ ಎಡಭಾಗದಲ್ಲಿರುವ ಇಡಾನಾಡಿಯು, ಪಿಂಗಳನಾಡಿಯಂತೆ 
ಹೃದಯದವರೆಗು ಬಂದು ಅಲ್ಲಿಂದ ಸುಷುಮ್ಮ ನಾಡಿಯ ಮುಂಭಾಗದಲ್ಲಿ 


20 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಹೊಂದಿಕೊಂಡು ಬಲಭಾಗಕ್ಕೆ 500 ಶಾಖೆಗಳಾಗಿ ಬಲಕಿವಿಯಪರಿಯಂತ ಹೋಗಿ 
ಇದೆ. ಇದಕ್ಕೆ ಗಂಗಾನದಿಯು ಮಧ್ಯದಲ್ಲಿರುವ ಸುಷುಮ್ಮನಾಡಿಯು, 
ಈಗ೦ಗಾಯಮುನಾ ಸರಸ್ವತಿನದಿಗಳು ಹೃದಯಸ್ತಾನದಲ್ಲಿ ಸಂಗಮ 
ವಾಗಿರುವುದರಿಂದ ಹೃದಯಾಸ್ತ ಪ್ರಯಾಗಕ್ಷೇತ್ರ ವೆಂದು ತಿಳಿದು ಅಲ್ಲಿರುವ 
ಹರಿಧ್ಯಾನದಲ್ಲಿ ಮುಳುಗಿದ್ದಾರೆ. ಮಾನಸ ಸ್ನಾನದ ಫಲ ಬರುವುದು. ಸುಷುಮ್ಮಾಕ್ಕೆ 
ಬಲಭಾಗಕ್ಕೆ 36000 ಸೂಕ್ಷ್ಮ ನಾಡಿಗಳುಇವೆ. ಅದರಲ್ಲಿ ಆಯುಸಿಗೆ ನಿಯಾಮಕ 
J ಪುರುಷರಿಗೆ ಆಯುಷ್ಯ ಕೊಡತಕ್ಕವನಾದ. ಪರಮಾತ್ಮನ 
ಪುರುಷರೂಪಗಳು ಇದೆ. ಸುಷುಮ್ಮಕ್ಕೆ ಮ ದಲ್ಲಿ ಸೂಕ್ಷ್ಮ ನಾಡಿಗಳು 36000 
ಅವುರಾತ್ರಿ ನಿಯಾಮಕರೂಪಗಳಾಗಿ ಸ್ತ್ರೀಯರಿಗೆ ಆಯುಷ್ಯ ಕೊಡತಕ್ಕ ಪರಮಾತ್ಮನ 
ರೂಪಗಳಾಗಿರುತ್ತವೆ. ಈ 72000 ನಾಡಿ ಬೃಹತಿಸಹಸ್ತ್ರ ಶೃತಿಗತವಾದ 
(36000ಪು.ರೂಪಗ) ವರಣಗಳಿ೦ದ ಪ್ರತಿಪಾದ್ಯವಾಗಿರುತ್ತದೆ. ಆಯಕ್ಕಿನ 
ಆಚ್ಛರ್ಣ(ಅಚ್ಚು ಗಳಿಂದ ಪ್ರತಿಪಾದ್ಯವಾದವು 36000 ಸ್ತೀರೂಪಗಳು. ಆಯಸ್ಸಿನ 
(ಹಲ್ವರ್ಣ) ಹಲ್ಲುವರಣ ಗಳಿಂದ ಪ್ರತಿಪಾದ್ಯವಾದವು. ಈ 72000 ನಾಡಿಗಳಿಗೆ 
“ಪುರಾ' ಎಂತ ಹೆಸರು ಉಂಟು. ಶ್ರೀಹರಿಯು ಇಂದುನಾಮಕನಾಗಿ ಅವುಗಳಲ್ಲಿ 
ಪ್ರವಿಷ್ಠನಾಗಿ ಅವುಗಳ ಭುಕ್ತಪಸಾಧಕಗಳ ಸಾರವನ್ನು ತೆಗೆದು ಆ ನಾಡಿಗಳ ರಕ್ಷಣೆ 
ಮಾಡುತ್ತಾನೆ. ಈ ಟಟ ತಿಳಿಯಲು ಸಾಧ್ಯವಿಲ್ಲ. 


ಮ 


24000 ನಾಡಿಗಳು ಗುದದಲ್ಲಿರುತ್ತವೆ.ಅದರಲ್ಲಿ 12000 
ಪುರುಷ ನಾಡಿಗಳು ಬಲಭಾಗದಲ್ಲಿ, 12000 
ಸ್ತೀನಾಡಿಗಳು ಎಡಭಾಗದಲ್ಲಿ 


02 28000 ನಾಡಿಗಳು ಮಧ್ಯದೇಹದಲ್ಲಿರುತ್ತವೆ.ಅದರಲ್ಲಿ 
14000 ಪುರುಷ ನಾಡಿಗಳು ಬಲಭಾಗದಲ್ಲಿ, 
14000 ಸ್ತ್ರೀನಾಡಿಗಳು ಎಡಭಾಗದಲ್ಲಿ 

03 8000 ನಾಡಿಗಳು ಬಾಹುಗಳಲ್ಲಿರುತ್ತವೆ.ಅದರಲ್ಲಿ 4000 
ಪುರುಷ ನಾಡಿಗಳು ಬಲಭಾಗದಲ್ಲಿ, 4000 
ಸ್ತೀನಾಡಿಗಳು ಎಡಭಾಗದಲ್ಲಿ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 21 





ನಾಡಿಗಳು ಶಿರಸ್ಸಿನಲ್ಲಿರುತ್ತವೆ.ಅದರಲ್ಲಿ 6000 
ಪುರುಷ ನಾಡಿಗಳು ಬಲಭಾಗದಲ್ಲಿ, 6000| 
ಸ್ಪೀನಾಡಿಗಳು ಎಡಭಾಗದಲ್ಲಿ | 





ಅಂತು 72000 ಅವಯವಗಳಲ್ಲಿ ಭಗವದ್ರೂಪಗಳನ್ನು, ವ್ಯಾಪಾರಗಳನ್ನು 
ನಾಡಿಗಳನ್ನು ತಿಳಿದು ವಂದುಪ್ರಾಣಿಗೆ ಕಿಂಚಿತಾದರು ಆಹುತಿ ಕೊಟ್ಟರೆ 36000 
ದಂಪತಿ ಭೋಜನ ಮಾಡಿಸಿದ ಫಲಬರುತ್ತದೆ. ಈ ಸುಷುಮ್ನ ನಾಡಿಗೆ 12 ಸ್ಮಂಧ 
ನಾಡಿಗಳುಂಟು, ಅವು ಶರೀರದ 


ನವದ್ದಾರಗಳಲ್ಲಿರುತ್ತದೆ. ಅದರ ವಿವರ: 
ಸಂಖೆ ಸ್ಕಂಧನಾಡಿಗಳು ಇರುವ ಸ್ಥಳ ಯಾವನದಿ 
01. ಇಡಾಎಂಬುವ ನಾಡಿ ಮೂಲದಿಂದ ಬಲಕಿವಿ ಗಂಗಾನದಿ 


ಬಂದ ಇಡಾನಾಡಿ ದಶೆಯಿಂದ 
ಪ್ರತ್ಯೇಕವಾದದ್ದು. ಸುಷುಮ್ನಾದಿ೦ದ 


ಹೊರಟು ಇರುತ್ತದೆ. 
02 ಪಿಂಗಳಾ ಮೂಲದಿಂದ ಹೊರಟ ಎಡಗಿವಿ ಯಮುನಾ ನದಿ 


ಪಿಂಗಳಾ ನಾಡಿಯಿಂದ ಪ್ರತ್ಯೇಕವಾದದ್ದು. 
ಸುಷುಮ್ನಾ ನಾಡಿಯಿಂದ ಹೊರಟು 
ಇರುತ್ತದೆ. 


03 ಹಸ್ಲಿನಿ ಇದು ಸುಷುಮ್ನಾದಿಂದ ಹೊರಟು ಎಡಗಣ್ಣು ಸಿಂಧೂನದಿ 
ಇರುತ್ತದೆ. 


04 ಗಾಂಧಾರಿ ಸುಷುಮ್ಮದಿಂದ ಹೊರಟು ಬಲಗಣ್ಣು ಕಾವೇರಿನದಿ 
ಇರುತ್ತದೆ. 


05 ಲಂಬೂಸಾ ಸುಷುಮ್ನಾದಿ೦ದ ಹೊರಟಿದೆ. ಬಲಮೂಗು ತಾಂಬ್ರಪರ್ಣಿನದಿ 
06 ಮದ್ಯೆಂಬುವನಾಡಿ ಸುಷುಮ್ನಾದಿಂದ ಎಡಮೂಗು ಗೋಮತಿನದಿ 
ಹೊರಟಿದೆ. 


22 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


07 ಸರಸ್ವತಿ ಸುಷುಮ್ಮಾದಿಂಡ ಹೊರಟಿದೆ. ವದನದಲ್ಲಿ ಗಂಡಿಕಾನದಿ 


ಮು 


08 ನಂದಾಎಂಬುವನಾಡಿ ಸುಷುಮ್ನಾದಿಂದ ಸೀಪುರುಷರ ಕ ೈಷ್ಣವೇಣಿ 
ಪಸ 





ಹೊರಟಿದೆ. ಪಸ್ತದಲ್ಲಿ 
09 ವಾರುಣಿ pe 
10 ಪೂರ್ಣಾ ಹ ಪಯಸ್ಸಿನಿ 
11 ಶಂಬಿನಿ ಗುದಸ್ಥಾನ ತಮಸಾ 
12 ಕುಮುದಿನಿ ನರ್ಮದಾ 


ಹೀಗೆ ಅನುಸಂಧಾನ ಮಾಡುವುದರಿಂದ ಆಯಾಸ್ಕಾನಸ್ಪರ್ಶ 
ಮಾಡುವುದರಿಂದ ಆಯಾ ನದಿಗಳಸ್ನಾನದ ಫಲಬರುತ್ತದೆಂದು ತಿಳಿಯಬೇಕು. 
ಈನಾಡಿಗಳಿಗೆ ಕೇಶವಾದಿ ದಾಮೋದರ ಪರಿಯಂತರ 12 ಭಗವದ್ರೂಪಗಳು 
ಕ್ರಮದಿ೦ದ ಇರುತ್ತವೆ. ಉತ್ಕಾಂತಿ ಚಿ೦ತನಕ್ರಮ ಇದೀ ಪ್ರಕಾರ ತಿಳಿಯಬೇಕು. 


1. ಮೂಲದಾರಗಳು ನಾಡಿಗೆ ಇರುವ 500ಶಾಖಾದಿಗಳು 
ವಾಮಕರ್ಣದಲ್ಲಿ ಇರುತ್ತದೆ. ಅದಕ್ಕೆ ದಕ್ಷಿಣಾಯನ ಎಂತಹೆಸರು. ಅವುಗಳಲ್ಲಿ 
ಸೂರ್ಯನಕಿರಣಗಳು ವ್ಯಾಪಿಸಿಕೊಂಡು ಇರುತ್ತವೆ. ಇದೇ ದಕ್ಷಿಣಾಯನಮಾರ್ಗ. 
ಇದಕ್ಕೆ ಧೂಮ್ರಮಾರ್ಗವೆಂತಲು, ಪಿತೃಮಾರ್ಗವೆಂತಲು ಹೆಸರು. 


ಈ ದಕ್ಷಿಣಾಯನ ಮಾರ್ಗದಿಂದ ನಿತ್ಯಸಂಸಾರಿಗಳಿಗೂ ತಮೋ 
ಯೋಗ್ಯರಿಗೂ ಉತ್ಕಾಂತಿ ಪ್ರಮಾಣ ಬಡಸ ಚಃ 
ಎ) 


2. ಮೂಲ ಇಡಾನಾಡಿಗೆ ಇರುವ 500 ಶಾಖಾನಾಡಿಗಳು 
ದಕ್ಷಿಣಕರ್ಣದಲ್ಲಿ ಇರುತ್ತವೆ. ಇದಕ್ಕೆ ಉತ್ತರಾಯಣ ಎಂತ ಹೆಸರು. ಅವುಗಳಲ್ಲಿ 
ಸೂರ್ಯನಕಿರಣಗಳು ವ್ಯಾಪಿಸಿದೆ. ಇದೇ ಉತ್ತರಾಯಣ ಮಾರ್ಗ ಇದಕ್ಕೆ 
ಅರ್ಚಿರಾದಿಮಾರ್ಗ, ದೇವಂಯಾನವೆ೦ತಲೂ ಹೆಸರು. ಉತ್ತರಾಂತುಣ 
ಮಾರ್ಗದಿಂದ ಉತ್ಕಾಂತಿ ಹೊಂದಿದ ಜೀವರು ಅರ್ಚಿರಾದಿಲೋಕವೆಂದರೆ 
ಜನೋಲೋಕದಲ್ಲಿರುತ್ತಾರೆ. ಅವರಿಗೆ ಮತ್ತೆ ಕರ್ಮಬೊಮಿಂಯಲ್ಲಿ' 
ಪುನರ್ಜನ್ಮವೆಂಬುವುದು ನಿರ್ಭದಿಂದ ಬರಲಾರದು. 


3. ಸುಷುಮ್ನನಾಡಿಯಿ೦ದ ಉತ್ಕಾಂತಿ ಹೊಂದಿಹೋಗುವ ಮಾರ್ಗಕ್ಕೆ 
ಬ್ರಹ್ಮಯಾನ ಎಂತ ಹೆಸರು. ಈಮಾರ್ಗದಿಂದ ಮೋಕ್ಷಸಾಧನವು ಪೂರ್ತಿಯಾಗಿ 
ಪ್ರಾರಬ್ಧಾನುಭವ ಮಾಡುವ ಜೀವರು ತಮ್ಮ ಯೋಗಸಾಮರ್ಥ್ಯದಿ೦ದ ಮನಸ್ಸು 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 23 


ಪರಮಾತ್ಮನಲ್ಲಿ ಇಟ್ಟು ತತ್ವಗಳಿಗೂ, ತತ್ವಾಭಿವರಾನಿದೇವತೆಗಳಿಗೂ 
ಲಯಚಿಂತನೆಮಾಡಿ ಬಿಂಬರೂಪಿಯಾದ ಶ್ರೀಹರಿಯಿ೦ದಲು ಪ್ರಾಣರಿಂದಲೂ 
ಕೂಡಿಕೊಂಡು ಸುಷುಮ್ನಮಾರ್ಗದಿ೦ದಲೂ ಹೋಗಿ ಬ್ರಹ್ಮರಂಧ್ರದಿಂದ ಉತ್ಕಾಂತಿ 
ಹೊಂದಿ ಬ್ರಹ್ಮದೇವರ ಸತ್ಕಲೋಕದಲ್ಲಿ ವಾಸವಾಗಿದ್ದು ಆತನಕೂಡಾ ಮೋಕ್ಷಕ್ಕೆ 
ಹೋಗುತ್ತಾರೆ. ಇವರೇ ಪ್ರತೀಕಾಲಂಬನಜೀವರು. ಅಪ್ರತೀಕಾಲಂಬನರಾದ 
ವ್ಯಾಪ್ತೋಪಾಸಕರು ಇದೇಮಾರ್ಗದಿಂದ ಹೊರಟು ಸತ್ಯಲೋಕ ಅತಿಕ್ರಮಿಸಿ 
ವೈಕು೦ಠಲೋಕ ಭೂಭಾಗದಲ್ಲಿದ್ದು ಕಾಲಬಂದಾಗ್ಯೆ ಬ್ರಹ್ಮನಿಂದ ಕೂಡಿ ಮೋಕ್ತಕ್ಕೆ 
ಹೋಗುತ್ತಾರೆ. ಬ್ರಹ್ಮಂರರಾನದವರು ಪುನಃ ಜನ್ಮಕ್ಕೆ ಬರುವುದಿಲ್ಲ. 
ಈಮೂರುಮಾರ್ಗವನ್ನು ತಿಳಿದಜೀವರು ಉತ್ತಮಬುದ್ಧಿ ಉಳ್ಳವರಾಗಿ ಮುಕ್ತಿ 
ಮಾರ್ಗವನ್ನು ಹೊಂದುತ್ತಾರೆ. ಇತಿನಾಡಿವಿದ್ವಾ: 


ಅಥ ಪದ್ಯ ವಿದ್ಯಾ 


1. ಮೂಲಾಧಾರಚಕ್ರ : ಇದು ಸುಷುಮ್ನ ಮೂಲಭಾಗದಲ್ಲಿ ಕುಂಡಲೀ 
ಸರ್ವಾಕಾರವಾಗುತ್ತದೆ. ಇದಕ್ಕೆ ಸ್ಮಾನನಿಯಾಮಕ ಅನಿರುದ್ಧಮೂರ್ತಿ. 
ಸಪ್ತಮರುತ್ತುಗಳು ಅಲ್ಲಿ ಅಪಾನವಾಯುವು ಸಂಚಾರಮಾಡುತ್ತಿರುತ್ತಾನೆ. ಇಲ್ಲಿ 
ಉಪಾಸನಾ ಮಾಡಿಸಿಕೊಳ್ಳುವವನು ಅನಿರುದ್ಧಮೂರ್ತಿ. ಅಲ್ಲಿ ತತ್ವಾಭಿಮಾನಿಯಾಗಿ 
ಸ್ವಾಯಂಭುವು ಮನು ಇರುತ್ತಾನೆ. ಈಚಕ್ರದಮ್ಯಾಲೆ ಕೆಂಪು ಬಣ್ಣವುಳ್ಳ 5 ಪದ್ಮಗಳು 
ಇವೆ. ಅಲ್ಲಿ ಅನಿರುದ್ಧಾದಿ ಪಂಚಮೂರ್ತಿಗಳು ಪ್ರತಿ ಪದ್ಮಕ್ಕೂ ಇವೆ. ಕೆಳಗಿನ 
ನಾಲ್ಕುದಳದ ಪದ್ಮದಲ್ಲಿ ಕ್ರಮದಿ೦ದ ನಾಲ್ಕುವೇದಗಳು ಇರುತ್ತವೆ. ಹಾಗೂ 
ಸೋಮ,ಬುಧ, ಗುರು, ಶನಿಗಳು, ಇರುತ್ತಾರೆ. “ರ,ಲ,ವ,ಶ,” ಈ ಅಕ್ಷರಗಳಲ್ಲಿ 
ಉತ್ಪನ್ನ ವಾಗುತ್ತವೆ. ಪ್ರತಿ ಪದ್ಮದಲ್ಲಿ ಒಂದೊಂದು ತ್ರಿಕೋಣಾಗ್ನಿ 
ಮಂಡಲಗಳುಂಟು. ಇದೇ ಭೂಲೋಕವು. 

2. ನಾಭಿಚಕ್ರ ಇದರಲ್ಲಿ 6 ದಳಗಳುಳ್ಳ ಪದ್ಮಗಳು ಉಂಟು. ಈಪದ್ಮಗಳು 
ಕೆಂಪು ಬಣ್ಣ ಉಳ್ಳವು. ತುದಿಗೆ ಸ್ವಲ್ಪ ನೀಲವರ್ಣವಾಗಿರುತ್ತವೆ. ಅಲ್ಲಿ 1 ಜಾ೦ಬವತಿ; 
2.ಕಾಳಿ೦ದಿ; 3.ಮಿತ್ರವಿ೦ದ; 4.ನೀಲ; 5.ಭದ್ರ; 6.ಲಕ್ಷಣ; ಎ೦ಬ ಷಣ್ಮಹಿಷಯರು 
ಆರುದಳಗಳಲ್ಲಿ ಅಭಿಮಾನಿಗಳಾಗಿ ಇರುತ್ತಾರೆ. ಗಣಪತಿಯು ಸರ್ವದಳಗಳಿಗು 
ಅಭಿಮಾನಿಯಾಗಿ ವಿಶ್ವನಾಮಕ ಭಗವ೦ತನ ಉಪಾಸನಮಾಡುತ್ತಾನೆ. ಇದಕ್ಕೆ 
ಪ್ರದ್ಯುಮ್ನ ನಿಯಾಮಕ ರೂಪ, ಸಪ್ತಮರುತ್ತರು ಸಮಾನವಾಯು ಇರುತ್ತಾರೆ. ಆ 
ಕಮಲದ ಬುಡದಲ್ಲಿ ಆತುಕೊಂಡು ವಾಮನಮೂರ್ತಿ ಕೂತಿರುತ್ತಾನೆ. ಈತನು 
ಪ್ರಾಣವಾಯುವನ್ನು ಊರ್ಧ್ವಕ್ಕೆ ಅಪಾನವಾಯು ಅಧೋಭಾಗಕ್ಕೆ ಕಳಿಸುತ್ತಾನೆ. 


24 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಈತನನ್ನು ವಿಶ್ವದೇವತೆಗಳು ಉಪಾಸನೆ ಮಾಡುತ್ತಾರೆ. ಆರುದಳಗಳಿಗೆ 
“ಪ.ಫ,ಬ.ಭ,ಮ,ಯ” ಅಕ್ಷರಗಳಿವೆ. ಇದೇಭುವರ್ಲೋಕವು. ಪ್ರತಿ ಪದ್ಮ 
ಷಟ್ಕೋಣವಾಯು ಮಂಡಲ ಉಂಟು. ಈವಪದ್ಮದಲ್ಲಿ ಅನಿರುದ್ಧಾದಿ ಪಂಚ 
ಮೂರ್ತಿ ಗಳಿವೆ. “ಯಂ” ಎಂಬುವ ಬೀಜದಿಂದ ಪಾಪ ಪುರುಷನನ್ನು 
ಶೋಷಿಸಬೇಕು. 


ಅಘ್ಪದಳಕಮಲ 

. 3. ಹೃದಯಚಕ್ರಮಂಡಲದಲ್ಲಿ ಕೆಂಪುವರ್ಣ ಉಳ್ಳ ಅಷ್ಟದಳಗ 
ಪದ್ಮಗಳು ೨ ಇರುವುದು. ಅನಿರುದ್ದಾದಿ ಪಂಚಮೂರ್ತಿಗಳು ಸರ್ವಪದ್ಮದ 
ವ್ಯಾಪಿಸಿವೆ. ಅಲ್ಲಲ್ಲಿ ತ್ರಕೋಣಾಗ್ನಿ ಮಂಡಲಗಳು ಉಂಟು. ಪ್ರಾಣವಾಯುಗಳ 
ಸಹಿತ ಸಪ್ತಮರುತರು ಪ್ರತಿ ಪದ್ಮದಲ್ಲು ಇರುತ್ತಾರೆ. 8 ದಳಗಳಲ್ಲಿ ಅಷ್ಟವಸುಗಳು, 
ಅಷ್ಟ ದಿಕ್ಬಾಲಕರುಗಳು ಅಭಿಮಾನಿಗಳಾಗಿ ಇರುತ್ತಾರೆ. ಅವರು 
ತಮ್ಮಬಿ೦ಬರೂಪವನ್ನು ಉಪಾಸನಮಾಡುತ್ತಾರೆ. 


fs [esse 
CCN 


5 





ಈಪದಕ್ಕೆ ಸಂಕರುಷಣ ನಿಯಾಮಕ ತ್ರಿಕೋಣಾಗ್ನಿ ಮಂಡಲದಲ್ಲಿ “ರಂ?” 
ಎಂಬುವ ಅಗ್ನೀ ಬೀಜ ದಿ೦ದ ಪಾಪಪುರುಷ ಕಲಿಯನ್ನು pr ಮಾಡಬೇಕು. 
ಡೃಢಡೂತ.ಥದರನ” ಈ ಅಕ್ಷರಗಳು ಪ್ರತಿದಳದಲ್ಲಿ ಒಂದೊಂದರಂತೆ ಇದೆ. 
ಈಅಷ್ಟದಳಗಳಲ್ಲಿ ಅಷ್ಟಭುಜ ಲಕ್ಷ್ಮೀ ನಾರಾಯಣನು ಗರುಡಾರೂಢನಾಗಿ 
ಶಂಖ.ಚಕ್ರಗದಾ,ಪದ್ಮಧನಸ್ಸು, ಬಾಣ,ಖಡ್ಗ, ಚಮಟ ಗಳೆಂಬ 8 ಆಯುಧಗಳನ್ನು 
ಹಿಡಿದು ಅಷ್ಟದಳಗಳಲ್ಲು ಪಹರೆ ತಿರುಗುತ್ತಾನೆ. ಈ ಪರಮಾತ್ಮ ದಾವದಿಕ್ಕಿಗೆ ಬಂದರೆ 
ಆದಿಗಭಿಮಾನಿಯು ಮಡುವ ಕಾರ್ಯ ದಾವುದೆಂದರೆ. 


1. ಇಂದದಿಕ್ಕಿಗೆ ಬಂದರೆ ಐಶ್ವರ್ಯಾಪೇಕ್ಷ: 2. 1.ಆಗ್ತಿದಿಕ್ಕಿಗೆ ಬಂದರೆ 
ಆರೋಗ್ಯಾಕಾಂಕ್ತೆ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 25 


3. ಯಮದಿಕ್ಕಿಗೆ ಬಂದರೆ ಧರ್ಮಾಕಾಂಕ್ಷೆ: 4. ನಿಯತಿ ದಿಕ್ಕಿಗೆ ಬಂದರೆ 
ಪಾಪಕಾರ್ಯಾಪೇಕ್ಷ: 

5. ವರುಣದಿಕ್ಕಿಗೆ ಬಂದರೆ ರಸಾಪೇಕ್ಷ: 6. ವಾಯುದಿಕ್ಕಿಗೆ ಬಂದರೆ 
ಜ್ಞಾನೋತ್ಪತ್ತಿ: 

7. ಕುಬೇರನದಿಕ್ಕಿಗೆ ಬಂದರೆ ಧನಾಕಾಂಕ್ಷೆ: 8. ಈಶಾನ್ಯದಿಕ್ಕಿಗೆ ಬಂದರೆ 
ವೈರಾಗ್ಯ: 

ಇದೇ ಪಿಂಡಾಂಡದಲ್ಲಿ ಸ್ವರ್ಲೋಕವು. ಹೃದಯಮಧ್ಯಕಮಲವು 
ಸುಷುಮ್ಮಕ್ಕೆ ಪ್ರತ್ಯೇಕವಾಗಿ ತುಂಬುವಡೆದು ಊರ್ಧ್ವನಾಳಗಳಾಗಿರುತ್ತದೆ. 
ಆದಕಾರಣ ಪೂರ್ವನಾಳ ಎಂತ ಹೆಸರು. ಆ ಕಮಲದಕೋಣೆಗಳು ಮುದುರಿ 
ಇರುವುದರಿಂದ ಆಕಮಲವು ಅಧೋಮುಖವಾಗಿರುತ್ತದೆ. ಅದಕ್ಕೆ ಮೂವತ್ತೆರಡು 
(32) ಕೇಸರಗಳುಂಟು. ಇದಕ್ಕೆ ಸಂಪುಟ ಎಂದು ಹೆಸ ರು. ಅದರಲ್ಲಿ 
ನಾರಾಯಣನಾಮಕ ಬಿಂಬರೂಪ ಇರುತ್ತದೆ. ಈತಗೆ ಸ್ಥೂಲಬಿಂಬನೆಂದು 
ಹೆಸರು. ಈತನ ಅಪರೋಕ್ಷವೇ ಸ್ಥೂಲಾಪರೋಕ್ಷ ವೆನಿಸುತ್ತದೆ. 


4. ಹೃದಯದಮ್ಯಾಲೆ ವಕ್ಷಸ್ಥಳದಲ್ಲಿ ದ್ವಾದಶದಳವುಳ್ಳ ಕಮಲವಿದೆ. ಇದು 
ಮುತ್ತಿನವರ್ಣ ಉಳ್ಳದ್ದು. ಸೂರ್ಯಕಾಂತಿ ಹೂವಿನಂತೆ ಎದುರುಬಿದುರಾಗಿ ಇವೆ. 
ಅದರಲ್ಲಿ 12ಮಂದಿ ಸೂರ್ಯರು ಇದ್ದಾರೆ. ಶಕ್ತ,ಪ್ರತಿಷ್ಠಾದಿ 12ಕಳಾಮೂರ್ತಿಗಳು 
ಉಂಟು. ಈ 12ರಲ್ಲಿ 11 ವಿಷ್ಣುವಿನ ಸ್ತ್ರೀರೂಪಗಳು 1 ಪುರುಷರೂಪವು. 
ಚತುರ್ಮುಖಬ್ರಹ್ಮ ಆತನಲ್ಲಿ ಪುರುಷ ನಾಮಕಭಗವಂತನಿರುತ್ತಾನೆ. ಅದಕ್ಕೆ ರುದ್ರ 
ಅಬಿ ಮಾನಿ ನರಸಿಂಹನನ್ನು ಉಪಾಸನಾ ಮಾಡು ತ್ತಿರುತ್ತಾನೆ. 
ಇಲ್ಲಿನಿಯಾಮಕರೂಪಹರಿ “ಕ.ಖ.ಗ.ಫ.ಜ್ವಚ,ಛ,ಜ,ರು.ಇ,ಟ,ಠ”. ಈದಳಗಳಲ್ಲಿ 
ಹುಟ್ಟುತ್ತವೆ. ಇದೆ ಪಿಂಡಾಂಡದಲ್ಲಿ ಮಹರ್ಲೋನಕ. ಇಲ್ಲಿ ಅನಿರುದ್ದಾದಿ 
ಪಂಚಮೂರ್ತಿಗಳಿವೆ. 


5. ಕಂಠದೊಳಗೆ ಹೊಂದಿಕೊಂಡು ಶುಕ್ಷವರ್ಣ ದೇತನಾದ 16 ದಳುಳ್ಳ 
ಪದ್ಮಉಂ೦ಟು. ಉದಾನವಾಂರುವಿನಿಂದ ಸಹಿತಸಪ್ರಮುರುತ್‌ರು 
ಷೋಡಶಕಳಾಭಿಮಾನಿ ದೇವತೆಗಳು, ಚಂದ್ರನು ಅಲ್ಲಿ ಅಭಿಮಾನಿಗಳಾಗಿ 
ದಧಿವಾಮನನ್ನು ಉಪಾಸನಮಾಡುತ್ತಾರೆ. ಅಲ್ಲಿ ಶೇಷನು ಅಭಿಮಾನಿಯಾಗಿ 
ಸಂಕರುಷಣನನ್ನು ಉಪಾಸನಾ ಮಾಡುತ್ತಾನೆ. ಅಲ್ಲಿ ಸ್ಥಾನ ನಿಯಾಮಕನು 
ನಾರಾಯಣನು. ಅಲ್ಲಿ ಅಕಾರಾದಿ ಷೋಡಶ ವರ್ಣಗಳು ಹುಟ್ಟುತ್ತವೆ. ಈಪದ್ಧವು 
ಪೂರ್ವಪದ್ಮದಂತೆ ಸೂರ್ಯಕಾಂತಿಹುವ್ವಿನ೦ತೆ ಎದುರಾಗಿರುತ್ತದೆ. 


26 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


6. ಕಂಠಕ್ಕೆ ಹೊಂದಿ ಮೇಲ್ಭಾಗದಲ್ಲಿ ಇಂದ್ರಯೋನಿಯೆಂಬುವ ಪ್ರದೇಶದಲ್ಲಿ 
ಶ್ವೇತವರ್ಣ ದಂತಿರುವ ದ್ವಿದಳಪದ್ಮಗಳು 5 ಉಂಟು. ಅಲ್ಲಿ ಅನಿರುದ್ಧಾದಿ 
ಪಂಚಮೂರ್ತಿಗಳು ಉದಾನ ವಾಯು ಸಹಿತ ಸಪ್ತಮರುತ್ತರು ಇರುತ್ತಾರೆ. ಅಲ್ಲಿ 
ವರ್ತುಲವಾದ ಚಂದಮಂಡಲಗಳು ಐದು ಇವೆ. ಈ ದಳಗಳಿಗೆ ಬ್ರಹ್ಮವಾಯುಗಳು 
ಅಭಿಮಾನಿಗಳು. ತಮ್ಮ ತಮ್ಮ ಭಾರ್ಯರಸಹಿತ ಇರುತ್ತಾರೆ. ಇವರುಗಳು ಹಂಸ 
ರೂಪಿ ಪರಮಾತ್ಮನನ್ನು ಉಪಾಸನಾ ಮಾಡುತ್ತಾರೆ. ಉದಾನ ವಾಯುವು 
ಅನ್ನೋದಕಗಳಿಗೆ ಅವಕಾಶಪ್ರದನಾಗಿ ಇರುತ್ತಾನೆ. ಇಲ್ಲಿ “ಷ,ಸ” ಎಂಬ 
ಎರಡಕ್ಷರಗಳು ಹುಟ್ಟುತ್ತವೆ.ಇದೇಪಿ೦ಡಾ೦ಡದಲ್ಲಿ ಜನೋಲೋಕವು. ಅನಿರುದ್ದಾದಿ 
ಪಂಚ ಮೂರ್ತಿಗಳು ಈಐದು ಪದ್ಮಗಳಲ್ಲಿ ಇದ್ದಾರೆ. ಸ್ಥಾನಾಭಿಮಾನಿ 
ಲಕ್ಷ್ಮಿನಾರಾಯಣರು, ಶೇಷ ದೇವರು ದಳಾಭಿಮಾನಿಗಳಾಗಿದ್ದು ಸಂಕರುಷಣನನ್ನು 
ಉಪಾಸನಾ ಮಾಡುತ್ತಾರೆ. 


7. ಭ್ರೂಮಧ್ಯದಲ್ಲಿ ಶುಕ್ಷವರ್ಣದ ನಾಲ್ಕುದಳವುಳ್ಳದು ಕಮಲಗಳುಇವೆ. 
ಅನಿರುದ್ಧಾದಿ ಪಂಚ ಮೂರ್ತಿಗಳು ವ್ಯಾನವಾಯುವುಸಹಿತ ಪ೦ಚಮರುಇದ್ದಾರೆ. 
ಪ್ರತಿಪದ್ಮದಮೇಲು ತ್ರಿಕೋಣಾಗ್ನಿ 


ಮಂಡಲ ಉಂಟು. ಪ್ರತಿಪದ್ಮದಲ್ಲು ನಾಲ್ಕುವೇದಗಳು ಉಂಟು. ಇದು 
ಪಿಂಡಾಂಡದೊಳಗೆ ತಪೋಲೋಕವು. ಇದಕ್ಕೆ ಗರುಡಅಭಿಮಾನಿಯಗಿ ಶ್ರಕೃಷ್ಣನ 
ಉಪಾಸನಾ ಮಾಡುತ್ತಾನೆ. ಸ್ಥಾನ ನಿಯಾಮಕನು ಶ್ರೀಕೃಷ್ಣನಿದ್ದಾನೆ. 


8. ಶಿರಸ್ಸಿನಲ್ಲಿ ಹನ್ನೆರಡು ದಳವುಳ್ಳ ಶ್ವೇತಪದ್ಮಗಳು ಐದುಉಂಟು. ಒಂದು 
ಮಧ್ಯದಲ್ಲಿ, ನಾಲ್ಕು ಚತುರ್ದಿಕ್ಕಿನಲ್ಲಿ ಇರುತ್ತವೆ. ಕರ್ಣಿಕದಲ್ಲಿ ಐದುವರ್ತುಲಚಕ್ರ 
ಮಂಡಲಗಳು ಇವೆ. ಅಲ್ಲಿ ಸಪ್ತಮರುತ್ತರು ಅನಿರುದ್ದಾದಿ ಪಂಚಮೂರ್ತಿಗಳು 
ಇವೆ. 


9. ಶಿರಸ್ಸಿನಲ್ಲಿ ಹನ್ನೆರಡು ದಳದ ಮೇಲೆ 12 ಅಂಗುಲ ಪರಿಮಿತಿ ಮ್ಯಾಲೆ 
ಸುಷುಮ್ನದ ಅಗ್ರ ಭಾಗದಲ್ಲಿ ಧತ್ರಾಕಾರವಾಗಿ ಸಹಸ್ತದಳುಳ್ಳ ಒಂದುಕಮಲವಿದೆ. 
ಅಲ್ಲಿ ಸ್ಥಾನ ನಿಯಾಮಕನಾದ ತುರಿಯನಾಮಕ ವಾಸುದೇವನು ಅಲ್ಲಿರುವ 
ಓಂಕಾರಕ್ಕೆ ಪ್ರತಿಮಾದ್ಯನಾಗಿರುತ್ತಾನೆ. ಇದು ವಜ್ರವರ್ಣೋಪೇತವಾದದ್ದು ವಿಶ್ವಾದಿ 
ಸಹಸ್ರ ಮೂರ್ತಿಗಳು ಅಲ್ಲಿಇವೆ. ವಾಯುದೇವರು ಸಹಸ್ರ ರೂಪತೆಗೆದುಕೊಂಡು 
ಅವರನ್ನು ಸ್ತೋತ್ರಮಾಡುತ್ತಾರೆ. ಅಲ್ಲಿ”ಮ” ಎಂಬುವ ಅಮೃತ ಬೀಜ ಜಪದಿಂದ 
ಅಮೃತ  ವೃಷ್ಠಿಯಾಗಿ ಶರೀರ ರಕ್ಷಣವಾಗುತ್ತದೆ. ಇಲ್ಲಿ ಬ್ರಹ್ಮದೇವರು 


ಅಭಿಮಾನಿಯಾಗಿ ಶ್ರೀರಂಗನಾಥನನ್ನು ಉಪಾಸನಾ ಮಾಡುತ್ತಾರೆ. ಈ ಪದ್ಮವಲ್ಲದೆ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 27 


ಶರೀರದಲ್ಲಿ 32 ಪದ್ಮಗಳು ಇವೆ. ಅಲ್ಲಿರುವ ಬಗವದ್ರೂಪಗಳನ್ನು 
ಬಂಧಮೋಚವಾಗುತ್ತವೆ. ಇತಿ ಪದ್ಮವಿದ್ಯಾ:- 


ಅಥ ಮಧು ವಿದ್ಯಾ 


ಶರೀರದಲ್ಲಿರುವ ಇಡಾಪಿ೦ಗಳಾ೦ಶಗಳಾದ ಸಹಸ್ತನಡಿಗಳಲ್ಲಿ 
ಸೂಂರ್ತುಕಿರಣಗಳು ಇರುತ್ತವೆ. ಅಲ್ಲಿಂತರಿ ಇದೇ ಅನಿರುದ್ಧಾದಿ 
ಪಂಚಮೂರ್ತಿಗಳು ನಿಯಾಮಕರಾಗಿರುತ್ತಾರೆ. ಆಕಿರಣಗಳು ಪಂಚವರ್ಣವುಳ್ಳವು. 
ಮಂಡಲಕ್ಕೆ ಪೂರ್ವಭಾಗದಲ್ಲಿ ಇನ್ನೂರು ಕಿರಣಗಳು ಇರುತ್ತವೆ. ಅವು ಗಳಲ್ಲಿ 
ವಾಸುದೇವ ರೂಪವಿರುತ್ತದೆ. ಆರೂಪಕ್ಕೆ ಮಧು ಎಂದುಹೆಸರು. ಆತನು ಖಯಗ್ಸೇದ 
ಪ್ರತಿಪಾದ್ಯನು. ಅಗ್ನಿಯೋಪಾದಿಲಿ ಕಾಂತಿಉಳ್ಳವನು. ಅಷ್ಟಾವಸುಗಳಿ೦ದಲೂ, 
ಅಗ್ನಿಯಿ೦ದಲೂ, ಉಪಾಸನೆಮಾಡಿಸಿಕೊಳ್ಳುತ್ತಾನೆ. ಸೂರ್ಯಮಂಡಲದ 
ದಕ್ಷಿಣಭಾಗದಲ್ಲಿ ಇನ್ನೂರು ಕಿರಣಗಳು ಗೌರವರ್ಣ ಎಂದರೆ ಗೋಕ್ಲೀರ, ಶಂಖ 
ಇವುಗಳವರ್ಣದಂತಾ ವರ್ಣ ಉಳ್ಳವುದಾಗಿ ಇರುತ್ತೆ. ಅವುಗಳಲ್ಲಿ 
ಮಧುನಾಮಕನಗಿ ಶುಕ್ಷವರ್ಣ ವಿಶಿಷ್ಠನಾಗಿ ಸ೦ಕರುಷಣನಿರುತ್ತಾನೆ. ಆತನನ್ನು 
ಹನ್ನೊಂದನೇಯ ರುದ್ರನಾದವನು. ವಾಯುಜೀವರನ್ನು ಮುಂದೆಮಾಡಿಕೊಂಡು 
ದಶರುದ್ರರು ಖಂಡೋಕ್ತ ಪ್ರಕಾರ ಉಪಾಸನಾ ಮಡುತ್ತಾರೆ. ಸೂರ್ಯಮಂಡಲದ 
ಪಶ್ಚಿಮದಲ್ಲಿ ಎಲೆಹಸರು ವರ್ಣ ಉಳ್ಳ ಪ್ರದ್ಯುಮ್ನನಿದ್ದಾನೆ. ಈತನನ್ನು 
ಸಾಮವೇದಾಭಿಮಾನಿಗಳು ಏಕಾದಶ ಸೂರ್ಯರುಗಳು ಉಪಾಸನಾಮಾಡುತ್ತಾರೆ. 
ದ್ವಾದಶಸೂರ್ಯನಾದ ವಿಷ್ಣುವು ಸಾಮ ನಾಮಕನಾಗಿ ಪ್ರದ್ಯುಮ್ನನಲ್ಲಿ 
ಸಂಶ್ಲೋಷತ್ತವನ್ನು ಹೊಂದಿರುತ್ತಾನೆ. ಸೂರ್ಯ ಮಂಡಲದ ಮುಕ್ತರಭಾಗದಲ್ಲಿ 
ನೀಲವರ್ಣಉಳ್ಳ ಇನ್ನೂರು ಕಿರಣಗಳುಇವೆ. ಅಲ್ಲಿ ಅಥರ್ವಣವೇದ. 
ಇತಿಹಾಸಮಹಾಪ್ರತಿಪಾದ್ಯನಾದ ನೀಲವರ್ಣ ಅನಿರುದ್ಧನಿರುತ್ತಾನೆ. ಈತನಲ್ಲಿ 
ಸೋಮನನ್ನು ವುಂದೆವರಾಡಿಕೊ೦ಂಡು. 49ಜನ' ಮರುತ್ತರ 
ಉಪಾಸನಮಾಡುತ್ತಾರೆ. ಸೂರ್ಯಮಂಡಲದ ಮಧ್ಯ ಭಾಗದಲ್ಲಿ ಪೀತವರ್ಣವುಳ್ಳ 
200 ಕಿರಣಗಳು ಉರ್ದ್ವಬಾಗದಲ್ಲಿರುತ್ತವೆ. ಅವುಗಳಲ್ಲಿ ಅನಂದ 
ವೇದಪ್ರತಿಪಾದ್ಯನಿಂದ ಉದಿತ ಸೂರ್ಯಪ್ರಭಾ ಸಮಾನನಾದ ನಾರಾಯಣ 
ನಿಯಾಮಕನಾಗಿರುತ್ತಾನೆ. ವೇದಾಭಿಮಾನಿಗಳಾದ ವಾಣಿ, ಬ್ರಹ್ಮ ವಾರುಣಿ, ಶೇಷ, 
ಸೌಪರಣಿ, ಗರುಡ, ಇವರಿಂದ ಉಪಾಸ್ಕಮಾನನಾಗಿರುತ್ತಾನೆ. ಈಮಧುವಿದ್ಯಾ 
ಸಾಧನಉಪಾಸಕರು ದೇವಪದಕ್ಕೆ ಯೋಗ್ಯರೆಂದು ನಿಶ್ಚಯಿಸಬೇಕು. ಇತಿ 
ಮಧುವದ್ಯಾ:- 


28 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


Pa 


ಅಥ ಸ್ಥೂಲಜ೦ಬೋಪಾಪನಾ 


ಇನ್ನು ಮೇಲೆ ಹಿಂದೆ ಹೇಳಿದ ಸ್ಥೂಲಹೃ ದಯಕಮಲದಲ್ಲಿರುವ 
ಸ್ಥೂಲಬಿ೦ಬಮೂರ್ತಿ ಉಪಾಸನಾ ಹೇಳಲ್ಪಡುವುದು. ಈಶ ;ದಯವೆಂಬುವುದು 
ಪರಬಹ್ನನ ಪಟ್ಟಣವು. ಅದಕ್ಕೆ ಹದಿಮೂರುದ್ದಾರಗಳು ಉಂಟು. ಅವುಹೇಗೆಂದರೆ 
ಪೂರ್ವದಿಕ್ಕಿಗೆ ಮೂರುದ್ದಾರಗಳು. ಪ್ರಥಮದ್ದಾರದಲ್ಲಿ ರಮಾದೇವಿಯರು 
ದ್ವಾರಪಾಲಕರು. ಅದರಮುಂದಿನ ದ್ವಿಶೀಯದ್ದಾರದಲ್ಲಿ ಚಕ್ಷರಾಭಿಮಾನಿಯಾದ 
ಆದಿತ್ಯನಾಮಕ ಪ್ರಾಣವಾಯುದೇವರು. ಬಲಕೆ ಎಡಕ್ಕೆ ದ್ಯುನಾಮಕ ಭಾರತಿ 
ದ್ವಾರಪಾಲರು. ಅದರಮುಂದಿನ ದ್ವಾರದಲ್ಲಿ ಒಯು ಹಸಿ ದಕ್ಷಿಣದಿಕ್ಕಿಗೆ 
ಮೂರುದ್ದಾರಗಳು. ಪ್ರಥಮದ್ವಾರದಲ್ಲಿ ಶ್ರೀದೇವಿಯು. ಅದರ ಮುಂದಿನ pe 
ದ್ವಾರದಲ್ಲಿ *ವ್ಯಾನನಾಮಕನಾದ ಶ್ರೋತಾಭಿಮಾನಿ ಯಾದ ಸೋಮನಾಮಕ 
ಎ ಚುಚ ಬಲಕ್ಕೆ ಎಡಕ್ಕೆ ದಿಗ್‌ನಾಮಕಭಾರತಿ ದ್ವಾರಪಾಲಕರು. ಅದರ 
ಮುಂದಿನ ಮೂರನೇ 'ದೌಗಿಲಲ್ಛಿ ಬಲಕ್ಕೆ ಬಲ, ಪ್ರಬಲರು, ದ್ವಾರಪಾಲಕರು. 
ಪಶ್ಚಿಮದಿಕ್ಕಿಗೆ ಮೂರುದ್ವಾರಗಳು ಪ್ರಥಮದಲ್ಲಿ ಶ್ರೀದೇವಿ ಭಜಿ ಮುಂದಿನ 
ಎರಡನೇ ಬಾಗಿಲಲ್ಲಿ ವಾಗಿ೦ದ್ರಿ೦ತರಾಜಿ ವರಾನಿ ೦ತರಾದ ಅಪಾನ 
ನಾಮಕವಾಯುದೇವರು ಬಲಕ್ಕೆ ಎಡಕ್ಕೆ ಪೃಥ್ವೀನಾಮಕ ಭಾರತಿ. ದ್ವಾರಪಾಲಕರು. 
ಮೂರನೇ ಬಾಗಿಲಲ್ಲಿ ಸಮಜ ಕುಮದಾಕ್ಷ ದ್ವಾರಪಾಲಕರು. ಉತ ತ್ರರದಿಕ್ಕಿಗೆ 
ಮೂರು ದ್ವಾರಗಳು ಅದರಲ್ಲಿ ಪ್ರಥಮದ್ದಾರದಲ್ಲಿ "ಶ್ರೀದೇವಿ ಸತು 
ಬಾಗಿಲಲ್ಲಿ ಸಮಾನನಾಮಕನಾದ. ಮನೋಭಮನಿಯಾದ ಇಂದನಾಮಕ ವಾಯು 
ಬಲದಲ್ಲಿ ವಿದ್ಯು ನ್ನಾಮಕಳಾದ ಬಾರತೀ ದೇವಿ, ಅದರ ಮುಂದಿನ 
ಮೂರನೇದ್ದಾರದಲ್ಲಿ ನಂದ ಸುನಂದರು. ಊರ್ಧ್ವಕ್ಕೆ ವಂದೇ ದ್ಹಾರಉಂಟು. 
ಆಕಾಶನಾಮಕಳಾದ ಶ್ರೀದೇವಿಯು ದ್ವಾರಪಾಲಕಳು. ಉದಾನನಾಮಕ 
ವಾಯುದೇವರು ಬಲಕ್ಕೆ, ಎಡಕ್ಕೆ ವಾಗ್‌ನಾಮಕಳಾದ ಭಾರತೀದೇವಿಯು 
ದ್ವಾರಪಾಲಕಳು. ಇದೇಪಕಾರ ಕ್ವೇತದ್ವೀಪ , ವೈಕು೦ಠ, ಅನಂತಾಸನ ಈಮೂರು 
ಪಟ್ಟಣಗಳಿಗೂ, ದ್ವಾರಗಳನ್ನು “ದಾರಪಾಲಕರನ್ನು ತಿಳಿಯಬೇಕು. ಇಂಥಾ 
ಹೃದಯಾಖ್ಯ ಪಟ್ಟಣದಮಧ್ಯದಲ್ಲಿ ಸುಷುಮ್ನ ನಾಡಿಎಂಬ ಮಹಡಿಯಲ್ಲಿ ಪದ್ಮ 
ಉಂಟು. ಆಪದ್ಯವಿಸ್ತಾರ ಹಂ ಹೇಳಿ ಇದೆ. “ಈಪದಕ್ಷೆ “ದಹರಾ” ಅ೦ತಹೆಸರು 
ಪದ್ಮದ ಕರ್ಣಿಕಾದಲ್ಲಿ ಶ್ರೀದೇವಿಯನ್ನು ಕರ್ಣಿಕಾನಾಳದಲ್ಲಿ ಭೂ ದೇವಿಯನ್ನು 
| ದುರ್ಗಾದೇವಿಯನ್ನು ಚಿಂತಿಸಬೇಕು. ಪೂರ್ವಾದಿಕ್ರಮದಿಂದ 8 
ದಳಗಳಲ್ಲಿ ಶಕ್ತ್ಯಾದಿ ದ್ವಾದಶಮೂರ್ತಿಗಳನ್ನು ಚಿಂತಿಸಬೇಕು. ಹೇಗೆಂದರೆ- 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 29 





ದಿಕ್ಕುಗಳು ಶಕ್ತ್ಯಾದಿ ದ್ವಾದಶಮೂರ್ತಿಗಳು 
| 01 | ಪೂರ್ವದಳಗಳಲ್ಲಿ ಶಕ್ತಿ ಪ್ರತಿಷ್ಟ 








ಈ ಪ್ರಕಾರ ಹನ್ನರಡು ರೂಪಗಳಲ್ಲಿ 10ಸ್ತೀರೂಪಗಳು 11ನೇಯದು ಕಾಲ 
ಎಂಬುವ ಪುರುಷ ನಾಮಕ ಸ್ತೀರೂಪ.12ನೆಯದು ಪುರುಷಎಂಬುವ 
ಹೆಸರುಳ್ಳಚತುರ್ಮುಖಬ್ರಹ್ಮನು. ಅರಣಿ ಕಾದಮೇಲೆ ಅಂಗುಷ್ಟಪ್ರಮಾಣದಿಂದ 
ಪ್ರಾಜ್ಞನಿರುತ್ತಾನೆ.ಆತಗೆ ಅಗ್ರೇಶನೆಂದುಹೆಸರು. ದೇವರು ಗಳಿಗೆ 
ಸುಷುಪ್ತಿಕೊಡುವನು.ಆಹೃದಯಾಕಾಶದಲ್ಲಿ ಸುತ್ತುಮುತ್ತುವ್ಯಾಪಿಸಿಕೊಂಡು 
ಜೀವಾಧಾರ ನಾಗಿ "ಪರ'ಶಬ್ದ ವಾಚ್ಯನಾಗಿ ಪುರುಷನಾಮಕ ವಾಸುದೇವ 
ನಿರುತ್ತಾನೆ. ಈತಗ ಪ್ರಾದೇಶ ನೆಂದುಹಸರು.ಕರ್ಣಿಕಾಮೂಲದಲ್ಲಿ 
ಅಂಗುಷ್ಣಪ್ರಮಾಣದಿ೦ದ ವಿಷ್ಣುವುಮೂಲೇಶನೆಂಬ ಹೆಸರಿ ನಿಂದ ಕೂತುಇರುತ್ತಾನೆ. 
ಈತಗೆ ವಿಜ್ಞಾನಾತ್ಮ ನೆಂದುಪ್ರಸಿದ್ಧಿ ಉಂಟು.ಈತಗೆ ಪ್ರತ್ಯಗಾತ್ಮನೆಂದು ಹೆಸರು. 
ಪ್ರತ್ಯಗಾತ್ಮ ಎಂದರೆ ಅಭಿಮುಖವಾಗಿರುವಾತ. ಈಮೂರು ರೂಪಗಳಿಗೂ 
"'ಹೃದಯ' ಎ೦ಬ ನಾಮ ಉಂಟು. 


ಮೂಲೇಶನಪಾದದ ಮುಂದೆ, ಮೂಲೇಶಗೆ ಅಭಿಮುಖವಾಗಿ ಮುಖ್ಯ 
ಪ್ರಾಣನು ಕೃತಾಂಜಲಿಪುಟನಾಗಿ ಪೂರ್ವಾಭಿಮುಖನಾಗಿ ಕುಳಿತಿರುತ್ತಾನೆ. ಎಂದರೆ 
ಮೂಲೇಶ ಪಶ್ಚಿಮಕ್ಕೆ ಅಭಿಮುಖನಾಗಿಕೂತಿರುತ್ತಾನೆ. ಸಲಿಂಗಿಯಾದ ಜೀವನು 
ಮುಖ್ಯಪ್ರಾಣನಪಾದ' ದ. ಸಮೀಪ ದಲ್ಲಿ ಮುುಖ್ಯಪ್ರಾಣನಂತೆ 
ಪೂರ್ವಾಭಿಮುಖನಾಗಿರುತ್ತಾನೆ. ಆ ಮುಖ್ಯ ಪ್ರಾಣನು ದಿನವಂದಕ್ಕೆ 21600 
ಶ್ವಾಸರೂಪವಾದ "ಹಂಸ'ಮಂತ್ರ ಜಪ ವನ್ನು ಮೂಲೇಶನಿಗೆ ಸಮರ್ಪಿಸಬೇಕು. 


30 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಈ ಹೃತ್ಹದ್ಮಕರ್ಣಿಕಾದಲ್ಲಿ ಲಕ್ಷ್ಮಿರೂಪವಾದಂಥ ರತ್ನ ಖಚಿತ ವಾದಂಥ 
ಮಂಟಪಚಿಂತನೆ ಮಾಡಬೇಕು. ಅದರಲ್ಲಿ 12ಕೋಟಿಗಳುಳ್ಳ ಸೂರ್ಯಮಂಡಲ 
ವನ್ನು ಅದರಮ್ಯಾಲೆ ವರ್ತುಲವಾದ ಸೂರ್ಯಮಂಡಲವನ್ನು ಅದರಮ್ಯಾಲೆ 
ಶೇಷ ಪರ್ಯಂಕವನ್ನು, ಅದರಮ್ಯಾಲೆ ಲಕ್ಷ್ಮಾತ್ಮಕವಾದ ಚಿತ್ತಾಸನವನ್ನು, 
ತಲೆದಿ೦ಬುಗಳನ್ನು, ಗಾದಿ ಗಳನ್ನು ಹಿತವಾದ ಹಾಸಿಕೆಗಳನ್ನು ಚಿಂತಿಸಬೇಕು. 
ಅದರಲ್ಲಿ ಬಿ೦ಬಮೂರ್ತಿ ನಾರಾಯಣ ನನ್ನು ಧ್ಯಾನಮಾಡಬೇಕು. ಆತಗೆ 
ಪರಮಾತ್ಮನೆಂದು ಹೆಸರು. ಈತ ಜೀವನಕಡೆಗೆ ಅಂದರೆ ಪಶ್ಚಿಮಾಭಿಮುಖನಾಗಿ 
ಬಲಮೊಗ್ಗಲು ಕೆಳಗೆ ಮಾಡಿಕೊಂಡು ಇರುತ್ತಾನೆ. ಶ್ವೇತದ್ವೀಪದಲ್ಲಿ ಶೇಷಶಾಯಿ 
ಆಗಿರುವ ವಿಷ್ಣುವಿಗೆ ಪರಿಯಂಕಬ್ರಹ್ಮನೆಂದು ಹೆಸರು. ಆತಗೂ ಈತಗೂ 
ಐಕ್ಕಚಿಂತನೆಮಾಡಬೇಕು. ಲೋಕಾರ್ಥಿಗಳು ಶಯನಮಾಡಿದ ಪರಿಯಂಕ ಬ್ರಹ್ಮನ 
ದರ್ಶನ ಅಗತ್ಯಮಾಡಬೇಕು. ಪೂಜಾಕಾಲದಲ್ಲಿ ಪ್ರಾಕೃತ ಪದಾರ್ಥಗಳಿಂದ 
ಪೂಜಾಮಾಡಬೇಕು. ಪ್ರಾಕೃತ ಪದಾರ್ಥಗಳಾವುದೆ೦ದರೆ ಮನಃ ಕಲ್ಪಿತ ವಾದ 
ವಾಸನಾಮಯ ಪುಷ್ಟಾದಿಗಳು. ಅವು ಪಂಚವ್ಯೂಹರೂಪಗಳಿಂದ. ಪಂಚನಾಮ 
ರೂಪಗಳಿಂದ ಯೋಜನಾವರಾಡಿದಂಥಾದ್ದು. ಯೋಜನಾ ಅಂದರೆ 
ಕೂಡಿಸುವುದು. ಈ ಮೋಚನಾಕ್ರಮ ಅತಿರಹಸ್ಯ ವಂದುಕಾರಣ. ವಿಸ್ತಾರವಾಗಿ 
ಹೇಳದೆ ವಟ್ಟು ತಾತ್ಪರ್ಯ ಹೇಳುತ್ತಾರೆ. 


ಶ್ರೀಮದ್ದೇಶಾರ್ಪಣಮಸ್ತು. 
ಪ್ರಮೆಯಸಂ೦ರ್ರಹ; 
|.  ಸೃಷ್ಟಿಕ್ರು. 
2. ಪಂಚೇಕರಣ. 
ಜಡಸೃಷ್ಟಿ. 
ನಾರಾಯಣ 
ಪ್ರಕಾಶ 


ಶುಭ್ರವರ್ಣ ರಕ್ತವರ್ಣ ನೀಲವರ್ಣ 


| 


ಪರಮಾಣುಗಳು ಪರಮಾಣುಗಳು ಪರಮಾಣುಗಳು 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 31 


84 ಎ೦ಭತ್ತುನಾಲ್ಕು ಲಕ್ಷ ವಿಧ ಸ್ಮೀ.ಪುರುಷ ಪ್ರಕಾರಗಳು. ಮೂರುವಿಧ 
ಪರಮಾಣುಗಳು. ಅನ೦ತಾನ೦ತಸಂಖ್ಯ ಉಳ್ಳಾ೦ತವು. ಒಂದೊಂದು ಕೂಡಾ 
ಅನಂತಾನಂತ ಅ೦ಶಉಳ್ಳಂಥಾವು. 


ಜಂವಾಂತಯಾನಖಮಿ ಬಂಬ ಪ್ರಕರಣ 


1. ಚೇತನಾರೂಪನಾದ ಜೀವನಲ್ಲಿ, 2. ಚೇತನರೂಪರಾದ 
ರಮಾದೇವಿಯರು, 3. ರಮಾದೇವೇರಲ್ಲಿ ದೇವರು ಸೇರಿದ್ದಾರೆ. ಈ ಮೂರು 
ಮಂದಿ ವಂದೇ ಆಕಾರದಿಂದ ಇದ್ದಾರೆ. ಮೂರು ಮಂದಿ ಚೇತನರೇ. 
ಮೂರುಮಂದಿ ವಂದೇಕಾಲದಲ್ಲಿ ವಂದೇಕ್ರಿಯ ನಡೆಸುತ್ತಾರೆ. ಆದಕಾರಣ 
ಚೇತನದಲ್ಲಿ ಚೇತನನೇ ಐಕ್ಯ ಅಂತ, ಐಕ್ಕಚಿ೦ತನಾ ಯಾಕೆಮಾಡ ಕೂಡದು 
ಎಂದರೆ, ಜೀವನಲ್ಲಿ ರಮಾದೇವಿ ಸೇರೋಕಾಲಕ್ಕೆ ವಂದು ಅಂಶದಿಂದ ದೇಹ 
ಆವರ್ಕದಿಂದ ಸೇರಿದ್ದಾಳೆ. ದೇವಿದೇವಿಯರಲ್ಲಿ ದೇವರುಕೂಡಾ ವಂದುಆವರ್ಕ 
ಸೇರಿದ್ದಾನೆ. ಹಾಗ ಆವರ್ಕತಪ್ಪದೆಹೋದರೆ ಹೇಳಬಹುದು. ಆವರ್ಕ 
ಹೇಳೋನದರಿ೦ದ ವತಸ್ತಾಸ್ತಿತತ್ತಬಂತು. ಪರಕಾಲದಲ್ಲಿ ಕ್ರಿಯಾ ಮಾಡಿದರು 
ದೆವರು ತನ್ನಕ್ರಿಯಾ ಮಾಡಿ ರಮಾದೇವಿಯದ್ವಾರಾ ಜೀವನಿಂದ ಮಾಡಿಸುತ್ತಾನೆ. 
ಸೂಕ್ಷ್ಮಗಳಿಂದ ಕಾರಣ ಹೇಳೋದು ಕಷ್ಟ. ಹ್ಯಾಗೆಂದರೆ ಸಕ್ತಕಮಲಗಳನ್ನು 
ಇಟ್ಟುಬಂದು ಪ್ರಥಮಪತ್ರಪ್ರವೇಶ. ಕಾಲ, ಸ್ಥಿತಿ, ಲಯ ಪ್ರದೇಶಕಾಲೆಂದು 
ಹೇಳುವುದು. ಹ್ಯಾಗೆ ಸಾಧ್ಯವಿಲ್ಲವೋ ದೇವರ ವ್ಯಾಪಾರ- 


ದೇವರ ವಿವರ 


ಹರಿಃ ಓಂ ವಂದೇವ್ಯಾಸಂ ಜಯತೀರ್ಥನುರೂನಪ । ರಾಘವೇಂದ್ರ ' 
ಗುರೂಂ ನತ್ವಾ ವಕ್ಷೇ೦ದು ತತ್ವ ನಿರ್ಣಯಂ ॥ 

ಈಶಾಕಾಶದಲ್ಲಿ ವ್ಯಾಪಕವಾದಷ್ಟನ್ನಾದ ಪುರುಷನಾದ ಪ್ರಕಾಶ ರೂಪತ್ವನಾದ 
ನಾರಾಂಶುಣನಿದ್ದಾನೆ. ಈಶಾರು ತಾ೦ಬ ವಂದು ಪ್ರದೇಶವುಂಟು. 
ರಮಾದೇವಿಯರಿಗೆ ಲಿಪ್ತವಾಗದೆ ಇದ್ದಂತ ಸ್ವಾಖ್ಯಪ್ರದೇಶ ಉಳ್ಳವನೆಂದು 
ಸಂಕರುಷಣೊಡೆಯರ ವ್ಯಾಖ್ಯಾನ. ಸರ್ವತ್ರವ್ಯಾಪಕ ನಾದವ. ಅಪರಿಚ್ಛಿನ್ನ ನಾದವ, 
ಅಂದರೆ ಪರಿಮಿತಿ ಇಲ್ಲದವ, ಪುರುಷಾಕಾರನಾದವ, ಪ್ರಕಾಶರೂಪನಾದವ. 
ನಾರಾಯಣ ಸಕಲವರ್ಣಾತೀತ, ಈತನಮಗೆ ಉಪದೇಶಮಾಳ್ಯ, ದೇಶ.ಕಾಲಮೀರಿ 
ತನಗೆ ತಾನೇ ಇಪ್ಪ ವಾಜಿ,ಹಯಗ್ರೀವದ೦ತೆ ಅನಂತರೂಪಗಳು. ಅನಂತಶಬ್ಬಕ್ಕೆ 


32 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


೨೪ 


ಅರ್ಥ. ಅನವಧಿಕ ಪರಿಮಾಣ. ನಾಶರಹಿತ ವಂದೇರೀತಿ ಇರತಕ್ಕವ ಗುಣಗಳು, 
ಅವಯವಗಳು. ಸಂಖ್ಯಾರಹಿತ ವಾದಂಥಾವು. ಅನಂತ ಎರಡು ಪಕಾರ: 1. 
ಅವಧಿ ಯುಕ್ತವಾದದ್ದು; 2. ಅನವಧಿಯುಕ್ತವಾದದ್ದು. ಲಕ್ಷ್ಮೀಮಯ ದೇವರು 
ಅನ೦ತ ಅವಧಿಯುಕ್ತ ವಾದದ್ದು. ದೇವರಅನ೦ತ ಅವಧಿಇಲ್ಲದೇ ಇದ್ದದ್ದು. 
ಚೇತನಾರೂಪ. ಇಂಥಾನಾರಾಯಣ ದೇವರ ತೇಜಸ್ಸು ಹೊರಟುಇದೆ. 
ಆತೇಜಸ್ಸಿನಲ್ಲಿ ಸರ್ವೇ೦ದ್ರಿಯಗಳ ಶಕ್ತಿ ಉಂಟು. ಕಾರಹಾತವಿಲ್ಲ py, ಶೃತಿ 
ಅಂದರೆ We ವಿವ ಕೃಣಲ್ಲದೆ 
ತೆಗೆದುಕೊಂಬೋಣ; ಕಾಲಿಲ್ಲದೆನಡೆಯೋಣ; ಇಂಥಾ ಪ್ರಕಾಶ ಮತ್ತೊಂದರಲ್ಲಿ 
ಸೇರಿದರೆ “ಸಾಕಾರ' ವಾಗುತ್ತದೆ. ದಾವದರಲ್ಲಿ ಸೇರಿದೆ ಎಂದರೆ ಪ್ರಾಕೃತ ಅಪ್ರಾಕೃತ 
ಎಂಬ ಎರಡುವಿಧ ಜಡಗಳುಉಂಟು. ಇದಕ್ಕೆ ಪ್ರಮಾಣ” ಭಸಾರೋದ್ವಿವಿದುಯುಕ್ತ 
ಪ್ರಕೃತೋ ಅಪ್ರಾಕೃತೋ ಸ್ತದಂ'ಲೋಕದಲ್ಲಿ ಇರತಕ್ಕ ಪದಾರ್ಥಗಳು 'ಶುಭ 
ದ ಎಂತ ೫೫೬! ಶುಭ Se ದಾವುದು ಎಂದರೆ 
ಸರ್ವದಾಸಾರಭೂತವಾದದ್ದು. ಹೋಮದವ್ವಗಳು. ಸರ್ವದಾಅಶುಭಪದಾರ್ಥಗಳು. 
ಉಳ್ಳಗಡ್ಡಿ ಮೊದಲಾದಪದಾರ್ಥಗಳು. ಅಪ್ರಾಕೃತ ಪದಾರ್ಥಗಳು ಮೂರು ಪ್ರಕಾರ 


ಇವೆ. ಶುಭ್ರವರ್ಣ. ರಕ್ತವರ್ಣ. ನೀಲವರ್ಣ. ಅಕ್ಕಿ ಮೊದಲಾದ ಸಾರ 
ಪದಾರ್ಥಗಳಲ್ಲಿ ಎರಡು ವಿಧ. 1.ಸಾರ; 2.ಅಸಾರ. ಪ್ರಾಕೃ ತಸಾರಪದಾರ್ಥಗಳಲ್ಲಿ, 
ಅಪ್ರಾಕೃತ ಸಾರದಪದಾರ್ಥಗಳು ಸೇರಿಇವೆ. ಗರುಡಪುರಾಣದಲ್ಲಿ 'ವೀರ್ಯಮಾಡತ್ತ 
ವೀರ್ಯಮಾನ್‌, ತದ್ವೀರ್ಯ ಮಹಾನ ps ಸ್ವರೂಪ' ಇಂಥಾ ಅಪ್ರಾಕೃತವಾದ 
ಇಪ್ಪತ್ತುನಾಲ್ಕು ತತ್ಪಾತ್ಮಕವನ್ನು, ಇಪ್ಪತ್ತು ತತ್ಪಾತ್ಕಕವಾದ ಮೂಲ ಜಡಪ್ರಕೃ 'ತಿಯಲ್ಲಿ 


ಇಟ್ಟನು. ಎಂದು ಅರ್ಥ. ಆಮೂಲಜಡಪ್ರಕೃತಿ ವಂದುಸಾತ್ತಿಕ, ರಾಜಸ, ತಮಃ 
ಬೇಧದಿಂದ 84 ಲಕ್ಷವಿಧವಾದ ಆಕಾರುಳ್ಳಂಥಾದ್ದು. ಸಾತ್ತಿಕದಲ್ಲಿ $4 ಲಕ್ಷ. 
ರಾಜಸದಲ್ಲಿಯೂ ಅಷ್ಟ, ತಾಮಸದಲ್ಲಿಯೂ ಅಪ್ಪೆ ಈಅಪ್ರಾಕೃತದಲ್ಲಿ ಮೂರು 
ಪ್ರಕಾರ. ದೇವರಸಂಬ೦ಧ ವಂದು. ರಮಾದೇವಿಯರಸಂಬಂಧ ವಾದುದು 
ವಂದು. ಜೀವಸಂಬಂಧವಾದುದು ವಂದು. ಜೀವರಸಂಬ೦ಧದವಳಗೆ, ಸಾತ್ವಿಕ, 
ರಾಜಸ. ತಾಮಸ. ವ೦ದೇಪ್ರಕಾರ. ಮೂಲಜಡಪ್ರಕೃತಿ ಆರಂಭಮಾಡಿಕೊಂಡು 
ಸಕಲಪದಾರ್ಥಗಳಲ್ಲಿ ಪರಮಾಣುಗಳು ಉಂಟು. ಆಪರಮಾಣುಗಳು 
ಅನಂತಾನಂತ ಅವಯವಗಳು ಉಳ್ಳಂಥಾದ್ದು. ಇದನ್ನು 


ದೇವರು ಹೊರತು ಮತ್ತೊಬ್ಬರು ತಿಳಿಯಲರರು. “ವಿಷ್ಣು ಜಾನೇತಿ 
ನೇತರ” ಈಪರಮಾಣು ಗಳು ಕೂಡಾ ಸಾರವೇ. 84 ಲಕ್ಷವಿಧ ಸ್ತೀಪುರುಷಜಾತಿ 


ಮೊ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 33 


ಉಳ್ಳಂಥಾವು. ಅ೦ತಃ ಪರಮಾಣು ಗಳಲ್ಲಿ ಅವುಗಳ ಅಂಶಾಂಶಗಳಲ್ಲಿ ದೇವರ 

ಶ ಮೂಡಿಹುದರಿಂದ ದೇವರು 84 ಲಕ್ಷ ವಿಧ ಆಕಾರವುಳ್ಳವನಾದನು. 
ಶುಭ್ರವರ್ಣಕ್ಕೆ ಶುಭ್ರವರ್ಣರೂಪ. ನೀಲವರ್ಣಕ್ಕೆ ನೀಲವರ್ಣ ರೂಪ. ರಕ್ತವರ್ಣಕ್ಕೆ 
ರಕ್ತವರ್ಣರೂಪಗಳಾದವು. ಪ್ರಕಾಶದಲ್ಲಿ ಎಲ್ಲ ಇಂದ್ರಿಯಗಳ ಶಕ್ತಿ 
ಇರುವುದುರಿ೦ದ. 11 ೫ ಸಕಲವ್ಯಾಪಾರ ಮಾಡತಕ್ಕ ಶಕ್ತಿ 
ಉಂಟಾಯಿತು. “ಮುಚೇನ ಜೀವೇಶ ಶೃನೇರಾತಿ ಶಬ್ದಂನೇತ್ರೇಣ ಢ್ರಾಣಾತಿ 
ಸುಗಂಧಸಾರಂ”. ಎಂದು ಬೃಹತ್‌ ಸಂಹಿತಾಪ್ರಮಾಣ ಇರುವುದರಿಂದ 
ಮುಖದಿಂದ ಶಬ್ದಕೇಳೋಣ. ನೇತ್ರದಿಂದ ಸಕಲ ಪದಾರ್ಥಗಳು 
ಚಿಂತನಮಾಡೋಣ ಇಂಥಾ ವಿರುದ್ಧವ್ಯಾಪಾರಗಳು ದೇವರ ಇಂದ್ರಿಯದಿಂದ 
ನಡೆಯುತ್ತವೆ. ಅನಂತಾನಂತ ತ್ರಿವಿಧವರ್ಣರೂಪಗಳಿಗೆ ಅನುಕೂಲವಾದ 
ವಸ್ತಾಭರಣಗಳಲ್ಲಿ ಆ ನಾರಾಯಣನು ಪ್ರವೇಶಮಾಡಿ ಸ್ವರೂಪಾಭರಣಗಳು 
ಎನಿಸಿಕೊಳ್ಳುವುದು. ಇಂಥಾ ತ್ರವಿಧ ವಾದವಸ್ತಾಭರಣಗಳಿಂದ ಯುಕ್ತವಾದ 
ಅನಂತಾನಂತ ತ್ರವಿಧರೂಪಗಳು ನವನಾರಿ ಕುಂಜರ ದಂತೆಕೂಡಿವೆ. 
ಪುರುಷರೂಪ, ಈ ಪುರುಷರೂಪದಬಲ ಭಾಗದಲ್ಲಿ ಪುರುಷರೂಪಗಳು ಎಡ 
ಭಾಗದಲ್ಲಿ ಸ್ತ್ರೀರೂಪಗಳುಸೇರಿವೆ. 


ಇದರಂತೆ ರಮಾದೇವಿಯರು ಅವ್ಯಾಕೃತಾಕಾಶದಲ್ಲಿ ವ್ಯಾಪಕಳು. 
ಅಪರಿಚ್ಚಿನ್ನಳು. ಸ್ತ್ರೀರೂಪಳು. ಪ್ರಕಾಶರೂಪಳು. ಆ ಇ ರ ತೇಜಸು 
ಜು ಅನೆಲಿತ ಅಂಶಗಳುಳ್ಳ ತ್ರಿವಿಧ" ಅಪ್ರಾಕೃತ 84 ಲಕ್ಷವಿದ 
ಸ್ತೀಪುರುಷಾಕಾರಗಳಿಂದ ಜನಾನ ತ ಪರಮಾಣುಗಳಲ್ಲಿ ಪ್ರವೇಶಮಾಡಿದ 
ಕಾರಣ ರಮಾದೇವಿ ಅನ೦ತಾನ೦ತರೂಪಳಾದಳು. ಇವುಗಳಿಗೆ ಅನುಕೂಲಗಳಾದ 
ಅಪ್ರಾಕೃತ ತ್ರಿವಿಧ ವಸ್ತಾಭರಣಗಳಲ್ಲಿ ರಮಾದೇವೇರು ಪ್ರವೇಶ ಮಡುವುದರಿಂದ 
ಸ್ವರೂಪಾಭರಣಗಳಾದುವು. ಈತ್ರವಿಧವಸ್ತಾಭರಣಗಳಿಂದ ಕೂಡಿದ ಲಕ್ಷಿ ಗ 
ದೇವಿಯು 84 ಲಕ್ಷಸ್ತೀಪುರುಷಾಕಾರಗಳಾದ 'ಅವಯಅಂಶಗಳುಳ್ಳ ಅನಂತನಂತ 


ರೂಪಗಳು ನವನಾಠಿ ಕುಂಜರದಂತೆ ಕೂಡಿದ ರೂಪವೇ ಆಂಭ್ರಣೀರೂಪ. 


ತ್ರಿವಿಧರಾದ ಅನಂತಾನಂತ ಸಂಖ್ಯಾಕರಾದ 84 ಲಕ್ಷವಿಧ ಸ್ತ್ರೀಪುರುಷ 
ಆಕಾರರಾದ ಪರಮಾಣುರೂಪರಾದ ಜೀವರುಗಳುಉ೦ಟೂ. ಇವರುಗಳಲ್ಲಿ 
ಇವರುಗಳಲ್ಲಿ ಮುಕ್ತಿಯೋಗ್ಯರು 5ವಿಧರು. 1.ಸಾ೦ಶರು; 2.ನಿರಂಶರು; 
3.ಶುಭ್ರವರ್ಣರು ವಿಶಿಷ್ಠರು; 4.ದೇವರಲ್ಲಿನವವಿಧ ಭಕ್ತಿಉಳ್ಳವರು; 5.ಸರಿಯಾದ 
ನಿಶ್ಚಯಜ್ಞಾನ ಉಳ್ಳವರು. ಇಂಥಾ ಅನಂತಾನಂತ ಸ್ತ್ರೀಪುರುಷರು ಜೀವರುಗಳ 


34 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಶುಭ್ರವರ್ಣಪ್ರಕಾಶಗಳು ಪ್ರತ್ಯೇಕ ಪ್ರತ್ಯೇಕ ವಬ್ಬ ವಬ್ಬ ಜೀವನಪ್ರಕಾಶ 
ತದಾಕಾರಗಳಾದ,ಅಪ್ರಾಕೃತ ಸ್ವೀಪುರುಷಾಕಾರಗಳಾದ ಪರ ಮಾಣುಗಳಲ್ಲಿ ಪ್ರವೇಶ 
ಮಾಡೋಣದರಿ೦ದ ಆಪ್ರಕಾರಗಳು, ಆಜೀವರುಗಳ ಆಕಾರಗಳಾದವು. 
ಸೋಮಾಧಿಕಪ್ರತಿಬಿ೦ಂಬಪ್ರಕಾಶರೂಪನು.ನಿರುಪಮಧಿಕ ಪ್ರತಿಬಿಂಬನುಜೀವನು. 
ಇದರಂತೆ ನಿತ್ಯಸಂಸಾರಿಗಜೀವರುಗಳುತ್ರಿವಿಧರು. ಭೂಪ್ರಾಚುರ್ಯರು; 
ಸ್ವರ್ಗಪ್ರಾಚುರ್ಯರು; ನಿರಯಪ್ರಾಚುರ್ಯರು. ಅಂತುಮೂರುವಿಧರು. ಇವರು 
ರಕ್ತವರ್ಣ ವಿಶಿಷ್ಟರು, ಮಿಶ್ರಜ್ಞಾನಿಗಳು. ಸುಲಕ್ಷಣರು. ದುರ್ಲಕ್ಷಣಯುಕ್ತರು. 
ಇವರುಗಳ ರಕ್ತವರ್ಣ ಪ್ರಕಾಶಗಳು. ರಕ್ತಪರಮಾಣುಗಳಲ್ಲಿ ಪ್ರವೇಶ 
ವಾಡೋಣದರಿಂದ' $4 ಲಕ್ಷವಿದ' ಸ್ಲೀಪುರುಷಾಕಾರ'ಗ'ಳಾದ 
ಸೋಮಾಧಿಕಬಿ೦ಬರು. ನಿರಪಾಧಿಕಬಿಂಬರಾದರು. ಇದರಂತೆ ತಮೋಯೋಗ್ಯರು 
ನಾಲ್ಕು ಪ್ರಕಾರ. 1 ದೈತ್ಯರು; 2.ರಾಕ್ಷಸರು; 3.ಪಿಶಾಚರು; 4.ಮನುಷ್ಯಾಧಮರು. 
ಎಂಬುದಾಗಿ ನೀಲವರ್ಣ ವಿಶಿಷ್ಟರು. ಮಿಥ್ಯಾಜ್ಞಾನಿಗಳು. ದುರ್ಲಕ್ಷಣಯುಕ್ತರು. 
ಸುಖರೂಪರು. ದುಃಖಸಾಧನಾಧಿಕಾರಿ ಗಳು. ದುಃಖವೇ ಸುಖಸಾಧನವೆಂದು 
ತಿಳಿಯತಕ್ಕವರು. ಇವರುಗಳ ಪ್ರಕಾಶಗಳು ನೀಲ ವರ್ಣಪರಮಾಣುಗಳಲ್ಲಿಪ್ರವೇಶ 
ಮಾಡೋಣದರಿಂದ 84 ಲಕ್ಷ ವಿಧ ಸ್ತೀಪುರುಷಾಕಾರಗಳ ಆಕಾರಗಳಾದವು. 
ಇಲ್ಲುಸಹ ಸೋಮಾಧಿಕ ಪ್ರತಿಬಿಂಬರು ನಿರುಪಾಧಿಕ ಪ್ರತಿಬಿಂಬರೂ ಇದ್ದಾರೆ. 
ಪ್ರತಿಬಿಂಬ ಎ೦ದರೆ ಜೀವನು. ಸೋಮಾಧಿಕ ಪ್ರತಿಬಿಂಬೆಂದರೆ ಜೀವನೇ 
ನಿರುಪಾಧಿಕ ಪ್ರತಿಬಿಂಬನು ಜೀವನೇ. ವಬ್ಬನೇ ಎರಡು ರೂಪದಿಂದಣಇದ್ದಾನೆ. 
ಚೇತನಾ ರೂಪನಾಗಿ ಜೀವನಿರುಪಾಧಿಕ ಪ್ರತಿಬಿ೦ಬನೂ “ಸೋಪಾಧಿರನುಪಾದಿಶ್ಚ 
ಪ್ರತಿಬಿ೦ಬೋದ್ವಿ ದೇಹ್ಯಾಕೇ ಚೇತನ ಭಾಸರೂಪಜೀವ, ಪರಮಚೇತನೋ 
ಮೂಲಾ; ಪೂರ್ವೋಕ್ಷವಾದ ಪುರುಷರೂಪನುತ್ರಿವರ್ಣಗಳಿ೦ದ ಯುಕ್ತವಾದ 
ಅನಂತಾನಂತ ಅಂಶಗಳಿಂದ ಯುಕ್ತ ಸ್ವೀ ಪುರುಷ ರೂಪಗಳಿಂದ ಪೂರ್ವೋಕ್ತ 
ಗಳಾದ ಲಕ್ಷ್ಮೀರೂಪಗಳಲ್ಲಿ ಪ್ರವೇಶ ಮಾಡುವ ನಾದನು. ಪರಮಪುರುಷನ 
ಸ್ವರೂಪ ಮಾಯಾಘಟಿತ ಪ್ರಕಾಶ ಪ್ರತಿಬಿಂಬಳು ಎಂತ ಗುರುಕಥಾಮೃತಸಾರ, 
ಅ೦ಶವ್ಯಾಪ್ತಿ, ಪ್ರಕಾಶವ್ಯಾಪ್ತಿ, ಸ್ವರೂಪವ್ಯಾಪ್ತಿಯಿ೦ದ ಸೇರಿದ್ದ ನಾದ ಕಾರಣ 
ಬಿಂಬರೂಪನು. ಇದರಂತೆ ಸ್ವರೂಪ ಪದಾರ್ಥಗಳಲ್ಲಿ, ಈಸತಾರೂಪದಿಂದ 
ಪ್ರವೇಶಮಾಡಿದ್ದಾನೆ. ಉಭಯರು ಚೇತನರು. ಆವರ್ಕದಿಂದ ಶೇರೋಣದರಿಂದ 
ಏಕಸ್ಥಾನ ಅಸ್ತಿತ್ವವೇ ಐಕ್ಯವಲ್ಲ. ಆವರ್ಕದ್ದೇಹ ಹೊಂದಿದರೆಐಕ್ಕಹೇಳಬಹುದು. 
ಆವರ್ಕ ಆವರ್ಕಇಲ್ಲದೆ ಇದ್ದಂತಾ ಪದಾರ್ಥವೇ ಇಲ್ಲವೆಂದು, 
ಗುರುಕಥಾಮೃತಸಾರದಲ್ಲಿ ಉಕ್ತವಾಗಿದೆ. ದೇವರು ಕೂಡಾ "ಗುಣಮಾಯಾ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 35 


ಸಮಾವೃತ' ಎಂದು ಜಿತಂತೆಸ್ತೋತ್ರದಲ್ಲಿ ಇರೋಣದರಿಂದ ದೇವರಿಗೂ ವಂದು 
ಆವರ್ಕ ವಪ್ಪಿದಹಾಗಾಯಿತು. ದೇವರಿಗೂ ಅವರ್ಕಕ್ಕೂ ವಿಶೇಷಬೇಧ. 
ಅಪ್ರಾಕೃತಸಂ೦ಬಂ೦ದು ಅನಂತಾನಂತ ಅಂಶಗಳುಳ್ಳ 84 ಲಕ್ಷದ 
ಸ್ತೀಪುರುಷಾಕಾರಗಳಾದ ಪರಮಾಣುಗಳಲ್ಲಿ ದೇವರಸಂಬಂಧವಾದ ಪ್ರಕಾಶ 
ಪ್ರವೇಶ ಮಾಡೋಣದರಿಂದ ಚೇತನಗಳಾದವು. ಅನಾದಿಕಾಲದಿಂದಲೂ 
ಪರಮಾಣುಗಳಿಗೂ ಪ್ರಕಾಶಕ್ಕೂ ಬಿಡುಗಡೆ ಇಲ್ಲ. "ಯಾವ ಯಾವ ದ್ರವ್ಯ 
ಅಭಾವೇನ' ಹಾಗಾದರೇ ಪರಮಾಣುಗಳು, ಅಪ್ರಾಕೃತಜಡಗಳು ದೇವರ ಪ್ರಕಾಶ 
ಚೇತನ. ದೇವರು ಚೇತನ ಆತಗೆ ಈಪರಮಾಣುಗಳು ದೇಹಗಳು. ದೇವರಿಗೂ 
ದೇವರದೇಹಕ್ಕೂ ಅಬೇಧ ಉಂಟು. ಇಂಥಅಬೇಧ ಹೇಳಿದಪಕ್ಷದಲ್ಲಿ ದೇವರಿಗೂ, 
ಜಡಕ್ಕೂ ಅಭೇಧೆ ಹೇಳುವ ದೋಷಬರುತ್ತದೆ. ಆದಕಾರಣ ಅಭೇಧದಲ್ಲಿ ಭೇಧ 
ನಿರ್ವಾಹಕವಾದ ಸವಿಶೇಷಭೇಧವನ್ನು ವಪ್ಪಬೇಕು. ದೇವರಿಗೆ ಸುತರಾಂ 
ದೇಹವಿಲ್ಲ. ಎಂದರೆ “ಸದ್ದೇಹ' ಎಂದು ಶೃತಿಯಲ್ಲಿ ದೇಹವಿದೆ ಎಂದು ಹೇಳುತ್ತದೆ. 
ದೇಹಿಲ್ಲ ಎಂಬುವನಿಗೆ ಅಂಧ ತಮಸ್ಟೇಗತಿ. ಎಂದು ಬೃಹದಾರಣ್ಯಕ 
ಉಪನಿಷತ್ತಿನಲ್ಲಿಹೇಳಿದೆ. "ಅದೇಹಂ ಭೂತಂ ದೇಹ೦ವಾ ಯದಿದುಶ್ಚುಂಧತಮ' 
ಆದಕಾರಣ ದೇವರಿಗೆ ಚೇತನಾತ್ಮಕವಾದ ದೇಹಗುಣಗಳು ಉಂಟು. “ನಿಶ್ಚೇತನಾತ್ಮಕ 
ಶರೀರ ಗುಐಶ್ಚಹೀನ' ಎಂದು ನಿರ್ಣಯವಾಕ್ಕ. ದೇವರ ಪದಾರ್ಥ ಗಳು 
ರಮಾದೇವೇರಲ್ಲಿ ಪ್ರವೇಶ. ರಮಾದೇವೇರ ಪದಾರ್ಥಗಳು ಜೀವರಲ್ಲಿ ಪ್ರವೇಶ. 


ಲಕಿ ವಿವರ 
pe 


ರಮಾದೇವೇರ ಪ್ರಕಾಶ ಅನಂತಾನಂತ ಅಂಶಗಳೂಳ್ಳ, ಅವ್ಯಾಕೃತವಾದ 
84ಲಕ್ಷವಿಧಗಳಿ೦ದ ಆಕಾರಗಳಾದ ಶುಭ್ರವರ್ಣ. ರಕ್ತವರ್ಣ.ನೀಲವರ್ಣಗಳಾದ 
ಪರಮಾಣುಗಳಲ್ಲಿ ಪ್ರವೇಶ ಮಾಡೋಣದರಿಂದ ಅನಂತಾನಂತ ರೂಪಗಳಾದವು. 
ನವನಾರೀಕುಂಜರದಂತೆ ಕಲತಂಥಾ ರೂಪವೇ ಆ೦ಭ್ರಣೀರೂಪ. ಅಸಂಖ್ಯಾಕರಾದ 
ತ್ರಿವಿಧರಾದ ಜೀವರಗಳೇ ಸೋಪಾಧಿಕಪ್ರತಿ ಬಿಂಬರು. ನಿರುಪಾಧಿಕ ಪ್ರತಿಬಿಂಬ 
ತೇಜೋರೂಪದಲ್ಲಿ ಬಂದು ಜಡ ಆವರ್ಕವಾದದ್ದು. ಸೋಪಾಧಿಕ ಪ್ರತಿಬಿಂಬ 
ಚೇತನರೂಪವಾದ ಜೀವ ನಿರುಪಾಧಿಕಪ್ರತಿಬಿ೦ಬ. 


ಜಂವರವಿವರ 


ಅಂಬ್ರಣೀ ರೂಪದಲ್ಲಿ ಜೀವರ ರೂಪಸೇರುವುದು ಹೇಗೆಂದರೆ 
ಅ೦ಭ್ರಣಿರೂದಲ್ಲಿ ಪುರುಷ ರೂಪಬಂ೦ದು. ವಂದು ಅಂಶದಿಂದ ಸೇರಿದೆ. 


36 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಲಕ್ಷ್ಮೀಪ್ರಕಾಶದಲ್ಲಿ ವಂದು ಅಂಶಪ್ರಕಾಶದಿಂದ ಸೇರಿದೆ. ಲಕ್ಷ್ಮೀಆವರ್ಕ 
ಜಡಪರವರಾಣುಗಳಲ್ಲಿ ದೇವರು ತನ್ನ ಪರಮಾಣುಗಳಲ್ಲಿ ಸೇರಿ ತನ್ನ 
ಪರಮಾಣುಗಳಲ್ಲಿ ಸೇರಿದ್ದಾನೆ.ಇಂಥಾದೇವರಿಂದ ಸಹಿತಳಾದರಮಾದೇವಿಯರು 
ಅಸಂಖ್ಯಾತ ರಾದ ತ್ರಿವಿಧರಾದಜೀವರುಗಳಲ್ಲಿ ತತ್‌ಶಬ್ದವಾಚ್ಕಳಾಗಿ.ತನ್ನಾಮಕಳಾಗಿ. 
ತತ್‌ವೀರ್ಯಾ ವಿಶಿಷ್ಟ ಳಾಗಿ. ತ್ರಿವಿಧ ವ್ಯಾಪ್ತಿಸೇರಿದ್ದಾಳೆ. ಆದಕಾರಣ ದೇವರು 
ರಮಾದೇವೇರಿಗೆ ಬಿ೦ಬರು. ದೇವರು ರಮಾದೇವೇರು ಸಕಲಜೀವರಿಗೆ ಬಿ೦ಬರು. 
“ಅಣೋರಣಿಯಾನ್‌ ಮಹಿತೋಮಿಂಯಾನ್‌- ಅಣೋರಣೆಯಂಬವಗೆ 
ಎಣೆಯಾರು ಜಗದೊಳಗೆ” ಎಂಬ ಶಬ್ದಾನೇ ಅರ್ಥ. ಪರಮಾಣು ರೂಪದಲ್ಲಿ 
ಅದಕ್ಕಿಂತ ಅಣುರೂಪಳಾಗಿ ಸೇರಿದ್ದಾಳೆ. ಅದಕ್ಕಿಂತ ಅಣೂರೂಪನಾಗಿ ದೇವರು 
ಸೇರಿದ್ದಾನೆ. ಹೀಗೆ ಪ್ರವೇಶ ಮಾಡಿದಂತ ರೂಪವೇ ಬಿಂಬರೂಪ. ಆದರೆ ಹೀಗೆ 
ಸೇರುವುದರಿಂದ ಐಕ್ಕಚಿಂತನಾ ಮಾಡಬಾರದು. ಹೀಗೆ ಒಂದಕ್ಕೊಂದು 
ಸಂಬಂಧವಿರುವುದ ರಿಂದ ಸವಿಶೇಷಬೇಧವು. ಇದಕ್ಕೆ ದೀಪದ ದೃಷ್ಟಾಂತ 
ಹ್ಯಾಗೆ೦ದರೆ ದೀಪಕ್ಕೆ ಬತ್ತಿ ಅಗ್ನಿ ಸಂಬಂಧವೋ ಹಾಗೇ ತಿಳಿಯಬೇಕು. 


ಪ್ವ್ರರೂಪದೇಹದ ವಿವರ 


ದೇವರಿಗೆ ಸರ್ವ ರೂಪ ಸರ್ವಾಕಾರಗಳು ಉಂಟು. ದೇವರಲ್ಲಿ ಅನ್ವರ್ಥಕ 
ಜೀವರಲ್ಲಿ ಔಪಚಾರಿಕ. ಇಂಥಾ ತ್ರಿವಿಧಜೀವರುಗಳ ತ್ರಿವಿಧಗಳು ಪ್ರಕಾಶಗಳು 
ಹೊರಟಿವೆ. ಅವುಗಳದೆ ಆಕಾರಬರಬೇಕಾದರೆ ದೇಹ ಹೇಳದೆಹೊರತು 
ಬರುವಹಾಗೆ ಇಲ್ಲ. ಅವರುಗಳ ಪ್ರಕಾಶರೂಪ ದಿ೦ದ ಅಪ್ರಾಕರತ ಆವರಣದಲ್ಲಿ 
ಇದ್ದವಂದು ದೇವರೂಪನಲ್ಲಿ ಪ್ರವೇಶಮಾಡಿ, ಲಕ್ಷ್ಮೀದೇವಿ ಯರಲ್ಲಿ ಸೇರಿ ತಮ್ಮ 
ತಮ್ಮ ಸ್ವರೂಪದೇಹವನ್ನು ಸೇರಿದ್ದಾರೆ. ಆಸ್ತರೂಪದೇಹಗಳು ಮುಕ್ತಿ ಯೋಗ್ಯರಿಗೆ 
ಸುಖಕರಗಳು. ನಿತ್ಯಸಂಸಾರಿಗಳಿಗೆ, ತಮೋಯೋಗ್ಯರಿಗೆ ದುಃಖಕರಗಳು. 
ಮೂರುವಿಧ ದೇಹಗಳು ಅಪ್ರಾಕೃತಗಳೇ. ತ್ವಕುಮೊದಲಾದ ಇಂದ್ರಿಯಗಳುಂಟು. 
ಷೋಡಶ ಕಳಗಳುಉಂಟು. ಪಂಚಜ್ಞಾನೇಂದ್ರಿಯ. ಪಂಚಕರ್ಮೇಂದ್ರಿಯ, 
ಪಂಚಪ್ರಾಣಗಳು, ಅಹಂಕಾರ ತತ್ವ, ಮಹತತ್ವ, ಅವ್ಯಕ್ತತತ್ವಗಳು೦ಟು. ಆಧ್ಯಾತ್‌, 
ಅಧಿದೈವ, ಅಧಿಬೌತಿಕ, ಮೂರುಸ್ಥಾನಗಳು೦ಟು. 


ನಾಡಿಗಳು, ಕಮಲಗಳು, ಕೇಶರಗಳುಂಟು. ಪವಿ, ಹರಿನ್‌ಮಣಿವಜ್ರ, 
ಹವಳ, ಇಂದ್ರನೀಲಮಣಿ ಪ್ರದ್ಯುಮ್ನಮೂರುತಿ ಸಾತ್ತಿಕರಲ್ಲಿ ಶುಭ್ರವರ್ಣದಿ೦ದಲೂ, 
ರಾಜಸರಲ್ಲಿ ರಕ್ತವರ್ಣದಿ೦ದಲೂ, ತಾಮಸರಲ್ಲಿ ನೀಲವರ್ಣದಿ೦ದಲೂ ಇದ್ದಾನೆ. 


ಮುಕ್ತಿಯೋಗ್ಯರ ಸ್ವರೂಪ ಸುಲಕ್ಷಣವಾದದ್ದು. ನವವಿಧಭಕ್ತಿ ವಿಷ್ಣುಸರ್ವೋತ್ತಮನು/ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 37 


ಜೀವನಲ್ಲಿ ಪ್ರವೇಶವಾದ ದೇವರಲ್ಲಿ ವಾಸುದೇವ ಸ್ವಾತಂತ್ರ್ಯ ಸ್ವರೂಪಗುಣಗಳಲ್ಲಿ 
ಪ್ರವೇಶ. ಪ್ರವೇಶಗುಣಗಳಿ೦ದ ಸ್ಥೂಲಕಾರ್ಯ ಅನಾದಿ ಗುಣಗಳಕಾರ್ಯದಿಂದೆ 
“ಕಕ್ಷದಲ್ಲಿ ಸ್ವರೂಪದೇಹಕ್ಕೆ ಅಭಿಮಾಬ೦ದುದು ಯಾಮಿತಿ ಸ್ವರೂಪ ದೇಹದಲ್ಲಿ 
ಜೀವ ರ್ಸೇಂದ್ರಿಯಗಳ ಸಂಬಂಧ ಪ್ರಕಾಶಮಾಡಿದಿಂದ ನಾಡಿದ್ವಾರಾ ಸರ್ಮೇಂದಿ 
ಯಗಳಲ್ಲಿ ಪ್ರವೇಶಮಾಡಿದ್ದಾನೆ. ಜಡಮಿಶ್ರ ಆದಕಾರಣ ಕಣ್ಣಿಂದನೋಡಬೇಕು. 
ಕಿವಿಯಿಂದೇ ಕೇಳಬೇಕು. ಇಂಥಾಸ್ವರೂಪದೇಹದ ಮ್ಯಾಲೆ ಜೀವಾಚ್ಛಾಧಿಕ 
ಪರಮಾಚ್ಚಾದಿಕ ಎ೦ಬ ಎರಡು ಅಜ್ಞಾನಗಳು ಸೇರಿವೆ. ಯಿವುಗಳಲ್ಲಿ ದೇವರಿಚ್ಚಾ 
ರಮಾದೇವೇರ ಇಚ್ಛಾಗಳು ಸೇರಿವೆ. ಆದ್ದರಿಂದ ಜೀವಗೆ ತನ್ನಸ್ವರೂಪಜ್ಜ್ಞಾನವು 
ಇಲ್ಲಾ. ಆದಕಾರಣಜೀವ ಪರಾಧೀನನು ಅಜ್ಞಾನಿ ಕುರುಡ. ಜೀವಾಚ್ಛಾಧಿಕ 
ಪರಮಾಚ್ಛಾಧಿಕ ಎ೦ಬ ಅಪ್ರಾಕೃತ ದುಷ್ಟಪ್ರಕೃತಿಗಳು ಪಾದಕಾರ್ಯ ಗಳಿಗೆ, 
ಇವುಗಳು ಸಾಧನಗಳಿಂದ ಹೋಗತಕ್ಕವು. ಸ್ವರೂಪಹ್ಮದಯದಲ್ಲಿ ಇದ್ದ ಜೀವ 
ನಾಂಗುಷ್ಟಾಗ್ರ ಪರಿಮಿತ, ಅ೦ತರಾತ್ಮನ ದರುಶನದಿ೦ದ ಬಿಡುಗಡೆಯಾಗುತ್ತದೆ. 
ಇದು ಸ್ವರೂಪದೇಹದ ವಿಚಾರ. 


ಲಿಂಗದೇಹದ ವಿಚಾರ: ಜೀವರು ಅಪ್ರಾಕೃತಾವರಣ ಪ್ರಾಕೃತಾವರಣ 
ವಿಶಿಷ್ಟರು. ಎಂದು ಕರ್ಜಿಗಿದಾಸಪ್ಪನವರಳೂಕ್ತಿ. ಪ್ರಾಕೃತಾವರಣವೆ ಲಿಂಗದೇಹ. 
ಅದು ಜೀವನಾಕಾರದಂತೆ ಇರತಕ್ಕದ್ದು. ತ್ರಿವಿಧವರ್ಣಗಳು. ಷೋಡಶಕಳೆಗಳು. 
ಪಂಚಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚತನ್ಮಾತ್ರಗಳಲ್ಲಿ 
ಪಂಚಭೂತಗಳು ಲೀನವಾಗಿವೆ. ಪಂಚತನ್ಮಾತ್ರಗಳಲ್ಲಿ ಪಂಚವಿಧ ಅಜ್ಞಾನಗಳು 
ಉಂಟು. ಈ ಲಿಂಗಶರೀರ ತ್ರಿಗುಣಾತ್ಮಕ ವಾದಂಥಾದ್ದು. ಈಲಿ೦ಗಶರೀರವನ್ನು 
ನಿಯಮನ ಮಾಡತಕ್ಕವನು ತುರಿಯನಾಮಕ ಪರಮಾತ್ಮನು. ಆತನ ಅ೦ಶಗಳೇ, 
ವಿಶ್ವ, ತೈಜಸ, ಪ್ರಾಜ್ಯಎ೦ದು ಈಲಿಂಗದೇಹ ಇಪ್ಪತ್ತುನಾಲ್ಕು ತತ್ವಾತ್ಮಕವಾದದ್ದು. 
ಈ ತ್ರಿವಿಧ ಲಿಂಗ ದೇಹ ಗಳು ಮೂಲಜಡಪ್ರಕೃತಿ ಅಂಶಗಳು. ಜಡರೂಪಗಳಿಗೆ 
ರಮಾದೇವಿಯರು ಅಭಿಮಾನಿಗಳು. 


ಜೀವರಪುಟವಿವರ; ಸಾಂಶರಿಗೆ ಸಾ೦ಶರು, ನಿರಂಶರಿಗೆ ನಿರಂಶರು 
ತ್ರಿವಿಧಜೀವರಿಗೆ ಸಂಬಂಧಿಸಿದ ವಸ್ತಾಭರಣಗಳುಉಂಟು. ಸೃಷ್ಟಿಕಾಲದಲ್ಲಿ 
ರಮಾದೇವಿಯರಿಂದ ಸ್ತುತ್ಯನಾದ ಪರಮಾತ್ಮನು ಅಪ್ರಾಕೃತ ಅಂಶಗಳು 
ಜಡಪ್ರಕೃತ್ಯಂಶಗಳಲ್ಲಿ ಸೇರಿಸುವನಾದನು. “ವೀರ್ಯಮಹತ್ತ್‌ ವೀರ್ಯವಾನ್‌” 
ಎಂದು ಗರುಡ ಪುರಾಣವಾಕ್ಕ. ಆವೀರ್ಯದೇವರ ಸ್ವರೂಪವಲ್ಲ. ಆವೀರ್ಯ 


ಮೇಳನಮಾಡೋಣವೆಂದು ಅರ್ಥ. ಅದೇಸಮಯದಲ್ಲಿ ಅನಾದಿ ಯಿಂದ ಇರತಕ್ಕ 


38 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ರೇ 


200 ರುಜುಗಳು ಸಂಖ್ಯಾಕಾರದ ಪರಿವಾರಸಹಿತರಾದ ಪುರ೦ಜನರಲಿ. 
ಇವುಗಳಮೋಕ್ಷಕ್ಕೆ ಹೋಗುವರು. ಇನ್ನುಮೋಕ್ತಕ್ಕೆ ಹೋದವರಪೈಕಿ 199 
ನೂರಾತೊಂಭತ್ರೊಂಭತ್ತು ಮಂದಿ. ಇದಕ್ಕೆ ಭರ್ತಿಅಸೃಜ್ಯರಾಶಿಯಿ೦ದ 
ಪರಿವಾರಸಹಿತರಾದ ಬ್ರಹ್ಮ ಪುರ೦ಜನರಲಿ 200ಕ್ಕೆ ಭರ್ತಿಮಾಡಿಸೇರಿಸಿದನು. 
ನೂತನವಾಗಿ ಸೇರಿದಂಥ ತ್ರಿವಿಧಜೀವರಿಗು ಅಪನ್ನಮರಣಾವಸ್ಥೆಕೊಟ್ಟು ಕಠಿಣವಾದ 
ಲಿಂಗವನ್ನು ಶಿಥಿಲೀಭಾವ ದೊಂದಿಸಿ ಸ್ವರೂಪಸಂಬಂಧ ಅಂಗಗಳನ್ನು ಹೊಂದಿಸಿ, 
ಈಲಿಂಗ ದೇಹದ ಸಂಬಂಧವನ್ನು ಒದ್ದಿಬಟ್ಟಿಯಲ್ಲಿ ಸೇರಿಸಿದಂತೆ ಸೇರಿಸಿದನು. 
ಜೀವರ ರೂಪಗಳು ಎರಡು ವಿಧ. ].ದೇಹಸ್ತ ರೂಪಗಳು. 2.ಅದೇಹಸ್ತರೂಪಗಳು. 
ದೇಹಸ್ತರೂಪಗಳು ರಾಮಕೃಷ್ಣಾದಿರೂಪಗಳು. ಅದೇಹಸ್ತ ರೂಪಗಳೇ 
ಬಿಂಬಸರೂಪಗಳು.ಒಂದುರಾಮರೂಪ ಅನಂತಾನಂತ ಅ೦ಶಗಳುಉಳ್ಳ ಅನಂತಾ 
ನಂತ ರೂಪಗಳು ಉಳ್ಳಂಥಾವು. 84 ಲಕ್ಷವಿಧ ಸ್ತೀಪುರುಷರುಗಳು ಬಾಲ್ಯಾರಂಭ 
ಮಾಡಿ ವೃದ್ಧರೂಪಗಳು ರೋಗಾಕಾರರೂಪಗಳು. ಯೌವನರೂಪಗಳು, ಇನ್ನೂ 
ಚಿತ್ರವಿಚಿತ್ರ ರೂಪಗಳ, ಕೃಷ್ಣಾದಿರೂಪಗಳಿ೦ದ ನವನಾರೀಕುಂಜರದಂತೆ ಯುಕ್ತವಾದ 
ರಾಮರೂಪ. ಇದರಂತೆ 84 ಲಕ್ಚವಿದ' ಸ್ತ್ರೀಪುರುಷರೂಪಗಳು 
ವಸ್ತಾಭರಣಯುಕ್ತಗಳಾದ ರೂಪಗಳು. ನವನಾರೀಕುಂಜರದಂತೆಕಲೆತು ಇರತಕ್ಕ 
ರೂಪವೇ ಎರಡನೇಯ ಪುರುಷರೂಪ. ಆದೇವರ ಎಡಭಾಗದಲ್ಲಿ ಸ್ಲೀರೂಪಗಳು, 
ಬಲಭಾಗದಲ್ಲಿ ಪುರುಷರೂಪಗಳಯುಕ್ತವಾದದ್ದು. ಈತ ನೊಳಗೆ ಸೇರಿದ 
ಚತುರ್ವ್ಯೂಹಾತ್ಮಗಳು ಅನಿರುದ್ಧದೇಹದೊಳಗೆ, ಪ್ರದ್ಯುಮ್ನದೇಹದೊಳಗೆ 
ಸಂಕರುಷಣನೊಳಗೆ ವಾಸುದೇವ ನಾರಾಯಣ. ಈತನೇ ಮಹಾಪ್ರಳಯದಲ್ಲಿ 
ಸೂನ್ಯ ನಾಮಕನಾಗಿ ಇರತಕ್ಕವ. ಈತನಿಗೆ ವಾಸುದೇವ ಎಂತಲೂ 
ಪದ್ಮನಾಭನೆ೦ತಲೂ ಹೆಸರು ಗಳುಉಂಟು. ಇದರಮತ್ತೆ ರಮಾದೇವಿಯರ 
ರೂಪಗಳು ಶ್ರೀ, ಭೂ. ದುರ್ಗಾರೂಪಗಳು ದೇಹಸ್ತರೂಪಗಳು. 
ಸೀತಾರುಕ್ಕಿಣ್ಯಾದಿರೂಪಗಳು ಅದೇಹಸ್ತರೂಪಗಳು. ಒಂದುಸೀತಾ ರೂಪವೇ 
ಜೀವರಂತೆ ಅನಂತಾನಂತ ರೂಪಗಳು ಉಳ್ಳಂಥಾದ್ದು. ಇಂಥಾ ಅನಂತಾನಂತ 
ರೂಪಗಳಿಂದ ನವನಾರೀಕುಂಜರದಂತೆ ಯುಕ್ತವಾದದ್ದು ದಕ್ಷಿಣಾರೂಪ. 
ಈರೂಪದ ಬಲಭಾಗದಲಲ್ಲಿ ಸ್ತೀರೂಪಗಳು, ಎಡಭಾಗದಲ್ಲಿ ಪುರುಷರೂಪಗಳು 
ಇರುವವು. ದೇವರ ಪುರುಷರೂಪದಲ್ಲಿ ಮಹಾಪ್ರಳಯದಲ್ಲಿ ಸರ್ವರೂಪಗಳು 
ಸೇರುತ್ತವೆ. 

ಅನಾದಿಕಾಲದಿ೦ದ ಜೀವಾ೦ತರ್ಯಾಮಿಯಾಗಿ ಬಿ೦ಬರೂಪನಾಗಿ ಸೇರಿದ 
ರೂಪಕ್ಕೆ ಬಿಡುಗಡೆಯಲ್ಲ. ಮೊದಲನೇಯಪುರುಷ ರೂಪದಿಂದ ಸಂಬಂದ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 39 


ನಾದವನು. ಆರೂಪದಿಂದ ನಡೆಯತಕ್ಕ ಕಾರ್ಯಗಳು ಸೃಷ್ಟಿಕಾಲದಲ್ಲಿ 
ಎರಡನೆಯಪುರುಷ ರೂಪದಲ್ಲಿ ಸೇರಿದ ವಾಸುದೇವರೂಪವೂ ತದಾಕಾರಯಾಗಿ 
ಅನಾದಿ ಬಿಂಬನಲ್ಲಿ ಸೇರಿ ಅನಾದಿಬಿಂಬನಿಂದ ಸೂಕ್ಷ್ಮಕಾರ್ಯಗಳು ನಡೆಯುತ್ತವೆ. 
ಸೃಷ್ಟಿಕಾಲದಲ್ಲಿ ಸೇರಿದ ವಾಸುದೆವರೂಪದಿಂದ ಸ್ಥೂಲಕಾರ್ಯಗಳು ನಡೆಯುತ್ತವೆ. 


ಗರುಡಪುರಾಣದಲ್ಲಿ ಹೇಳಿದರೀತಿ ಇಂಥಾ ಅನಾದಿಬಿಂಬರೂಪ ಗಳು 
ಜೀವರುಗಳನ್ನು ಬಿಟ್ಟು ಮೂಲರೂಪದಲ್ಲಿಸೇರೋದಿಲ್ಲ. ಅಸೃಜ್ಯರಾಶಿಯಲ್ಲಿ ಇರತಕ್ಕ 
ಜೀವರಾಶಿಗಳಿಗೆ ಎರಡು ಅವಸ್ತಾ. ಮಹಾಪ್ರಳಯ ನೂರು 100 ವರುಷ, 
ನಿದ್ರಾಅವಸ್ಥಾ, ಸೃಷ್ಠಿಕಾಲ ನೂರು ವರುಷ ಜಾಗ್ರದಾವಸ್ಥಾ. “ಯತ್ಯವಸ್ತುಂ ಧ್ಯಯ 
ಲಿಂಗೇ” ಎಂದು ಪ್ರಕಾಶ ಸಂಹಿತ 11 ನೇ ಅಧ್ಯಾಯ. ಸುಷುಪ್ತಿ ಅವಸ್ತಾದಲ್ಲಿ 
ಸೂಕ್ಷ್ಮವಾದ ಸ್ವರೂಪಕರ್ಮಗಳು ನಡೆಯುತ್ತಿದೆ.ಹ್ಯಾಗೆಂದರೆ ಬಿ೦ಬರೂಪಿಪರಮಾತ್ಮ 
ಮುಕ್ತಿಯೋಗ್ಯರಲ್ಲಿ ರಮಾದೇವಿಯ ದ್ವಾರಾ ಪುಣ್ಯಕರ್ಮಗಳು ನಡೆಯಿಸುತ್ತಾನೆ. 
ನಿತ್ಕಸಂಸಾರಿಗಳಲ್ಲಿ ಉದಾಸೀನ ಕರ್ಮಾ ನಡೆಯಿಸು ತ್ತಾನೆ. 
ಇವರುಗಳಕರ್ಮಾನುಸಾರ ಮುಕ್ತಿಯೋಗ್ಯರಿಗೆ ಮೋಕ್ಷ, ತಮೋಯೋಗ್ಯರಿಗೆ 
ಅ೦ಧತಮಸ್ಸು. ನಿತ್ಯಸಂಸಾರಿಗಳಿಗೆ ನಿತ್ಯನರಕಗಳು ಕೊಡುತ್ತಾನೆ. ಸೃಷ್ಟಿಕಾಲದಲ್ಲಿ 
ತಿವಿಧರಿಂದಲೂ ತ್ರಿವಿಧ ಕರ್ಮಗಳುನಡೆಯುತ್ತವೆ, ಹ್ವಾಗೆಂದರೆ ಮುಕ್ತಿಯೋಗ್ಮರದು 
ಸಾತ್ತಿಕಮನಸ್ಸು, ಆದ್ದರಿ೦ದ ಲಿಂಗ ದೇಹಸ್ತ ಸಾತ್ವಿಕಮನಸ್ಸಿನ ಸಂಬಂದದಿಂದ 
ಪುಣ್ಯಕಾರ್ಯಗಳು ನಡೆಯುತ್ತವೆ. ಇದರಂತೆ ತಾಮಸ ಮನಸ್ಸಿನ ಸಂಬಂಧದಿಂದ 
ತಾಮಸಕಾರ್ಯಗಳುನಡೆಯುತ್ತವೆ. ರಜಸ ಮನಸಿಸಿನ ಸಂಬಂಧ ದಿಂದ 
ಉದಾಸೀನಕಾರ್ಯಗಳುನಡೆಯುತ್ತವೆ. ಈರೀತಿ ತ್ರಿವಿಧಜೀವರುಗಳಿಂದ 
ತ್ರಿವಿಧಕಾರ್ಯಗಳು ನಡೆಯುತ್ತವೆ. ಅದರಿಂದಲೂ ಅನಾದಿ ಕರ್ಮದಲ್ಲಿ 
ಪುಣ್ಯಪಾಪಗಳು ತ್ರಿವಿಧರಿಗೂ ಸೇರಿಇವೆ. ತ್ರಿವಿಧರಲ್ಲಿ ಪುಣ್ಯಕರ್ಮಗಳು ನಡೆಸತಕ್ಕ 
ವಿಶ್ವನಾಮಕ ಪರಮಾತ್ಮ ಶ್ರೀದೇವಿಸಹಿತನಾಗಿ ಪುಣ್ಯಕರ್ಮಗಳು ನಡೆಸುತ್ತಾನೆ. 
ತೈಜಸನಾಮಕ ಪರಮಾತ್ಮ ಭೂದೇವಿ ಸಹಿತನಾಗಿ ರಾಜಸಕರ್ಮಗಳುನಡೆಸುತ್ತಾನೆ. 
ಪ್ರಾಜ್ಞನಾಮಕ ಪರಮಾತ್ಮನು ದುರ್ಗಾದೇವಿಂಶುರ ಸಹಿತನಾಗಿ 
ತಾಮಸಕರ್ಮಗಳನ್ನು ನಡೆಸುತ್ತಾನೆ. 

ಸೃಷ್ಟಿಕಾಲದ ಮೊದಲಭಾಗದಲ್ಲಿ ಅಪ್ರಾಕೃತ ಅಂಶಗಳಿಂದ ಯುಕ್ತರಾದ 
ಪ್ರಾಕೃತತ್ರಿವಿಧ ಪ್ರಕೃತಿ ಅಂಶಗಳು ತ್ರಿವಿಧಗುಣಗಳನ್ನು ಹೆಸರಿಡಿಸಿ. ಅದರಿಂದ 
ಅವ್ಯಕ್ತತತ್ವವನ್ನು ಸೃಷ್ಟಿಮಾಡಿದನು. ಅದಕ್ಕೆ ಅಭಿಮಾನಿ ಶೀ, ಭೂ.ದುರ್ಗಾ ರೂಪಗಳು 
ಮಹತ್ತತ್ವ, ಅಹಂಕಾರತತ್ತ, ಮನಸ್ತತ್ವ ಅನಂತರ ಪಂಚಭೂತಗಳು, 


40 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ೃಷ್ಠಿಮಾಡಿದನು. ಈತತ್ವಗಳಿಗೆ ಅಭಿಮಾನಿ ದೇವತೆಗಳನ್ನು ಸೃಷ್ಠಿಮಡಿದನು.. 
ಬ್ರಹ್ಮದೇವರಸಂಬ೦ಧ ಲಿಂಗದೇಹದತತ್ನದ ಅಂಶಹೊರಡಿಸಿಉಭಯವೂ 
ಕಲಿಸಿ ಬ್ರಹ್ಮದೇವರ ಸೂಕ್ಷ್ಮದೇಹಸೃಷ್ಟಿಯನ್ನು ಮಾಡಿದನು.ಇದರಂತೆ 
ಪುಷ್ಕರಾ೦ತತತ್ವೇಶರ ಲಿಂಗ ದೇಹಗಳ.ತತ್ತಗಳಅಂಕಹೊರಡಿಸಿ ಪ್ರಕೃತಿಸಂಬ೦ಧ 
ತತ್ವಗಳಅ೦ಶಹೊರಡಿಸಿ ಉಭಯವೂ ಕಲಿಸಿ ಪ್ರತ್ಯೇಕ ಪ್ರತ್ಯೇಕ ತತ್ವೇಶರಿಗೆ 
ತತ್ವಸೂಕ್ಷ್ಮದೇಹಗಳು ಸೃಷ್ಟಿಮಡಿದನು. ಆದೇಹಗಳು ತೇಜೋರೂಪಗಳು. ಅನಂತರ 
ಸೃಷ್ಠಿವಳಗೆ ಇದ್ದ ತ್ರಿವಿಧ ಸ್ತ್ರೀಪುರುಷ ಜೀವರುಗಳ ಲಿಂಗದೇಹ ಸಂಬಂಧ ತತ್ವಗಳ 
ಅ೦ಶಹೊರಡಿಸಿ, ತತ್ವೇಶರ ಸೂಕ್ಷ್ಮದೇಹಗಳನ್ನು ಹೊರಡಿಸಿ, ಮೂಲಜಡಪ್ರಕೃತಿ 
ಅಂಶಗಳನ್ನು ಸರ್ವವೂ ಕಲಿಸಿ ತ್ರಿವಿಧ ಸಕಲ ಜೀವರಿಗೂ 24 ತತ್ವಾತ್ಮಕ ವಾದ 
ಅವ್ಯಕ್ತದೇಹವನ್ನು ಸೃಷ್ಠಿಮಾಡಿದನು. ಮುಕ್ತಿಯೋಗ್ಯರಿಗೆ ಶುಭ್ರವರ್ಣ, ನಿತ್ಕಸಂಸಾರಿಗೆ 
ರಕ್ತವರ್ಣಗಳು, ತಮೋಯೋಗ್ಯರಿಗೆ ನೀಲವರ್ಣ. ಈದೇಹಗಳಲ್ಲಿ ದೇವರು, 
ರಮಾದೇವಿ ಯರು ತೇಜೋಸ್ಟರೂಪರಾದ ಬ್ರಹ್ಮಾದಿಪುಷ್ಠರಾ೦ತ ತತ್ವೇಶರ ಸಹಿತ 
ಆಯಾಜೀವರುಗಳು ತಮ್ಮ ತಮ್ಮ ತೇಜೋರೂಪಗಳಿ೦ದ ಅವ್ಯಕ್ತದೇಹದಲ್ಲಿ 
ಪವೇಶಮಡಿದರು. ಆದೇಹಗಳು ರಮಾ ಇರತಕ್ಕವು. ತ್ರಿವಿಧ ದೇಹಗಳಲ್ಲಿ ತತ್ವೇಶರು 
ತದ್ವರ್ಣ ತದಾಕಾರಗಳಿ೦ದನೇ ಇದ್ದಾರೆ. ಸರೂಪದೇಹದಲ್ಲಿ ಬ್ರಹ್ಮಾದಿ ಪುಷ್ಕರಾ೦ತ 
ತತ್ವೇಶರು ಸೇರಿದ್ದಾರೆ. ಅಂದರೆ ಅವರವರ ತತ್ವಗಳಲ್ಲಿ ಸ್ವ ಸ್ವರೂಪ ಸಂಬಂಧ 
ಅಪ್ರಾಕೃತ ತತ್ವಗಳ ಅ೦ಶಗಳು ಅವರವರ ತತ್ವಗಳಲ್ಲಿ ಸೇರಿಇದೆ. ಶುದ್ಧತತ್ವಗಳು, 
ಅಪ್ರಾಕೃತತತ್ವಗಳು ಉಭಯವೂ ಕಲೆತು ಇವೆ. ಇಂಥಾಕಲೆತಂಥಾ ಸರ್ವರ 
ತತ್ವದೇಹಗಳಲ್ಲಿಸೇರೋಣವೇ ಸ್ವರೂಪದಲ್ಲಿ ಪ್ರವೇಶ ಎಂದು ಅರ್ಥ. ಲಿಂಗದೇಹದ 
ವಳಗೆ ಇರತಕ್ಕ ಸೂಕ್ಷ್ಮಸ್ವರೂಪದಲ್ಲಿ ಪ್ರವೇಶವಿಲ್ಲ ಎಂದು ಅರ್ಥ. 
ತೇಜೋರೂಪವಾದ ಸೂಕ್ಷ್ಮದೇಹಗಳಿಂದ ಸೃಷ್ಠರಾದ ಬ್ರಹ್ಮಾದಿ ಪುಷ್ಕರಾ೦ತ 
ತತ್ವೇಶರು “ನಾವೆಲ್ಲರೂ ವಂದೆಕಡಿ ಇದ್ದು ಕೆಲಸಗಳು ಮಾಡಬೇಕು ಎಂದು 
ದೇವರನ್ನು ಪ್ರಾರ್ಥಿಸಲು, ತತ್ವಗಳನ್ನು ಕಲಿಸಿ ಗರುಡ ಶೇಷಮಾರ್ಗಗಳಿಂದ 
ತೇಜೋವಿಕೃತಗಳಾದ ಅನಿರುದ್ದ ಸ್ಥೂಲದೇಹಗಳನ್ನು ಸ್ಪ ಸೃಷ್ಠಿಮಾಡಿದನು. “ನಾವು 
ಎಲ್ಲರು ಇರಲಿಕ್ಕೆ ಮನಿ ಬೇಕೆಂದರೆ 50ಕೋಟಿ ಅವಯವ 50ಕೋಟಿ 
ಗರ್ಬ್ಭದಿಂದಯುಕ್ತವಾದ ದಶಾವರಣ ಸಹಿತ ವಾದ ಬ್ರಹ್ಮಾಂಡವನ್ನು 
ಸೃಷ್ಟಿಮಡಿಕೊಟ್ಟನು. 24 ತತ್ವಾತ್ಮಕ ಗಳಾದ ಪದಾರ್ಥಗಳನ್ನು ಸೃಷ್ಟಿ ಮಾಡಿಕೊಟ್ಟನು. 
ಅವರು 3300 ಜನರು. ಅವರೇ ಅಮುಖ್ಯರು. 100ಜನ ಕಡಿಮೆ. ಅವರು 
ಅಮುಖ್ಯರು. ತಮ್ಮ ತಮ್ಮ ತತ್ವಗಳಲ್ಲಿ ನಿರತರು. ಮುಖ್ಯರು ಭೂತೆತ್ನದಲ್ಲಿ ನಿಂತರು. 


ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇ೦ದ್ರಿಯ, ಪಂಚ ತನ್ಮಾತ್ರಗಳನ್ನು ಪ್ರತ್ಯೇಕ ಪ್ರತ್ಯೇಕ 
ಇದ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 41 


ಮೇಲೆ ಬ್ರಹ್ಮಾಂಡಕ್ಕೆ ಅಭಿಮಾನಿ ಬ್ರಹ್ಮದೇವರು. ಆನಂದ ವಾಸುದೇವ ನಾಮಕ 
ಪರಮಾತ್ಮ ಮುಂದಿನಕಲದಲ್ಲಿ ಲಿಂಗಭಂಗರಾದ ತ್ರಿವಿಧ ಸ್ಲೀಪರುಷರುಗಳನ್ನು 
ಅವ್ಯಕ್ತ ದೇಹಗಳಿಂದ ಸೃಷ್ಠರಾದ ತ್ರಿವಿಧ ಸ್ತೀಪುರುಷರುಗಳನ್ನು ಆತತ್ವೇಶರನ್ನು 
ಅಪರೋಕ್ಷ.ಅನಪರೋಕ್ಷಗಳಿ೦ದ ತ್ರಿವಿಧ ಸರ್ವ ಜೀವರುಗಳನ್ನು ಕರಕೊಂಡು 
ತತ್ವೇಶರ ಸಹಿತ ಉಭಯ ತತ್ವಗಳಿಂದ ಯುಕ್ತನಾಗಿ ಬ್ರಹ್ಮಾಂಡದವಳಗೆ 
ಪತ್ರದಮ್ಯಾಲೆ ಮುಕ್ತಶೇಷ ಷಪರಿಯಂಕದ ಮ್ಯಾಲೆ ಮಲಗಿದನು. ಬೆಳಗ್ಗೆ ಎದ್ದು 
ಆಉದಕವನ್ನು ಶೋಷಣಮಾಡಿ a ಘನೋದಕವನ್ನು ಉಳಿಸಿ 
ಬಯಲು ಮಾಡಿದನು. ಶ್ರೇ ೇತದ್ರೀಪ, ಅನಂತಾಸನ. ವೈಕು೦ಠ, ಅಂಧತಮಸ್ಸು, 
ನಿತ್ಯನರಕ, ಪುರಂಜನಸಂಜಂಧ ಪ್ರದೇಶಗಳು ಹೂರಗೆ ಬಿದ್ದವು. ಮೂರುಸ್ಥಳದಲ್ಲಿ 
ಶ್ರೀಭಾಗಮಟ್ಟಿಗೆ ನಿತ್ಯವಾಗಿ ಇದ್ದದ್ದು ಚರಮದೇಹ-ಕಡೆಯದೇಹ. 


ಸ್ಟ ಶಿ 

ಅ೦ಧತಮಸ್ಸಿನಲ್ಲಿ ಮುಕ್ತಪ್ರದೇಶ ನಿತ್ಯವಾಗಿ ಇದ್ದದ್ದು. ನಿತ್ಯನರಕಗಳು 
ನಿತ್ಯವಾಗಿಇದ್ದದ್ದು, ಅನಂತರ ವೈಕುಂಠ .ಶ್ವೇತದ್ವೀಪ, ಅನ೦ತಾಸನ ಈಸ್ಥಳಗಳಲ್ಲಿ 
ಅಪ್ರಾಕೃತ ಪ್ರಕೃತಿತತ್ವಗಳಿ೦ದ ಮುಕ್ತಸ್ಥಾನ, ಜಡಪಕ್ಕ ತಿತತ್ವಗಳಿಂದ ಅಮುಕ್ತಸ್ಥಾನಗಳು 
ಸೃಷ್ಟಿಮಡಿದನು. ಭೂಭಾಗ, ದುರ್ಗಾ ಭಾಗಗಳಲ್ಲಿ, ಅನಂತಹಿಂದಿನ ಕಲದಲ್ಲಿ 
ಲಿಂಗಭಂಗವೈದಿದ ಮುಕ್ತಿಯೋಗ್ಯ ರಾದ ಸ್ವೀಪುರುಷರನ್ನು ಕ ಕರಕೊಂಡು ಬಂದು 
ಲಕ್ಷಿ £ದೆವಿಯರಿಂದ ಅಭಿಮನ್ನಮಾನವಾದ Wb “ರ” “ಅಣ್ಯ” ಎಂಬ 
ಸಮುದ್ರಗಳಲ್ಲಿ ಸ್ಮಾನಮಾಡಿಸಿ ಸ್ವರ ಪದಲ್ಲಿ ಸೇರಿದ ಜೀವಾಚ್ಛಾಧಿಕ. 
ಪರಮಾಚ್ಛಾಧಿಕ ಎಂಬ ಅಜ್ಞಾನಗಳ ಆಶ್ರಯಗಳಾದ ಎರಡು ಪೆಸರುಗಳನ್ನು 
"ಆಹಿತ್ಯಚಮಿಚ ಸಹದಸುದಾ' ನಂತೆ ಬಿಡಿಸಿ ಅನಂತರ ಅವರವರ 
ಬಿಂಬರೂಪಗಳನ್ನು ಅವರವರಿಗೆ ದರ್ಶನಮಾಡಿಸಿದನು. ಅನಂತರ 
ಲಕ್ಷ್ಮೀದೇವಿಯವ್ಯಾಪ್ತಿ ಅನಂತರ ವಾಸುದೇವನಲ್ಲಿ ಪ್ರವೇಶಮಾಡಿ ಅತ್ತಸಾಕ್ಷಾಶ್ಮಾರ 
ಹೊಂದಿಸಿ (ಪರಮಾಚ್ಚಾಧಿಕ) ವಾಸುದೇವ ಇಚ್ಛಾವರಣ ಅಪಸರಣ 
ಲಕ್ಷಿ ದೇವರ (ಜೀವಾಚ್ಚಾಧಿಕ) ಇಚ್ಛಾವರಣದಿ೦ದ ಕೂಡಾ ಮುಕ್ತನಾಗಿ 
ಸ್ವರೂಪದೇಹ ಚರ್ಮದೇಹಕ್ಕೆ ಅಪಸರಣಮಾಡಿಕೊಟ್ಟನು. ಅದರಿಂದ ನಿಂತನು. 
ಸ್ವರೂಪದೇಹಕ್ಕೆ ವೃದ್ದಿಯಂದರ ಅಪ್ರಾಕೃದತತ್ವದ ಅಂಶಗಳು, 
ಅಪ್ರಾಕೃತತೈಜಸದ೦ಬ೦ಧ ಅಂಶಗಳು ತ್ರಿವಿಧಭಾಗಗಳನ್ನು ಸೇರಿಸಿ, ಅನಂತರ 
ಅವರಅಪ್ರಾಕೃತ ಸೂಕ್ಷ್ಮದೇಹದ ಅಂಶಗಳನ್ನು ಹೊರಡಿಸಿ ಉಭಯವುಕಲಿಸಿ 
ತತ್ವೇಶರಿಗೆ ಗರುಡ ಶೇಷ ಮಾರ್ಗಗಳಿಂದ ಸ್ವರೂಪದೇಹಗಳು ಚರಮದೇಹ 
ಸಾಮಾನ್ಯ ಸೃಷ್ಠಿಮಾಡಿದನು. ಆತತ್ಹೇಶರ ಸ್ವರೂಪದೇಹಗಳ ಅಂಶಗಳು, ಆತತ್ವೇಶರ 
ಅಕಂಭೂ ಖಡಿ ತೃಣಾಂತ ಸ Rs ಸೂಕ್ಷ್ಮಸ್ತರೂಪ ದೇಹಗಳ ಟಗ 


42 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಉಭಯವು ಕಲಿಸಿ ಚರ್ಮದೇಹಕ್ಕೆ ಸಮಾನ ಮಾಡಿಕೊಟ್ಟನು. ಆದ್ದರಿಂದ ಮುಕ್ತ 
ತತ್ವೇಶರಿಗೆ ಮೋಕ್ಷದಲ್ಲಿ ಸ್ಮ್ವರೂಪದೇಹದಲ್ಲಿ ಪ್ರವೇಶಉಂಟು. ಸ೦ವರ್ಣ ದಲ್ಲಿ 
ಮಲಿನ ಸೇರಿದಂತೆ ಸ್ವರೂಪದಲ್ಲಿ ಸೇರಿದ ಜೀವಾಚ್ಛಾಧಿಕ ಪರಮಾಚ್ಛಾಧಿಕ 
ಎಂಬುವ ಅಜ್ಜಾನಕಳೆದು, ಪರಮಾಚ್ಛಾಧಿಕಕ್ಕೆ ಅಪಸರಣ ಜೀವಾಚ್ಛಾಧಿಕಕ್ಕೆ 
ನಾಶ.ಅನ೦ತರ ನಾಲ್ಕು ವಿಧ ಯೋಗ್ಯತಾನುಸಾರ ಮೋಕ್ಷ ಕೊಟ್ಟನು. 1 ಬ್ರಹ್ಮಾದಿ 
ಪುಷ್ಕರಾದಿ ತತ್ವೇಶರಿಗೆ ಸಾಯುಜ್ಯಾದಿ ಮೋಕ್ಷ, 2.ಕರ್ಮಜರಿಗೆ ಸಾಮೀಪ್ಯಾದಿ 
ಮೋಕ್ಷ, 3.ಅಜಾನಜರಿಗೆ ಸಾರೂಪ್ಯಾದಿ ಮೋಕ್ಷ. 4.ಸಾಂಶರಿಗೆ ಸಾರೂಪ್ಯ, 
5.ನಿರಂಶರಿಗೆ ಮೇರುಪರ್ವತಾರಂಬ'ವರಾಡಿ ಸರ್ವಲೋಕಾದಿಗಳಲ್ಲಿ 
ಸ್ಥಿತಿ.ಸಾಯುಜ್ಯಲಕ್ಷಣಮೋಕ್ಷ. ಮೋಕ್ಷಪ್ರಕಾಶ ರೂಪರಾದ ತತ್ವೇಶರಿಗೆ ಮುಕ್ತಿ 
ಶೇಷದೇವರಲ್ಲಿ, ಶೇಷದೇವಿಗೆ ಬ್ರಹ್ಮ ದೇವರಲ್ಲಿ, ಬ್ರಹ್ಮದೇವರು ಲಕ್ಷ್ಮೀದೇವಿಯಲ್ಲಿ. 
ಲಕ್ಷ್ಮೀದೇವಿಯರಿಗೆ ವಾಸುದೇವನಲ್ಲಿ ಪ್ರವೇಶ. ಆದರೂ ತಮ್ಮ ತಮ್ಮ ಆನಂದವನ್ನೇ 
ಅನುಭವಮಾಡುತ್ತಾರೆ. ಕ್ಲುಪ್ತಸುಖಸ್ವರೂಪದೇಹದಿಂದ ಪ್ರಾಪ್ತಿ. ವ್ಯಸುಖ 
ಶುದ್ಧಸತ್ವದೇಹದಿಂದ ಅನುಭವ. ಮುಕ್ತರ ಶೂದ್ಧ ಸತ್ವದೇಹಗಳು ತ್ರಿವಿಧ 
ಸಾತ್ವಿಕಭಾಗಗಳು ಸೇರಿದಂತವು. ರಮಾದೇವಿಯರದ್ದು ಸಾತ್ವಿಕ ಶುದ್ಧಸತ್ವ 
ಸೇರಿದಂಥಾದ್ದು. ಆಲಕ್ಷ್ಮೀದೇವರ ದೇಹಗಳು ಪ್ರಾಕೃತ, ಅಪ್ರಾಕೃತ ಸಂಬಂಧಗಳು 
ಪ್ರಾಕೃತಶುದ್ಧ ತತ್ವದೇಹಸಂಬ೦ಧ ಅಂಶಸತ್ಯಭಾಮಾದೇವಿಯರದ್ದು, ಆದಕಾರಣ 
ಸೀತಾರೂಪ ಬಾರಲಿಲ್ಲ. ರುಕ್ಮಿಣೀದೇವಿಯರಲ್ಲಿ ಸೀತಾರೂಪ ಬಂದದೆ. 
ಆದಕಾರಣ ಮೂಲರೂಪ ಅಂಶ ರುಕ್ಮಣಿದೇವಿಯರು. ಸತ್ಯಭಾಮಾದೇವಿಯರದು 
ಅಂಶಾಂಶರೂಪ. 


ಬಹ್ಮದೇವರಂತೆ ಇದ್ದು ಲಕ್ಷ್ಮಿದೇವಿಯರು ನವನಾರೀಕು೦ಜರದಂತೆ ಇದ್ದ 
ತನ್ನರೂಪದಲ್ಲಿ ಸೇರಿ ಅನಂತರ ವಾಸುದೇವನಲ್ಲಿ ಪ್ರವೇಶ. 


ತಮೋಯೋಗ್ಯರವಿಷಯ: ವಾಸುದೇವನಾಮಕ ಪರಮಾತ್ಮ 
ಹಿ೦ದಿನಕಲ್ಪದಲ್ಲಿ ಲಿಂಗ ಭಂಗವನ್ನೈದಿದ ಕಲ್ಯಾದಿ ತೃಣಾ೦ತ ಸ್ತೀಪುರುಷರುಗಳನ್ನು 
ಕರಕೊಂಡು ಅಂಧತಮಸ್ಸಿನ ಸಮೀಪಕ್ಕೆ ಹೋಗಿ ತನ್ನಗದಾದಿಂದ ಹೊಡೆದು 
ಆದೇಹಗಳಲ್ಲಿದ್ದ ಸಾತ್ವಿಕ,ರಾಜಸ,ತಾಮಸ ಭಾಗಗಳನ್ನು ಹೊರಿಡಿಸಿ 
ತಾಮಸಭಾಗವನ್ನು ನಿಂದ್ರಿಸಿ ಆತ್ಮಸಾಕ್ಷಾತ್ಕಾರ ಮಾಡಿಸಿ ನೀಲವರ್ಣ ವಿಶಿಷ್ಠಗಳಾದ 
ತಮ್ಮ ತಮ್ಮ ಬಿ೦ಬರೂಪಗಳದರ್ಶನ ಮಾಡಿಸಿ “ವಲಕ್ತಾ” ಎಂಬುವ ಹೆಸರು 
ಕೊಟ್ಟು ತನ್ನ ಇಚ್ಛಾವರಣ ಅಪಸರಣಮಾಡಿ ಅವರವರ ಸ್ವರೂಪದುಃಖಗಳನ್ನು 
ಅನುಭವಕ್ಕೆ ತಂದುಕೊಟ್ಟನು. ಮುಕ್ತಿಯೋಗ್ಯರಂತೆ ಅವರವರ ದುಃಖಕರಗಳಾದ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 43 


ಸ್ವರೂಪದೇಹದ ಅಂಶಗಳು ಅಪ್ರಾಕೃತಗಳಾದ ಮೂಲಜಡ ಪ್ರಕೃತಿ ಅಂಶಗಳು 
ಹೊರಡಿಸಿ ಉಭಯವೂ ಕಲಿಸಿ ಚರಮದೇಹಕ್ಕೆ ಸಮಾನಮಾಡಿಕೊಟ್ಟನು. 
ಅದರಿಂದ ಕ್ಲುಪ್ತ ಸುಖಾನುಬ'ವ ಶುದ್ಧ ತಾಮಸ ದೇಹದಿಂದ 
ಪ್ರಾಪ್ತವ್ಯದುಃಖಾನುಭವ ಮಾಡೋ ಉದ್ದೇಶ್ಯ ತಾರತಮ್ಯಾನುಸಾರ ಆ ಅ೦ಧತಮಸಿನಲ್ಲಿ 
HR 


ನಿತ್ಯಸಂಸಾರಿಗಳವಿಷಯ : ಹಿ೦ದಿನಕಲ್ಪದಲ್ಲಿ ಲಿಂಗಭಮಗವನ್ನೈದಿದ 
ಪುರಂಜ ಚ ತೃಣಾ೦ತ ಸ್ತ್ರೀಪುರುಷರನ್ನು 'ಅಂಧತಮಸಿನ ಮೇಲ್ಲಾಗದಲ್ಲಿ 
ಇರತಕ್ಕ ನಿತ್ಯನರಕರೂಪ ವಾದ  ಹುರಂಜನಲೋಕಕೆ ಕರೆದುಕೊಂಡುಹೋಗಿ ತನ್ನ 
ಕೋಪಾಗ್ನಿಯಿಂದ ಅವರವರ ಸ್ವರೂಪದೇಹಗಳನ್ನು ಸುಟ್ಟು ಭಸ್ಮಮಾಡಿ ಅಲ್ಲಿಯ 
ಸಾತ್ವಿಕ ತಾಮಸ ಭಾಗಗಳನ್ನು ಹೊರಡಿಸಿ ರಾಜಸಮಟ್ಟಿಗೆ ಉಳಿಸಿ ಆತ್ಮಸಾಕ್ಟಾತ್ಕಾರ 
ಮಾಡಿಸಿ ರಕ್ತವರ್ಣವಿಶಿಷ್ಟಗಳಾದ ತಮ್ಮ ತಮ್ಮ ನಕ ಗಳನ್ನು 
ದರುಶನಮಾಡಿಸಿ ತನ್ನ ಇಚ್ಛಾವರಣ ಅಪಸರಣಮಾಡುತ್ತಾ “ಮುಕ್ತಾ” ಎಂಬುವ 
ಹೆಸರುಗಳನ್ನು ಕೊಟ್ಟು ಅವರ ಸ್ವರೂಪ ಸ೦ಬ೦ಧ ಅ೦ಶಗಳು ಅಪ್ರಾಕೃತ ರಾಜಸ 
ಪ್ರಕೃತಿಸಂಬಂಧ ಅಂಶಗಳು ಹೊರಡಿಸಿ ಉಭಯವೂಕಲಿಸಿ ಚರಮದೇಹಕ್ಕೆ 
ಸಮಾನಮಾಡಿ ಕೊಟ್ಟನು. ಅದರಿಂದ ಕ್ಲುಪ್ತ ಮಿಶ್ರ ದುಃಖಾನುಭವ ಪ್ರಾಪ್ತವ್ಯ 
ದುಃಖಾನುಭವ ಶುದ್ಧ ರಾಜಸ ದೇಹಗಳಿಂದ ಅನುಭವ ಮಾಡೋ ಉದ್ದೇಶ್ಶ 
ನಿತ್ಕನರಕವಾದ ಪುರಂಜನಲೋಕದಲ್ಲಿ ಹಾಕಿದನು. 


ಶ್ರೀಮಧ್ವೇಶಾರ್ಪಣಮಸ್ತು. 
ವಿ 


ಸೃಷ್ಠಿಪಪ್ರಿಯ 


ಅನಿರುದ್ಧನಾಮಕ ಪರಮಾತ್ಮ ಮೂಲಜಡಪ್ರಕೃತಿ ದಶೆಯಿ೦ದ 
ಸತ್ವ,ರಜಸ್ತ ಸಮೋಗುಣಗಳೆನ್ನು ಸೃಷ್ಟಿಮಡಿದನು. ಅದರಿಂದ ಮಹತ್ತತ್ವವನ್ನು 
ಸೃಷ್ಠಿಮಾಡಿದನು. ಚನ ಅಹಂಕಾರತತ್ವ ವನ್ನು ಸೃಷ್ಠಿಮಾಡಿದನು. 
ಅಹಂಕಾರತತ್ವ ಮೂರುಭಾಗ: |.ವೈಕಾರಿಕ; 2.ತೈಜಸ: 3.ತಾಮಸ ಎಂದು 
ಮೂರುವಿಧ. 


1. ವೈಕಾರಿಕದಿಂದ ದೇವತೆಗಳದೇಹವನ್ನು; 2.ತೈಜಸದಿಂದ 
ಇಂದ್ರಿಯಗಳನ್ನು 3.ತಾಮಸ ದಿಂದ ಪಂಚಭೂತಗಳನ್ನು ಸೃಷ್ಟಿಮಾಡಿದನು. 
ಈತತ್ವಗಳಿ೦ದ ಬ್ರಹ್ಮಾದಿ ಪುಷ್ಕರಾ೦ತ ತತ್ವೇಶರನ್ನು ಪುನಹ ಈತತ್ವಗಳನ್ನು 


ಎಲ್ಲಾಕಲಿಸಿ ವಿರಾಟ್‌ಬ್ರಹ್ಮನ ದೇಹದಲ್ಲಿ ದೇವರು ಮೊದಲುಮಾಡಿ ಪುಷ್ಕರಾ೦ತ 


44 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ತತ್ವೇಶರು ಪ್ರವೇಶ ಮಾಡಿದರು. ಪುನಹ ಈತತ್ವಗಳನ್ನು ಎಲ್ಲ ಕಲಸಿ 
ಎರಾಟ್‌ಬ್ರಹ್ಮನ ದೇಹವನ್ನು ಸೃಷ್ಟಿಮಾಡಿದನು. ಆಗ್ಲೆ ಸಕಲ ತತ್ವೇಶರಿಗೂ ನಾವು 
` ದೊಡ್ಡವರು, ನಾವುದೊಡ್ಡವರು ಎಂಬ ವಿವಾದ ಉತ್ಪನ್ನವಾಯಿತು. ಆಗ್ಲೆ 
ತತ್ತೇಶರೆಲ್ಲ ದೇಹವನ್ನು ಬಿಟ್ಟು ಬಂದರು. ದೇಹಬೀಳಲಿಲ್ಲ. ವಾಯುದೇವರು 
ದೇಹವನ್ನು ಬಿಡೋಣ ದಿಂದ ದೇಹಪತನವಾಯಿತು. ಆಗ್ಲೆಒಬ್ಬೊಬ್ಬ ತತ್ತೇಶರು 
ಪ್ರವೇಶವರಾಡಿದರು ದೇಹಮೇಲೇ ಏಳಳಿಲ್ಲ. ಆಗವಾಂಯುದೇವರು 
ಪ್ರವೇಶಮಾಡೋಣದರಿಂದ ದೇಹ ಎದ್ದಿತು. ಆದಕಾರಣ ವಾಯುದೇವರು 
ಜೀವೋತ್ತಮರು. ಅನಿರುದ್ಧನಾಮಕ ಪರಮಾತ್ಮ ಆತತ್ವೇಶರ ಆರಂಭಮಡಿ 
ತೃಣಾ೦ತ ಕಲ್ಯಾದಿ ಸಕಲಜೀವರುಗಳಿಗೂ ಅನಿರುದ್ದ ದೇಹವನ್ನು ಸೃಷ್ಠಿಮಾಡಿದನು. 
ಎ೦ದರೆ ಪೂರ್ವೋಕ್ತಗಳಾದ ಮೂಲಜಡ ಪ್ರಕೃತಿತತ್ವಗಳ ಅಂಶಗಳು, ಅವರವರ 
ಲಿಂಗ ದೇಹದಸ೦ಬ೦ಧ ಅಂಶಗಳು ಹೊರಡಿಸಿ ಸಾತ್ತಿಕರಿಗೆ ಶುಭ್ರವರ್ಣ, 
ಾಜಸರಿಗೆ ರಕ್ತವರ್ಣ, ತಾಮಸರಿಗೆ ನೀಲವರ್ಣ. ವಿಶಿಷ್ಠವಾದ 
ಅನಿರುದ್ಧದೇಹವನ್ನು ಸೃಷ್ಠಿಮಾಡಿದನು. ಆಲಿಂಗದೇಹದಲ್ಲಿ ಸೇರಿದ ಅಪ್ರಾಕೃತ 
ತತ್ವಗಳ ಅಂಶಗಳು, ಈತತ್ವಗಳಲ್ಲಿ ಸೇರಿದ ಅಪ್ರಾಕೃತ ತತ್ವಗಳ ಅಂಶಗಳು, 
ಉಭಯವೂ ಅನಿರುದ್ದದೇಹದಲ್ಲಿ ಕಲಿಯೋಣದರಿಂದ ಮುಕ್ತಸ್ಥಾನ ಎಂತ ಹೆಸರು. 
ಪ್ರಕೃತಿತತ್ವಗಳುಸೇರಿದ ಅಂಶಕ್ಕೆ ಅಮುಕ್ತಸ್ಥಾನ ಎ೦ತ ಹೆಸರು. ಅನಿರುದ್ಧದೇಹ 
ಲ್ಲಿ 72101 ನಾಡಿಗಳು. ಸಪ್ತಧಾತುಗಳು, (32) ಮೂವತ್ತೆರಡು ಕಮಲಗಳು. 
ಪಂಚ ಕೋಶಗಳು ಉಳ್ಳ೦ಥಾದ್ದು. ಷೋಡಶಕಳಗಳು ಉಳ್ಳಂಥಾದ್ದು, 
ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ, ಮನಸ್ಸು ಅಂತೂ 
(16) ಕಳೆಗಳು. ಅನಿರುದ್ಧದೇಹ ಜೀವನಸ್ತರೂಪ ಯಾವ ಆಕಾರವಿರುತ್ತದೆಯೋ, 
ಆ ಆಕಾರದಂತೆ ಇರುತ್ತದೆ. ಈ ಅನಿರುದ್ದ ದೇಹದಲ್ಲಿರತಕ್ಕ ಸಕಲ 
ಭಗವದ್ರೂಪಗಳು ಪೂರ್ವಾಭಿಮುಖಗಳಾಗಿವ. ಬ್ರಹ್ಮನಾಡಿಸಂಬ೦ಧಿ 
ಶಾಖಾನಾಡೀವಳಗೆ ಇರತಕ್ಕ ಹೃದಯಕಮಲದಲ್ಲಿ ಇರತಕ್ಕ ಮೂರು 
ಭಗವದ್ರೂಪಗಳು ಮೂಲೇಶ. ಪ್ರಾದೇಶ. ಅಗೇಶ. ಈಮೂರು ಮಾತ್ರ 
ಪಶ್ಚಿಮಾಭಿಮುಖಗಳು. ಈರೂಪಗಳು ಇರತಕ್ಕಭಾಗ ಆಕಾಶಭಾಗ ಅದು ದೇವರು 
ಅಪ್ರಾಕೃತಭಾಗದಲ್ಲಿ, ರಮಾದೇವಿರು ತೇಜೋ ಭಾಗದಲ್ಲಿ, ಜೀವನಸ್ವರೂಪಭಾಗದಲ್ಲಿ 
ಬ್ರಹ್ಮವಾಯುಗಳು. ಸರಸ್ವತಿ,ಭಾರತಿದೇವಿಯರು ಇರತಕ್ಕಸ್ಥಳ. ಮೂಲೇಶನಪಾದ 
ಮೂಲದಲ್ಲಿ ಜೀವ ಪೂರ್ವಾಭಿಮುಖವಾಗಿ ಕೂತಾನೆ. ಅಲ್ಲಿ ವಾಯುದೇವರು 
ಕೂಡಾ ಶ್ವಾಸಮಂತ್ರಜಪಮಾಡುತ್ತಾಕೂತಾರೆ. ಪ್ರಾಜ್ಞನಾಮಕ ಪರಮಾತ್ಮ 
ಹೃದಯದಲ್ಲಿ, ತೈಜಸನಾಮಕ ಪರಮಾತ್ಮ ಕಂಠದಲ್ಲಿ, ವಿಶ್ವನಾಮಕ ಪರಮಾತ್ಮ 


UU 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 45 


ಚಕ್ಕುವಿನಲ್ಲಿ. ಶಿರೋಭಾಗದಲ್ಲಿ ಸಹಸ್ರದಳ ಕಮಲದಲ್ಲಿ ತುರಿಯನಾಮಕ 
ಪರಮಾತ್ಮನಿದ್ದಾನೆ. ಮೂಲೇಶ, ಪ್ರಾದೇಶ, ಅಗ್ರೇಶ ಈಭಗವದ್ರೂಪಗಳ 
ಸಮೀಪದಲ್ಲಿ 9 ಒಂಭತ್ತುಕೋಟಿ ದೇವತೆಗಳು ಸೇರಿದ್ದಾರೆ. ಈಭಗವದ್ರೂಪಗಳು, 
ಈದೇವತೆಗಳು ಮುಕ್ತಂರೋಗ್ಯರಲ್ಲಿ ಶುಜ್ರವರ್ಣದಿಂದ ಸೇರಿದ್ದಾರೆ. 
ನಿತ್ಯಸಂಸಾರಿಗಳಲ್ಲಿ ರಕ್ತವರ್ಣದಿ೦ದ ಸೇರಿದ್ದಾರೆ. ತಮೋಯೋಗ್ಯರಲ್ಲಿ 
ನೀಲವರ್ಣದಿ೦ದ ಸೇರಿದ್ದಾರೆ. | 


ದೇವರ ಅಪ್ರಾಕೃತದಲ್ಲಿ ಮೂರುಭಾಗ : 1.ಶ್ವೇತದ್ದೀಪ; 2.ಅನ೦ತಾಸನ; 
3.ವೈಕು೦ಠ; ರಮಾ ಅಪ್ರಾಕೃತದಲ್ಲಿ | ಶ್ರೀಭಾಗ; 2.ಭೂಭಾಗ; 3.ದುರ್ಗಾಭಾಗ; 
ದೇವರಭಾಗದಲ್ಲಿ ಬ್ರಹ್ಮಾ ವಿಷ್ಣು ಮಹೇಶ್ವರ. ರಮಾಭಾಗದಲ್ಲಿ ವಿಶ್ವತೈಜಸ, ಪ್ರಾಜ್ಞ 
ಜೀವನ ಅಪ್ರಾಕೃತದಲ್ಲಿ ಬ್ರಹ್ಮವಾಯು. ಜೀವನ ಪ್ರಾಕೃತ ಲಿಂಗದೇಹ ಸಂಬಂಧ 
ಕಾರಣಭಾಗದಲ್ಲಿ ಭಾರತಿ ಸರಸ್ವತಿದೇವಿಯರು. ಮುಕ್ತಿಯೋಗ್ಯಜೀವರ ಸಾತ್ವಿಕ 
ಅಪ್ರಾಕೃತಸಾತ್ಮಿಕ ಭಾಗ ಶುಭಕರವಾದದ್ದು. ರಾಜಸ ತಾಮಸ ಭಾಗಗಳಲ್ಲಿ 
ಜೀವಾಚ್ಛಾಧಿಕ, ಪರಮಾಚ್ಛಾಧಿಕ ಇರುವುದು. ನಿತ್ಯಸಂಸಾರಿಗಳಿಗೆ ರಾಜಸಮಟ್ಟಿಗೆ 
ಇರತಕ್ಕದ್ದು. ಮಿಶ್ರದುಃಖ ಇರತಕ್ಕದ್ದು. ತಾಮಸಸಾತ್ವಿಕಗಳೆರಡು ಹೋಗುತ್ತವೆ. 
ತಮೋ ಯೋಗ್ಯರಿಗೆ ತಾಮಸ ಮಾತ್ರ ಉಳಿದು ಸಾತ್ವಿಕ ರಾಜಸವೆರಡು 
ಹೋಗುತ್ತದೆ. ತಾಮಸಭಾಗ ನಿತ್ಕದುಃಖ ರೂಪವಾದದ್ದು. ಪರಮಾಚ್ಛಾಧಿಕ ಮಾತ್ರ 
ಉಳಿಯುತ್ತದೆ. ಆಗ ದಿನಪ್ರಳಗಯವಾಯಿತು. ಆ ಪ್ರಳಯದಲ್ಲಿ ವಾಸುದೇವನಾಮಕ 
ಪರಮಾತ್ಮನ ನಾಭಿಕಮಲದಿ೦ದ ಬ್ರಹ್ಮದೇವರು ಉತ್ಪನ್ನ ರಾದರು. ನಾಲ್ಕುದಿಕ್ಕುಗಳು 
ನೋಡಿದ್ದರಿಂದ ನಾಲ್ಕುಮುಖಗಳಾದವು. “ತಪ,ತಪ” ಎಂಬುವ ಶಬ್ದವನ್ನು 
ಕೇಳಿತಪಸ್ಸುಮಾಡುತ್ತ ಕುಳಿತನು. ಆಗ್ಗೆ ವಿರಾಟ್‌ಬ್ರಹ್ಮನು ಆಉದಕವನ್ನು ಶೋಷಣ 
ಮಾಡಿ,ಆನಾಭಿಕಮಲದಳದಿಂದ ಹದಿನಾಲ್ಕು ಲೋಕಗಳನ್ನು ಸೃಷ್ಠಿಮಾಡಿದನು. 
ಆಹದಿನಾಲ್ಕು 


ಲೋಕಕ್ಕೆ ಆಧಾರಭೂತನಾಗಿ ವಂದಂಶದಿಂದ ವಿರಾಟ್‌ರೂಪದಿ೦ದ 
ನಿಂತನು. ಆವಿರಾಟ್‌ ಬ್ರಹ್ಮನು ಸೃಷ್ಟಿಯೊಳಗೆ ಇರತಕ್ಕ ಸಕಲ ಜೀವರಿಗೂ 
ಅನಿರುದ್ಧದೇಹಗಳ ಉದಕಭಾಗದಲ್ಲಿ ತ್ರವೃತ್ತೀಕರಣಗಳಿ೦ದ ಸೂಕ್ಷ್ಮದೇಹಗಳನ್ನು 
ಸೃಷ್ಠಿಮಾಡಿದನು. ಆದೇಹಗಳ ಅಭಿಮಾನಿ. ಗರುಡ, ಶೇಷ, ರುದ್ರರು. 
ಆವಿರಾಟ್‌ಬ್ರಹ್ಮನು ತನ್ನದೇಹದ ಅವಯವಗಳಿ೦ದ ಸರುವ ತತ್ವೇಶ ರನ್ನು 
ಸೃಷ್ಠಿಮಾಡಿದನು. ರೋಮಗಳಿ೦ದ ವೃಕ್ಷಗಳನ್ನು ಸೃಷ್ಠಿಮಾಡಿದನು. ನಾಡಿಗಳಿ೦ದ 
ನದಿಗಳನ್ನು ಸೃಷ್ಠಿಮಾಡಿದನು.ಅಸ್ಥಿಗಳಿ೦ದ ಪರ್ವತಗಳನ್ನು ಸೃಷ್ಠಿಮಾಡಿದನು. 


46 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಯಜ್ಞಗಳಿಗೆ ಸಾಧಕವಾದ ಸಕಲಪದಾರ್ಥಗಳನ್ನು ತ್ರವೃ ತ್ಯ್ಕರಣೆಯಿ೦ದ 
ಸೃಷ್ಟಿಮಾಡಿದನು. ಯಜ್ಞಾದಿಗಳನ್ನು ಸೃಷ್ಟಿಮಾಡಿದನು. ಆಗ್ಗೆ ದಿನಪಳಯವಾಯಿತು. 
ಬ್ರಹ್ಮದೇವರು ಬೆಳಗ್ಗೆ ಎದ್ದು ಆಸ ಸತ್ಯಲೋಕದವಳಗೆ ವ್ಯಾಪ್ತವಾದ ಉದಕವನ್ನು 
ಪಾನಮಾಡಿ ಸೃಷ್ಟಿಮಾಡಬೇಕೆಂದು ಉದ್ಯುಕ್ತರಾಗಿ ಭೂಮಿಯನ್ನು ಜಣ 
ವಾಸುದೇವನನ್ನು ಸ್ತೋತ್ರಮಾಡಿದನು. ಸ್ತೋತ್ರಪೀತನಾ ಎದ ಶ್ರೀಶನು ಬಹದೇವರ 
ನಾಸಾಪುಟ ದಿಂದ ವರಾಹರೂಪದಿಂದ ಪ್ರಾದುರ್ಭಾವನಾದಸ್ವಾಮಿಯು 
ಆದಿಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ವೇದವನ್ನು ಭೂಮಿಯನ್ನು ಕಾಪಾಡಿದನು. 
ಅಲ್ಲಿನೆಲಸಿದ್ದ ಮಧುಕೈಠಭರೆಂಬ ದೈತ್ಯ ರನ್ನು ಸಂಹಾರಮಾಡಿ ಅವರುಗಳ 
ಮೇಧಸನ್ನು A ಹೆಪುಕೊಟ್ಟು si ಗಿ ಮಾಡಿದನು. ಎಡಭಾಗ 
ಆಧಾರಭೂತವಾಗಿ ವಜರೂಪವಾದ ಶಿಲಾವನ್ನುಸೃಷ್ಠಿಮಾಡಿ ಗರ್ಭೋ ದಕದಲ್ಲಿದ್ದ 
ಸಹಸ್ತಫಣಿಗಳಿಂದ ಯುಕ್ತವಾದ ಶೇಷದೇವರ ಶಿರಸ್ಸಿನ ಮ್ಯಾಲೆ ಇಟ್ಟನು. 
ಕದಲದಂತೆ ಅಷ್ಟದಿಗ್ಗಜಗಳನ್ನು ನಿಂದಿರಿಸಿದನು. ಶೇಷದೇ ವರಿಗೆ ಜಾ ಟಿ 
ವಾಯುದೇವರು ಕೂರ್ಮರೂಪದಿಂದ ನಿಂತರು. ಶಕ್ತಿಪುರುಷರೂಪದಿಂದ 
ಕೂಡಿನಿಂತನು. ಆಗ್ಗೆ ಬ್ರಹ್ಮ ದೇವರ ಸೂಕ್ಷ್ಮರೂಪದಿಂದಸೃಷ್ಠರಾದ 
ಸರ್ವಜೀವರುಗಳ ಅನಿರುದ್ಧದೇಹಸಂಬ೦ಧ ಭೂಭಾಗಗಳಲ್ಲಿ ಪಂಚೀಕರಣ ಪ್ರಕಾರ 
ತ್ರಿಗುಣಾತ್ಮಕವಾದ ಸ್ಕೂಲದೇಹಗಳನ್ನು ಸೃಷ್ಠಿಮಾಡಿದನು. ಆದೇಹಗಳ 
ಸತ್ವಭಾಗಗಳಲ್ಲಿ ಅಪರೋಕ್ಷಿಗಳಾದ ಮೂವತ್ತುಮೂರುಕೋಟಿ ದೇವತೆಗಳು 
ನಿಂತರು. ರಾಜಸಭಾಗದಲ್ಲಿ ಪುರ೦ಜನಾದಿಗಳು ಕೂಡಾ ನಿಂತರು. ಆಗ್ಗೆ 
ಬ್ರಹ್ಮದೇವರು ಸತ್ಯಲೋಕದಲ್ಲಿ ತಮ್ಮ ಅವಯವಗಳಿಂದ ದೇವತೆಗಳನ್ನು 
ಯಷಿಗಳನ್ನು ಸೃಷ್ಠಿಮಾಡಿದನು. ರಗ ಮೇರುಪರ್ವತ ತದಲ್ಲಿಇದ್ದ 
ಬ್ರಹ್ಮದೇವರಲ್ಲಿ ವೈಜಯಂತಿಎ೦ಬ ಸ್ಥಳದಲ್ಲಿ ಸತ್ಯಲೋಕದಲ್ಲಿ ಸಾಧನಗಳು 
ಮಾಡುತ್ತಾ ನಿಂತರು. ಒಂದು ಅಂಶಗಳಿಂದ ಶ್ವೇತದ್ವೀಪ, ಅನ೦ತಾಸನ, ವೈಕುಂಠ 
ಈಸ್ಥಾನಗಳಲ್ಲಿದ್ದು ಅಮುಕ್ತಸ್ಥಾನಗಳಲ್ಲಿ ಪ ಪ್ರಾರಬ್ಧಾನುಭವ ಮಾಡುತ್ತಾ ನಿಂತ 
ಆಕಾಲದಲ್ಲಿ ಬ್ರಹ್ಮದೇವರು ಹಿ೦ದಿನಕಲ್ಪದಲ್ಲಿ ಅಪರೋಕ್ತಿಗಳಾದ ಅತತ್ವೇಶರನ್ನು 
“ನಿರಂಶರನ್ನು', ಅಪರೋಕ್ಷ ಗಳಾದವರನ್ನು ತೇಜೋವಿಕೃಃ ತಗಳಾದ 11೬ 

ಸೃಷ್ಠಿಮಾಡಿದನು. ಅವರುಗಳಪೆ ಕಿ "ಅತತ್ವೇಶರು ಅಮುಕ್ತಸ್ಥಾನದಲ್ಲಿ 
ಪ್ರಾರಬ್ಧಸುಖಾನುಬ'ವ ಮಾಡುತ್ತಾನಿಂತರು. ನಿರಂಶ ರಾದವರು 
ಮಹರಾದಿಲೋಕಗಳಲ್ಲಿ ಜೀವನ್ಮುಕ್ತರಾಗಿ ನಿಂತರು. ಆಗ್ಲೆ ಬ್ರಹ್ಮದೇವರು ಅವಿದ್ಯಾ 
ಸಂಬಂಧಗಳಾದ ದೇಹಗಳಿಂದ ಕಲ್ಯಾದಿದೆ ೈತ್ಯರನ್ನು ಸೃಷ್ಠಿಮಾಡಿದನು. ಜಸ 
ಪಾತಾಳ ಲೋಕದಲ್ಲಿದ್ದ ನಿತ್ಯನರಕದಲ್ಲಿ ಪ್ರಾರಬ್ಧ ದುಃಖಾನುಬ'ವ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 47 


ಮಾಡುತ್ತಾನಿ೦ತರು. ಆಗ್ಗೆ ಬ್ರಹ್ಮ ದೇವರು ಪ್ರಪ೦ಚವೃದ್ಧಿ ಆಗಬೇಕು ಎಂದು 
ಮೊದಲು ರುದ್ರದೇವರನ್ನು ಸೃಷ್ಟಿಮಾಡಿದನು. ಆತನಿಂದ ವೃದ್ದಿಆಗಲಿಲ್ಲ. ಆಮೇಲೆ 
ನವಪ್ರಜೇಶ್ವರನ್ನು ಸೃಷ್ಠಿಮಾಡಿದನು. ಅವರುಗಳಪೈಕಿ ಕಶ್ಯಪೃಷಿಗಳಿ೦ದ 
ದಿತಿದೇವಿಯಲ್ಲಿ ಮೊದಲು ದೈತ್ಯರು ಉತ್ಪನ್ನರಾದರು. ಅವರುಗಳು ವಿತಳ 
ಲೋಕದಲ್ಲಿ ಪ್ರಾರಬ್ಧದುಃಖಕ್ಕೆ ಸಾಧನಮಾಡುತ್ತಾನಿ೦ತರು. ಅದಿತಿ ದೇವಿಯಲ್ಲಿ 
ಇಂದ್ರಾದಿ ದೇವತೆಗಳು ಉತ್ಪನ್ನರಾದರು. ಅವರು ಪ್ರಾರಬ್ಧಕರ್ಮಾನುಭವ 
ಮಾಡುತ್ತಾಸ್ವರ್ಗಾದಿಗಳಲ್ಲಿ ನಿಂತರು. ಭೂಲೋಕದಲ್ಲಿ ಪ್ರಜಾವೃದ್ಧಿಆಗಬೇಕೆಂಬ 
ದೃಷ್ಟಿಯಿಂದ ಸ್ವಾಯಂ೦ಭುವಮನು ಶತ ರೂಪಾದೇವಿಯರನ್ನು ಸೃಷ್ಟಿಮಾಡಿದನು. 
ಅವರುಗಳಮಿಥುನೀಭಾವದಿಂದ ಅನೇಕವಿಧ ಪ್ರಜಾ ಸೃಷ್ಟಿ ಆಯಿತು.ನಿರಂಶರಾದ 
ಸಕಲಜೀವರುಗಳು ಸೃಷ್ಠರಾದರು. ಆಸ್ಥೂಲದೇಹಗಳು ಶುಕ್ಷ ಶೋಣಿತಸಂಬಂಧ 
ಉಳ್ಳದ್ದು. ಶುಕ್ಷದಿಂದ ಅಸ್ತಿ, ರೋಮ, ನಾಡಿಗಳವಳಗೆ ಹಬ್ಬದ ನಾಡಿಗಳನ್ನು 
ಬೇರುಮಾಡಿಕೊಂಡು ಮೇಲೆ ತೃಣಗಳೋಪಾದಿಲಿ ಬಂದಿವೆ. ಉಳಿದಧಾತುಗಳು 
ಶೋಣಿರಜನ್ಯ. ಸ್ಥೂಲದೇಹ 16 ಕಲೆಗಳುಳ್ಳದ್ದು. ಪಂಚಜ್ಞಾನೇಂದ್ರಿಯ, 
ಪಂಚಕರ್ಮೇಂದ್ರಿಯ ಪಂಚಭೂತಗಳು, ಮನಸ್ಸು ಅನಿರುದ್ಧದೇಹಸಂಬ೦ಧ 
ನಾಲ್ಕುಭಾಗಗಳು ಈದೇಹದಲ್ಲಿ ಪ್ರವೇಶ. ಅವುಯಾವುದೆಂದರೆ: 1 ಸ್ಥೂಲ; 2.ಸೂಕ್ಷ್ಮ 
3.ಕಾರಣ; 4.ಸ್ವರೂಪ. 


1. ಸ್ಥೂಲ ಜ ಸ್ಥೂಲಪಂಚೀಕರಣ. (ಪಂಛಭೂತಗಳ ಮಿಶ್ರೀಕರಣ) 


ಚ್ಟ ಸೂಕ್ಷ್ಮ : ಸೂಕ್ಷ್ಮಶ್ರಿವೃತ್ತೀಕರಣ.(ಸತ್ವರಜ,ತಮೋ ಗುಣಗಳಮಿಲನ) 
3. ಕಾರಣ : ಕಾರಣಲಿಂಗದೇಹ ಸಂಬಂಧ. 


4. ಸ್ವರೂಪ : ಸ್ವರೂಪಸಂಬ೦ಧ. ಸ್ವರೂಪ ಅನಿರುದ್ಧದೇಹದಲ್ಲಿ ಇದ್ದ 
ಮೂಲೇಶ, ಪ್ರಾದೇಶ, ಅಗ್ರೇಶ ಇವು ಮೂರು ಬಿಂಬರೂಪಗಳು. ಅವು 
ಪಶ್ಚಿವರಾಬಿವುುಖಗಳಾಗಿದ್ದರು ಸ್ಕೂಲದೇಹ' ಬಂದ ಕಾಲದಲ್ಲಿ 
ಪೂರ್ವಾಭಿಮುಖಗಳಾಗಿದ್ದ ಭಗವದ್ರೂಪಗಳು ಸ್ಥೂಲದೇಹಾಕಾರವಾಗಿ 
ವಂದಂಶದಿಂದ ಪ್ರವೇಶಮಾಡುತ್ತಾರೆ. ಈ ದೇಹದಲ್ಲಿ ಜೀವ ಪ್ರಕಾಶವ್ಯಾಪ್ತನು. 
ಜೀವನಲ್ಲಿಸೇರಿದ ಅನಾದಿಬಿ೦ಬನು,ರಮಾದೇವಿಯರು.ತತ್ವೇಶರುಸರ್ವರೂ 
ಪ್ರವೇಶಮಾಡುತ್ತಾರೆ. ಕರ್ಮವಶಾತ್‌ ಪಶುಜನ್ಮಬ೦ದಾಗ ಮೂಲೇಶ. 
ಪ್ರಾದೇಶರೂಪಗಳು ಪಶುಜನ್ಮದಲ್ಲಿ ಸೇರುತ್ತಾರೆ. ಪ್ರಾದೇಶ ರೂಪನಾದ ಜೀವ. 
ಅನಾದಿಬಿ೦ಬರಮಾದೇವಿಯರು, ಬ್ರಹ್ಮಾದಿಪುಷ್ಠರಾ೦ತ ತತ್ವೇಶರು ತದಾಕಾರರಾಗಿ 
ಸೇರುತ್ತಾರೆ. ತ್ರಿವೃತ್ತೀಕರಣ ಸೂಕ್ಷ್ಮಭಾಗ; ಪಂಚೇಕರಣ ಸ್ಥೂಲಭಾಗ; ಈವಎರಡು 


48 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಪಶುಜನ್ಮದಲ್ಲಿ ಸೇರುತ್ತವೆ. ಆದಕಾರಣ ಪುಶುಜ ನದಲ್ಲಿ ಜಾಗ್ರದಾವಸ್ಥ, ಸ್ಪಪ್ಪಾ ವಸ್ಥ, 
ಎರಡೇಪಶುಜನ್ಮದಲ್ಲಿ ಪಶುಗಳಿಗೆ ತರ್ಮಶಶಾತ್‌ ಮನುಷ್ಯಜನ್ಮ ಜಟ್‌ 
ಅವಸ್ಥಾತ್ರಯ ಗಳು ಸ್ವಾಭಾವಿಕವಾದ ಮನುಷ್ಯರಿಗೆ ಪಶುಜನ್ಮಬಂದರೆ 
ಸ್ಪಪ್ನಾವಸ್ಥೆ. ಜಾಗ್ರದಾವಸ್ಥೆ ಕಡ, ಈಸ್ಥೂಲದೇಹ ಅನ್ನದಿಂದ. ವೃದ್ಧಿ. 
ಅನ್ನ ದಸ್ಮೂಲಭಾಗ ಪುರುಷ, ಮಧ್ಯಭಾಗಮಾಂಸವು. ಸೂಕ್ಷ್ಮಭಾಗ ಮನಸ್ಸಿಗೆ 
ಉಪಾದಾನಕಾರಣವು. ಉದರದ 'ಸ್ಯೂಲಭಾಗ ಮೂತ್ರ, "ಮಧ್ಯಭಾಗ ರಕ್ತ. 
ಸೂಕ್ಷ್ಮಭಾಗ ವಾಕ್ಕಕ್ಕೆ ಜರಯಾ ಫೃತಸ್ಥೂಲಭಾಗ ಅಸಿಗ. ಮಧ್ಯೆಭಾಗ 
ರೇತಸ್ಸಿಗೆ ಸ ಸೂಕ್ಷ ' ಛಾಗಶ್ವಾಸೋಚ್ಚಾಸಕ್ಕೆ ಚ್‌ "ಎ೦ಭತ್ತುಕೋಟಿರೋಮ. 
ವಳುಲಕ್ಷಕೇಶಗಳು. 


ಅಲ್ಲಿ ಪದ್ಮ ತ್ವಕ್ಕಿನಲ್ಲಿ ಅನಿರುದ್ಧ .ಚರ್ಮದಲ್ಲಿಪ್ರದ್ಯುಮ್ಮ, ಮಾಂಸದಲ್ಲಿ 
ಸಂಕರುಷಣ, ರುಧಿರದಲ್ಲಿ ದ, ಮೇಧಸಿನಲ್ಲಿ ನಾರಾಯಣ, 
ಈಸ್ಥೂಲದೇಹ ಐದುಪಕಾರವಾಗಿದೆ. ಒಂದು ಹೋದನಂತರ ವಂದುಬರುತ್ತದೆ. 
ವಿ ಹೋದನಂತರ ವೃಷ್ಟಿದ್ವಾರಾ ಓಷಧಿಗಳಲ್ಲಿ ಪ್ರವೇಶಮಾಡಿ 
ಪಿತೃ ಶುಕ್ಷದಲ್ಲಿ ಸೇರಿ ಮಾತೃ ಗರ್ಭಪ್ರವೇಶಮಾಡುತ್ತಾನೆ. ಇವು ಐದು ದೇಹಗಳು 
ನಾಟ ಬಂದಸ್ಮೂಲದೇಹಾಕಾರ ವಾಗುತ್ತವೆ. ಮಾತೃ ಗರ್ಭದಲ್ಲಿ ಬೇರೆ 
ಆಕಾರಬರುತ್ತದೆ. ಏಳನೇ ಮಾಸದಲ್ಲಿ ಆಗರ್ಭದಲ್ಲಿ ಇದ್ದದೇಹಾಕಾರದಲ್ಲಿ 
ಪ್ರಕಾಶರೂಪನಾದ ಜೀವ, ಅನಾದಿಬಂಬ, ತತ್ತೇಶರು.ಮೂಲೇಶ,ಪ್ರಾದೇಶ. ಅಗ್ರೇಶ 
ಭಗವದ್ರೂಪಗಳು ಪೂರ್ವಾಭಿ ಮುಖಗಳಾಗಿ ದೇಹಾಕಾರಗಳಾಗಿ ಸೇರುತ್ತವೆ. 
ಪುರಾಣಕಾಲದಲ್ಲಿ ಬಿಟ್ಟುಹೋದ ಪ್ರಾಜ್ಞ ತತ್ವೇಶರು ಸಹಬಾಹ್ಯ ವಿರಾಟ್‌ರೂಪದಲ್ಲಿ 
ಸೇರಿದವರುಸಹ ಸೇರುತ್ತಾರೆ.ಆಗ್ಲೆ ಜೀವ ದೇವರನ್ನು ಸ್ತೋತ್ರಮಾಡುತ್ತಾನೆ. 


ತ್ರಿವೃತ್ತೀಕರಣ 7 ಸತ್ವಾಂಶ: ಆಕಾಶದ ಅಂಶ ಸತ್ವಗುಣದ ಅಂಶಕೂಡಿ 
ಶ್ರೋತ್ಯ ಉತ್ತತ್ತಿ ವಾಯುಸತ್ವಾಂಶಕೂಡಿ ತ್ರಗೇಂದ್ರಿಯ ಉತ್ಪತ್ತಿ. ತೇಜಸ್ಸು ಸತ್ವಾಂಶ 
ಕೂಡಿ ಚಕ್ಷುರಿ೦ದ್ರಿಯ ಉತ್ತತ್ತಿ ಅಪ್ಪು ಸತ್ವಾಂಶಕೂಡಿ ಜಿಷ್ಟೇಂದ್ರಿಯ "ಉತ್ಪತ್ತಿ 


ರಜೋಅಂಶ : ಆಕಾಶ ರಜೋಅಂಶಕೂಡಿ ವಾಗೀಂದ್ರಿಯ ಉತ್ತತ್ತಿ; 
ವಾಯು ರಜೋ ಅಂಶಕೂಡಿ ಪ್ರಾಣೇಂದ್ರಿಯ ಉತ್ಪತ್ರಿ; ಅಗ್ನಿರಜೋಅಂ೦ಶಕೂಡಿ 
ಪಾದೇಂದ್ರಿಯ ಉತ್ಪತ್ತಿ; ಅಪ್ಪು ರಜೋಅಂಶಕೂಡಿ ಪಾಯುವೇಂದ್ರಿಯ ಉತ್ಪತ್ತಿ; 
ಪೃಥ್ವಿರಜೋ ಅಂಶ ಕೂಡಿ ಉಪಸ್ಥೇಂದ್ರಿಯ ಉತ್ಪತ್ತಿ. 

ತಮೋಅಂಶ : ಆಕಾಶತಮೋಅಂಶಕೂಡಿ ಶಬ್ದೇಂದ್ರಿಯ ಉತ್ಪತ್ತಿ; 
ವಾಯುತಮೋ ಅಂಶ ಕೂಡಿ ಸ್ಪರ್ಶೇ೦ದ್ರಿಯಉತ್ಪತ್ತಿ; ಅಗ್ನಿತಮೋಅ೦ಶಕೂಡಿ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 49 


ರೂಪ ಉತ್ಪತ್ತಿ: ಅಪ್ಪು ತಮೋಅಂಶ ಕೂಡಿ ರಸಉತಶ್ರಿ; ಪೃದ್ವೀತಮೋಅ೦ಶಕೂಡಿ 
ಗ೦ಧಳತ್ಪತ್ತಿ;. 


ಸೃಷ್ಠಿಕ್ರಮ 

ಮೂಲ ಜಡಪ್ರಕೃತಿ ಇಪ್ಪತ್ತುನಾಲ್ಕು ಜಡ ತತ್ವಾತ್ಮಕವಾದದ್ದು. 
ತ್ರಿಗುಣಾವಾದಂಥಾದ್ದು. ಆದ್ದರಿಂದ ಅವ್ಯಕ್ತತತ್ವ ಉತ್ಪತ್ತಿ. ಅದುಸಾತ್ತಿಕ, ರಾಜಸ, 
ತಾಮಸ ಗುಣಗಳಿಂದ ಯುಕ್ತವಾದದ್ದು. 


1. ಸತ್ವದಲ್ಲಿ: ಅನಿರುದ್ದ ಶ್ರೀದೇವಿ; 2. ರಾಜಸದಲ್ಲಿ: ಪ್ರದ್ಯುಮ್ನಭೂದೇವಿ; 
3.ತಾಮಸದಲ್ಲಿ: ಸಂಕರುಷಣ ದುರ್ಗಾದೇವಿ. 


ಸೃಷ್ಠಿಕಾಲದಲ್ಲಿ ರಜೋಭಾಗದಲ್ಲಿ 10 ಅಂಶಗಳು ಬಂದು ಸಾತ್ತಿಕಭಾಗದಲ್ಲಿ 
ಸೇರಿ ಸಾತ್ತಿಕ ಸಂಬಂಧ 1000 ಅಂಶಗಳನ್ನು ಕರಕೊಂಡು ಹೋದದ್ದು ಲಕ್ಷ್ಮೀ 
ಅಂಶಗಳು ಆದವು. ಸಾತ್ವಕಕ್ಕೆ ಎಷ್ಟು. ಮತ್ತು ರಾಜಸ ಸಂಬಂಧ ಅಂಶಗಳು 
ವಂದುಹೊರಟು ತಾಮಸ ಸಂಬಂಧ ದಲ್ಲಿ ಸೇರಿ 100 ಆದದ್ದು ಒಟ್ಟು 1000 
ಬೆಳೆದವು. ರಾಜಸಕ್ಕೆ ಬ್ರಹ್ಮ ತಾಮಸಕ್ಕೆ ರುದ್ರ. ಸ್ವಂತವೆ೦ದು ಆದದ್ದು 100. 
ತಮೋಗುಣ. 1 ಸತ್ವಗುಣ 10 ರಜೋಗುಣ 1. ಮತ್ತು ತಮೋಗುಣ ವಂದು 
ಅಂತು ವಟ್ಟು ಹದಿಮೂರು. ಲಕ್ಷ-ಸಾತ್ತಿಕ; ಸಾವಿರ-ತಾಮಸ; ಸಾವಿರ- ರಾಜಸ; 
10-ಸಾತ್ವಿಕ; 1-ರಾಜಸ; 1-ತಾಮಸ; ವಂದು ಸಾತ್ವಿಕ; 1-ರಾಜಸ; 1-ತಾಮಸ; 
ವಂದು ರಾಜಸ ಸಾತ್ವಿಕದಲ್ಲಿ ಸೇರಿದ್ದು ಒಂದು ರಜೋಭಾಗದಲ್ಲಿ ಸೇರಿದ್ದು ಹತ್ತು 
ತಮೋಭಾಗದಲ್ಲಿ ಸೇರಿದ್ದು ವಂದು ಮೂಲ ತಮಸಿನಲ್ಲಿ ಸೇರಿದ್ದು ವಂದು. 
ಅ೦ತೂ 114 ವ೦ದುನೂರಾ ಹದಿನಾಲ್ಕು. 


ಶ್ರೀಗುರುಮದ್ದೇಶಾರ್ಪಣಮಸ್ತು. 
ಶ್ರೀವಿಜಯದಾಸಾರ್ಯಗುರುಭ್ಯೋನಮಃ 
ಹರಿಓಂ ॥ ಉಪಾಸನದ ವಿಚಾರ, ಸಕಲ ಮುಕ್ತಿಯೋಗ್ಯರ ಸಾಧನಾ ಪ್ರಕರಣ. 


ಆಧ್ಯಾತ್ಮಿಕ ಶಕ್ತ್ಯಾನುಸಂಧಾನ ಪೂರ್ವಕ ಪೂಜಾದಿ ತತ್ವ ವಿಚಾರ ಗಳು 
ಮಾಡತಕ್ಕ ಕ್ರಮ. ರತ್ನ ಸ್ವರೂಪೋಪೇತ ಮುಕ್ತಿಯೋಗ್ಯ ಜೀವರ 
ಸ್ವರೂಪೋಪೇತವಾದ ವೃದ್ಧಿ ಉದ್ದೇಶ್ಯ, ಮಿಶ್ರೋಪೇತ ಮಿಶ್ರಜ್ಞಾನ ಉದ್ದೇಶ. 
ಹಂಸ ಸದೃಶ ಅಂಧಕಾರೋಪೇತ ಸ್ವರೂಪ ಉಳ್ಳ ಸಮಸ್ತ ದ್ವೇಷಿಗಳ 
ದೂಷಣಾರ್ಥವಾಗಿ ಮತ್ಸ್ವರೂಪೋದ್ಧಾರಕರಾದ ಶ್ರೀಗುರುಗೋಪಾಲರಾಯರ 
ಆಜ್ಞಾನುಸಾರವಾಗಿ ಯತ್ಕಿಂಚಿತು ಸೂಚಿಸತಕ್ಕ ವಿವರ:- 


50 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಸ್ಥೂಲದೇಹ : ಇದರ ಆವರ್ಕ 9ವಿಧ. ಇದರ ವಿವರ. 


ಈ ಪ್ರಕಾರ ವ೦ಭತ್ತು ಆವರ್ಕ. ಇನ್ನೊಂದಾವರ್ಕಯಾವುದೆಂದರೆ, 
ಈಮೂರು ಸೇರಿದ್ದು ವಂದು. ಈಪ್ರಕಾರ ದಶಾವರ್ಕ. ಆತ್ಮಕ್ಕೆ ಸ್ಥೂಲದೇಹ. ಇನ್ನು 
ಇದರಲ್ಲಿ ಉತ್ತಮ, ಅಧಮ, ಉಭಯಸಿತರಾದವರ ಪೂಜ. 


ಸಿಕ್ಕೆ 


1. ತ್ವ- ಈಆವರ್ಕದಲ್ಲಿ ಕೇವಲ ರುಜುಗಳು ಆದಾಗ ತಮ್ಮತಮ್ಮಲ್ಲ 


ನ 


ಸತ್ವ 
ಮಾಡೋದರಿಂದ. 

ಶಿ ಸತ್ತರಜಸ್ಸು;- ಸತ್ವದಲ್ಲಿ ರುಜುಗಳು, ರಜೋದಲ್ಲಿ ರುದ್ರಾದಿ ಪುಷ್ಕರಾ೦ತ 
ತಮ್ಮ ತಮ ಪೂಜಾದಿಗಳು ಅದ್ಭುತವಾಗಿ ಕ್ಷಣಬಿಡದೆ ಸಾಧಿಸಿಕೊಳ್ಳುತ್ತಾರೆ. 


೬ ೬ 

3. ಸತ್ವ ತಮಸ್ಸು. ಸತ್ವದಲ್ಲಿ ಯಷ್ಯಾದಿ ಸಮಸ್ತ ಪುಷ್ಕರ ಪರ್ಯಂತ ಇದ್ದಾರೆ. 
ಪುಷ್ಪರಪರ್ಯಂ೦ತ ಇದ್ದ ಈಸಮಸ್ತ ದೈತ್ಯರು ಉತ್ತಮರ ಪೂಜಮಡುತ್ತಾರೆ. 
ತಥಾ ಹರಿಗುಣ ದ್ವೇಷಮಾಡುತ್ತಾರೆ. ಈಗುಣಗಳಿಂದವನು 
ಸಾಧನಮಾಡುತ್ತಾರೆಯೋ, ಆ ಸಾಧನದಿಂದ ಪಡೆದಂಥ ಪುಣ್ಯರಾಶಿಗಳನ್ನು 
ಉಪಹರಿಸಿ ಸಮಸ್ತಮುಕ್ತಿಯೋಗ್ಯರಿಗೆ ಕೊಟ್ಟು ಇವರನ್ನು ನಿಗ್ರಹಾರ್ಥವಾಗಿ 
ಹಾಕುತ್ತಾನೆ. ಆ ತಮೋಯುಕ್ತ ಸತ್ವಗುಣದಲ್ಲಿ ಯಜುಗಳು ಇದ್ದಾರೆ ಎಂದು 
ಉಪಾಸಿಸಬೇಕು. . 

4. ರಜ-ಸತ್ವ:- ದಲ್ಲಿ ವೈಕಾರಿಕರುದ್ರ ದೇವರು, ಇಂದ್ರದೇವರು ರಜಸಿನಲ್ಲಿ. 


ತೈಜಸರುದ್ರ ದೇವರು, ತ್ಹಗಾಧಿಪತಿ ಅಹಂಕಾರಿಕ ಪ್ರಾಣದೇವರು ಇದ್ದಾರೆ. 


5.  ರಜೋ-ತಮ:- ಸೌಪರಣಿ ವಾರುಣಿ ಪಾರ್ವತೀಯರು, ತಮದಲ್ಲಿ 
ದ್ವೇಷಿಗಳು, ಇಲ್ಲಿ ಪಾರ್ವತೀದೇವಿಯರು “ಕಾಳೀ?” ಶಬ್ದವಾಚ್ಯರಾಗಿ ಕಲಿ 
ನಿಗ್ರಹಮಾಡುತ್ತಾರೆ. 


6.  ರಜೋ-ರಜೋ:- ತಾಮಸರುದ್ರ ಗರುಡ- 


7... ತಮ-ಸತ್ವಃ- ತಮದಲ್ಲಿ ದ್ವೇಷಿಗಳು, ಪುಷ್ಕರಾದಿ ದೇವತೆಗಳು, ಸತ್ವದಲ್ಲಿ 
ರುದ್ರಾದಿ ಯಜುಗಳು ಇರುತ್ತಾರೆ. 


8.  ತಮೋ-ರಜ:- ತಮದಲ್ಲಿ ದೈತ್ಯರು, ರುದ್ರದೇವರು. ರಜದಲ್ಲಿ ಜಮದಗ್ನಿ 
ಯಷಿಗಳು, ಯಜುಗಳು ಇರುತ್ತಾರೆ. 


9.  ತಮೋ-ತಮ:-- ತಮದಲ್ಲಿ ದುರ್ಗಾದೇವಿಯರು ತಮದಲ್ಲಿ ದೈತ್ಯರು 
ಈಪ್ರಕರ ಸಮಸ್ತ ಗುಣದಲ್ಲು, ದೈತ್ಯರವ್ಕಾಪಾರ ದೇವತೆಗಳ ವ್ಯಾಪಾರ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 51 


ಸಮವಾಗಿರುತ್ತದೆ. ಅಲ್ಲಿ ಇರತಕ್ಕ ರೂಪಗಳಿಗೂ, ದಶೇ೦ದ್ರಿಯಗಳಲ್ಲಿ ಇರತಕ್ಕ 
ರೂಪಗಳಿಗೂ ಐಕ್ಕಚಿಂತಿಸೋದು. ಇದನ್ನೆ ಅಲ್ಲಲ್ಲಿಗೆ ಪ್ರತಿವಂದು ಸ್ಥಳದಲ್ಲಿ 
ಪದಾರ್ಥದಲ್ಲಿ, ವಿಷಯದಲ್ಲಿ, ಕರ್ಮದಲ್ಲಿ, ಜೀವರಲ್ಲಿ, ಬ್ರಹ್ಮಾಂಡದವಳಗೆ, 
ಹೊರಗೆ, ಜಡಜೀವೇಸರಲ್ಲಿ ಇದೇಪ್ರಕಾರ ಅನುಸಂಧಾನ ಗಳು ಮನಸಿಗೆ 
ತಂದುಕೊಂಡು ತನ್ನಬಿ೦ಬನಲ್ಲಿ ಐಕ್ಕಚಿ೦ತಿಸೋಣವೇ ಅನ್ವಯಪೂಜಾ. 


ಇದರಲ್ಲಿ ಉಪಚಾರಗಳು:- ಅಲ್ಲಲ್ಲಿ ಭಗವದ್ರೂಪಗಳು ಸ್ಮರಿಸೋಣ. ಸ್ನಾನ 
ಗುಣಕೀರ್ತನ. ಜಪ ಪತಪಾನುಷ್ಠಾನ, ಆಚಮನ. ಅರ್ಫ್ಯಪಾದ್ಯ ಇತ್ಯಾದಿಗಳು, 
ಕಾರ್ಯವೇ-ಅಲಂಕಾರ, ಕೋಪವೇ- ಧೂಪ, ಈ ವಿಷಯ ಅನ್ವಯಿಸೋಣವೇ 
ಮಹಪೂಜೆ. ಅಧಿಷ್ಠಾನವೇ ದಕ್ಷಿಣ. ಶಯನವೇ ನಮನ. ಈಪ್ರಕಾರಚಿಂತಿಸಿ 
ಸಮರ್ಪಣರೀತ್ಯಾ ಶ್ರೀಹರಿಗೆ ಸಮರ್ಪಿಸುವುದು. 


“ವ್ಯತಿರೆಂಕ ಪೂಜಾವಿವರ.” 


ಯಥಾ ಯೋಗ್ಯ ಸೂಚಿಸತಕ್ಕ ವಿವರ. ವ್ಯತಿರೇಕ ಅಂದರೆ ಪ್ರತ್ಯೇಕಪೂಜ. 
ಅಂದರೆ ಪದಾರ್ಥಗಳನ್ನು ಸಮರ್ಪಿಸುವುದು. ಇದರ ವಿವರ. ಯಾವ 
ಕರ್ಮವೇಮಾಡಲಿ, ಯಾವ ಪದಾರ್ಥವನ್ನೇ ನೋಡಲಿ. ಯಾವವಿಷಯವೇ 
ಭೋಗಿಸಲಿ, ತತ್ತಸ್ಥಾ ನದಲ್ಲಿ ತತ್ತದಭಿ ಮರಾನಿಗಳನ್ನು ತಥಾ ಅಲ್ಲಲ್ಲಿ 
ಭಗವದ್ರೂಪಗಳನ್ನು ವಲ ಸ್ಮತ್ಯಾನುಸ ೦ಧಾನ ಪೂರ್ವಕ ಚಿಂತಿಸಿ ಸ್ಪಬಿಂಬಾರಭ್ಯ 
ರೂಕ್ಷಗಳಂತರ್ಗತ "ಸಮರ್ಪಿಸುವುದು. ಇದೇ ವ್ಯತಿರೇಕ ಪೂಜಾ. ಇದೆಕಮ ಒಟ್ಟು 
ಹನ್ನೊ ೦ದು ವಿಧವಾಗಿರುತ್ತದೆ. ಇದರ ವಿವರ: 


ಹೀಗೆ 11 ವಿಧ 


52 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 





01 ವನೋಪಾಸನಾ : ವನಗಳಲ್ಲಿರತಕ್ಕ ಖಗಮೃಗಾದಿಗಳಲ್ಲಿರತಕ್ಕ 
ಸ್ವಬಿಂಬನನ್ನು ಧ್ಯಾನಿಸಿ ಅಲ್ಲಲ್ಲಿನ ಫಲಗಳನ್ನು ಅನುಸಂಧಾನ ರೀತ್ಯಾ 
ಖಗಮೃಗಾಂತರ್ಗತ ಬಿ೦ಬನನ್ನು ಐಕ್ಕಚಿಂತಿಸಿ ಸಮರ್ಪಿಸೋಣವೇ ವನೋಪಸನ. 


02. ಜಲೋಪಾಸನಾ : ನದಿಗಳಲ್ಲಿ ತಥಾಸಮುದ್ರ ಗಳಲ್ಲಿ ಹುಟ್ಟಿರತಕ್ಕ 
ಪದಾರ್ಥಗಳನ್ನು ಅಲ್ಲಿರತಕ್ಕ ಮತ್ತ್ಯಕೂರ್ಮಾಂತರ್ಗತ ತಸ್ಯ ಬಿಂಬನಲ್ಲಿ 
ಐಕ್ಕಚಿಂತಿಸಿ ಸಮರ್ಪಿಸೋದು ಹ್ಯಾಂಗ೦ದರೆ. ಸಮುದದಲ್ಲಿರತಕ್ಕ ಪದಾರ್ಥಗಳಲ್ಲಿ 
ಮುತ್ತು. ರತ್ನ ಹವಳ. ವಜ್ರ, ಮಾಣಿಕ್ಯ, ವೈಢೂರ್ಯ, ಕೆಂಪು ಇತ್ಯಾದಿ 
ಏನುಹುಟ್ಟುತ್ತವೆಯೋ ಅದನ್ನು ಉಪಾಸನಾಬಲದಿಂದ ಹಾರ,ಪದಕ,ಮಕುಟ, 
ಕೇಯೂರ ಸಮಸ್ತ ಶೃಂಗಾರ ಆಭರಣಗಳನ್ನು ಮಾಡಿ ವಾಯು ಆವರ್ಕ 
ತಂತಿಗಳಿಂದ ಬಿಗಿಸಿ ಅಲ್ಲಲ್ಲಿ ಭಗವದ್ರೂಪಗಳನ್ನು ಚಿಂತಿಸಿ, ಈರೂಪಗಳನ್ನು 
ಜಲಂತರ್ಗತ ಐಕ್ಕಚಿಂತಿಸಿಸಮರ್ಪಿಸೋಣವೇ ಜಲೋಪಾಸನೆ. 


3. ಚರೋಪಾಸನೆ : ಚರ ಅಂದರೆ ಪಶುಗಳು. ಆಪಶುಗಳ೦ತರ್ಗತ 
ಸ್ಪಬಿಂಬ ಕರ್ತೃತ್ವವನ್ನು ತಿಳಿದು ಅಲ್ಲಲ್ಲಿ ಕಂದಮೂಲಾದಿಗಳನ್ನು, ಅಲ್ಲಿರತಕ್ಕ 
ರಸರೂಪಗಳನ್ನು ಪಶ್ಚಂತರ್ಗತ ಚಿಂತಿಸಿ ಹಿಂದೆಹೇಳಿದ ಪ್ರಕಾರ ಐಕ್ಕಚಿಂತಿಸಿ 
ಅನುಸಂಧಾನಪೂರ್ವಕ ಸಮರ್ಪಿಸುವುದು. ಇದರಲ್ಲಿ ಎರಡು ಉಪಾಸನಾ. ಪಕ್ವ 
ಉಪಾಸನಾ. 2.ಅಪಕ್ವ ಉಪಾಸನಾ. ಮ್ಯಗಪಕ್ಷಿಗಳಿಗೆ ಆಹಾರಫಲಗಳು, ಅಲ್ಲಲ್ಲಿ 
ರಸರೂಪಗಳನ್ನು ಅಲ್ಲಲ್ಲಿ ಚಿಂತಿಸಿ. ಸ್ಮಶ್ಕಾನುಸ೦ಧಾನಪೂರ್ವಕ ಸಮರ್ಪಿಸುವುದೇ 
ಪಕ್ಷ ಉಪಾಸನ. ಇನ್ನು ಅಪಕ್ಷ ಉಪಾಸನದ ವಿವರ. ಶಾರ್ದೂಲಸಿಂಹಾದಿಗಳಿಗೆ, 
ಗಜಗೋವುಗಳಿಗೆ ಆಹಾರ, ಗಜಗೋವುಗಳಲ್ಲಿರತಕ್ಕ ಮೂರಬ್ಬ ಎ೦ಭತ್ತೈದುಕೋಟಿ 
ಇಪ್ಪತ್ತೆರಡು ಲಕ್ಷದ ಅರವತ್ತೆಂಟುಸಾವಿರ ಮೂನ್ನೂರಏಳುರೂಪಗಳನ್ನು 
ಸಿಂಹಶಾರ್ದೂಲ ಬಿಂಬನನ್ನು ಸ್ಪಬಿಂಬನಲ್ಲಿಐಕ್ಯಚಿಂತಿಸಿ ಸಮರ್ಪಿಸೋದೆ 
ಚರೋಪಾಸನಾ. ಮತ್ತು ಪಕ್ವಾಪಕ್ವದ ವಿಚಾರ ಎಷ್ಟುಸೂಕ್ಷ್ಮ ವಿಚಾರ 
ಮಾಡುತ್ತಾನೆಯೋ ಆಗ್ಲೆ ಇವನ ಸ್ವರೂಪವೃದ್ಧಿಗೆ ಕಾರಣ. ಇದುಕೇವಲಯಾರಿಗೆ 
ಸ್ವರೂಪಯೋಗ್ಯತಾಭಿವ್ಯಕ್ತಿ ಕಾಲವಿದ್ದರೆಲಭ್ಯ ಇಲ್ಲದಿದ್ದರೆ ಇಲ್ಲ. 

4. ಸ್ಥಿರೋಪಾಸನ:- ಸ್ಥಿರವೆ೦ದರೆ ವೃಕ್ಷ ಇದರವಿಚಾರ ಸಂಚಾರಮಾಡೋ 
ಕಾಲದಾಗೆ ವ್ಯಕ್ತಾದಿ ಗಳಲ್ಲಿರಕತಕ್ಕ ಭಿನ್ನ ಭಿನ್ನ ರಸ, ಗಂಧ ವರ್ಣದಲ್ಲಿರತಕ್ಕ 
ಭಗವದ್ರೂಪಗಳನ್ನು ಸ್ವಬಿ೦ಬನಲ್ಲಿ ಚಿ೦ತಿಸೋದು. ತಧಾ ಇವರ ಆಹಾರಗಳು, 
ತೇಜಸ್ಸು, ವಾಯು, ಅಪ್ಪು, ಪೃಥ್ವಿ, ಆಕಾಶ, ಈ ಪಂಚಭೂತಗಳೇ ಆಹಾರ. 
ತೇಜಸ್ಪುಚ೦ದ್ರ ಸೂರ್ಯ, ಅಗ್ನಿಚ೦ದ್ರನಲ್ಲಿ ಭಗವದ್ರೂಪಗಳು, ಪ್ರಾಣಾದಿ-5 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 53 


(ಪಂಚ), ವಿಶ್ವಾದಿ- 8(ಎ೦ಟು), ನಾಗಾದಿ-5 (ಐದು). ಭುಂಶಾದಿಐದು ರುದ್ರ, 
ದತ್ತಾತ್ರೇಯಾದಿ-13, ಇಂದ್ರಾದಿ, ಕಾಮ, ಅಹಂಕಾರಿಕಪ್ರಾಣ, ಶಚ್ಕಾದಿ 6ಮಂದಿ, 
ಪ್ರವಹವಾಯು, ಗರುಡ ಶೇಷ, ಅಜಾದಿ=51,ಈಪ್ರಕಾರ 101. ನಾಡ್ಯಾಧಿಷ್ಠಿತ 
ರೂಪಗಳು. ಇದೇಪ್ರಕಾರ ಪಂಚಭೂತಗಳಲ್ಲಿ ಇಷ್ಟೇರೂಪಗಳೂ. ಕ 
ಒಂದಕ್ಕೊಂದು ಐಕ್ಕಚಿಂತಿಸಿ ಮತ್ತು ಇವುಗಳಲ್ಲಿರತಕ್ಕ ಸಾಕಾರ ರೂಪಗಳನ್ನು 
ಸ್ಥಿರಜೀವಾಂತರ್ಗತ ಸ್ಪಬಿಂಬನಲ್ಲಿ ಚಿಂತಿಸಿ ಸಮರ್ಪಿಸುವುದು. ಇದಕ್ಕೇನೆ 


ಸ್ಥಿರೋಪಾಸನಯಂತ ಚಿಂತಿಸುವುದೇ. 


5. ಮನೋಪಾಸನಾ:- ಈಯಾವಜೀವರು ಏನೇನುಕರ್ಮವನ್ನು 
ಮಾಡಿಶ್ರೀಹರಿಗೆ ಸಮರ್ಪಿ ಸುವದಿಲ್ಲೋ ಈಸಮಸ್ತಕರ್ಮಗಳನ್ನು 
ಅನುಸಂಧಾನಕಪೂರ್ವಕ ಸ್ವಗುರುಗಳ ದ್ದಾರಾ ಮುಖ್ಯ ಪ್ರಾಣಾಂತರ್ಯಾಮಿಯಾದ 
ಬಿಂಬಗೆಸ ಸಮರ್ಪಿಸುವುದು. ಮತ್ತು ಇದರ ವಿವರ. ಮನೋ ಮಯಾ 
ತಿಮಾಗಳನ್ನು ಸ್ಥ 'ಶ್ಯಾತ್ಪೂರ್ವಕ ಏನು ಕಲ್ಪನಾಮಾಡುತ್ತಾರೋ ಆಪ್ರಶಿಮಾಗಳಿಗೆ 
ನೋಮಯಕಲಿತ' ಆಭರಣಗಳಿಂದ ಅಮುಸಂಧಾನಪೂರ್ವಕ ಅಲಂಕರಿ 
ಸೋಣ,ಮನೋ ಮಯದ್ದರಾ ವಾಸನಾಮಯ ಈಪ್ರಕಾರಸಮರ್ಪಿಸೋದು. 


ಇದೇಮನೋಪಾಸನಾ. 


ಶ್ರಿ 


6. ಗೃಹೋಪಾ ಪಾಸನಾ:- ಇದರವಿವರ ಯಾವ ಯಾವ ಗೃಹಗಳು 
ಗೋಚರವಾಗುತ್ತದೆಯೋ ತಕ್ಷಣ ಆಗೃಹಗಳಲ್ಲಿರತಕ್ಕ ದಶದಿಕ್ಕುಗಳು. ಗೋಡಿ, 
ಖಂಬ, ನೆಲಾ, ತೊಲಿ, ಛಾವಣಿ, ಕೋಣೆಗಳು ಇತ್ಯಾದಿಗಳಲ್ಲಿರತಕ್ಕ 
ಭಗವದೂಪಗಳನ್ನು ತಿಳಿದು ಬಿಂಬನಲ್ಲಿ ಐಕ್ಯಚಿ೦ತಿಸೋಣ. 


ಜೆ 
ತನೋಪಾಸನಾ:- ತನುಎ೦ದರೆ ಶರೀರ. ಪ್ರತಿಜೀವರುಗಳಲ್ಲಿರತಕ್ಕ 
ನ್ನು ಚಿಂತಿಸೋಣ ಮತ್ತು ಇಂದ್ರಿಯಗಳಲ್ಲಿರತಕ್ಕ ಅಧಮೋತ್ತಮಾದಿ 
ಮುಖ್ಯ ಪ್ರಾಣರ ಕರ್ತೃತ್ವವನ್ನು ತಿಳಿದು ತದಾಭಿಮಾನಿ 


ಮಿ 


ಸಿ 
ಭಗವದೂಪಗಳನ್ನು ತಿಳಿದು ಬಿಂಬನಲ್ಲಿ ಸಮರ್ಪಿಸುವುದೇ ತನೋಪಾಸನಾ. 
8. ಖಂಡೋಪಾಸನ:- ಹಿಂದೆ ಹೇಳಿದ ಸಮಸ್ತ ಉಪಾಸನಗಳಿಂದ 
ತೀಳಿದು ಶ್ರೀಹರಿ ಹಾಗೂ ಬ್ರಹ್ಮಾದಿದೇವತೆಗಳಲ್ಲಿ ಭಗವದ್ರೂಪಧ್ಯಾನಿಸುವದು. 
ಅದರ ವಿವರ. ಶ್ರೀವೆಂಕಟೇಶನ ಒಂದೊಂದು ಅವಯವಗಳನ್ನು ಸ್ಮರಿಸಿ, 
ಸ್ವಗುರುಗಳ ದ್ವಾರಾ ಚಿಂತಿಸುವುದು. ಇದೇಖಂಡೋಪಾಸನೆ. 


54 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು ` 


9. ಅಖಂಡೋಪ್ರಾಸನ್ರಾ ಸಮಸ್ತ ಕರ್ಮಗಳಲ್ಲಿ ಶ್ರೀಹರಿರೂಪ 
ದಾದಿಶಿರ ಪರಿಯಂತರ ಏಕಕಾಲಕ್ಕೆ ಚಿಂತಿಸಿ ಸಮರ್ಪಿಸುವುದೇ 


. 10. ಬಿಂಬೋಪಸನಾ:- ಸರ್ವಸ್ಥಳದಲ್ಲಿ. ಸರ್ವಪದಾರ್ಥದಲ್ಲಿ, ಸರ್ವದಾ 
ಸರ್ವಕಾರ್ಯದಲ್ಲಿ, RS ಪ್ರತಿವ೦ದರಲ್ಲಿ ಪ್ರಶಿವಂದುಸ್ನಬಿಂಬನೆಂದು 
ಸರ್ವದಾಕ್ಷಣಬಿಡದೆ ಸ್ಮರಿಸುತ್ತಾ ಬಿಂಬಗೆ ಸಮರ್ಪಿಸುವುದು. ಇದೇ 


11. ತತ್ವೋಪಾಸನ:- ಇದರವಿವರ ಹಿಂದೆಹೇಳಿದ ಪ್ರತಿತತ್ವದಲ್ಲಿ 
24ತತ್ವಗಳು.ತದ೦ತರ್ಗತ ಭಾವಿಸಿ ಮುಖ್ಯಪ್ರಾಣದಿಂದೊಡಗೂಡಿ. 
ಶ್ರೀಹರಿಯಕತ್ನ ತ್ನೃತ್ತವನ್ನು ತಥಾ. ತದ್ಗತ ರೂಪಗಳನ್ನು ಐಕ್ವಚಿಂತಿಸಿ ಬಿಂಬದ್ದಾರಾ 
ಬಿಂಬಾಪ ರ್ಪಣಮಸ್ತು ಇದೇ ವೃತಿರೇಕಪೂಜಾಂತರ್ಗತ ತತ್ವೋಪಾಸನೆ ಸಮಾಪ್ತಿ. 


ಶ್ರಿ&ಮಧದ್ವೇಶಾರ್ಪಣಮತಶ್ತು. 


ತಾರತಮ್ಮವಿವರಗಳು (ಒ೦ದುಕಲ್ಪದಲ್ಲ ಪಾಧನಜೀವಿದಳು) 


ಸಂಖ್ಯೆ ದೇವತೆಹೆಸರು ಕಲ್ಪ ಸಾಧನ ಸಂಖ್ಯೆ . ದೇವತೆಹೆಸರು ಕಲ್ಪ ಸಾಧನ 


0 ಬ್ರಹ್ಮ 20 08 ಪ್ರವಹವಾಯು 24 


02 ಸರಸ್ವತಿ/ಭಾರತಿ 200 09. ಯಮ. ಸೂರ್ಯ. ಚಂದ. 80 
ಶತರೂಪ 20ಕಲ್ಪ ಪಕಾರ 


03 ಶೇಷ.ಗರುಡ.ರುದ್ರ, 1000 10 ವರುಣ 20 
ಷಣ್ಣಹಿಷಯರ, 
ವಾರುಣಿಸೌಪ ರಣಿ 
04 ಇಂದ್ರ ತ 40 11. ಅಗ್ಗಿಪ್ರಸೂತಿ 36 
18ಕಲಗಳ ಪ್ರಕಾರ (ಒಟ್ಟು) 18೧೩8 
05 ಕಾಮ 40 12 ಮಿತ್ರಸೂರ್ಯತಾರಾ. ಸು 


ನಿಯತಿ.ಪ್ರಾವಹಿ(18ಕಲ್ಪ) 


06 ಅಹಂಕಾರಿಕಪ್ರಾಣ 36 13 . ಗಣಪತಿ.ಕುಬೇರ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 55 


85ರಲ್ಲಿ 4ಜನ 1360 


07 ಸ್ವಾಯಂಭೂಮನು 192 
6-32 
ವಟ್ಟು 1708 ವಟ್ಟು 1432 


ವಟ್ಟು ಮುಖ್ಯತಾತ್ವಿಕರು- 1108-1432 =3300 


ಅಂತು 1. ಬ್ರಹ್ಮ -ಪದಸ್ಥರು; 2.ವಾಯು, ಲತವ್ಕರು - 99 ಸಿದ್ಧರು; 
3.ರುಜುಗಳು-100 ಸಾಧ್ಯರು.ಸಿದ್ದರು ಸಾಧ್ಯರು.ತಾತ್ತಿಕರಲ್ಲಿ ಸಿದ್ಧ. ಸಾಧ್ಯರನ್ನು 
ತಿಳಿಯಬೇಕಾದರೆ ಯಾರಿಗೆ ಎಷ್ಟು ಹೇಳಿರುವರೋ ಅದರ ಅರ್ಧಮಾಡಿ. 
ಅರ್ಧದಷ್ಟುಕಾಲ ಸಾಧ್ಯರು. ಅರ್ಧಕ್ಕೆ ಮೇಲ್ಪಟ್ಟು ಪೂರ್ತಿಯಾಗಲು, ವಂದು 
ಕಡಿಮೆಯಾಗುವವರೆಗೆ ಸಿದ್ಧರು. ಕೊನೆಯಕಲ್ಪದಲ್ಲಿ ವಬ್ಬರೇ ಪದಸ್ಥರು. ಇವರೆಲ್ಲ 
ಅನಾದಿ ಸಾಮಾನ್ಯ ಅಪರೋಕ್ಷಿಗಳು. ಅರ್ಧಕಾಲವಾಯಿತೆಂದರೆ ಆಗ್ಗೆ ಅವರಿಗೆ 
ಅಪರೋಕ್ಷವಾಗುವುದು. ಸಾಮಾನ್ಯ ಅಪರೋಕ್ಷಿಗಳು ಸಾಧ್ಯರು. ಪರಮಾತ್ಮನನ್ನು 
ಆತನ ನಿಜಸ್ತರೂಪದಿಂದ ಅಂದರೆ, ಆತನಅನಂತ ಕೋಟಿಸೂರ್ಯಪ್ರಕಾಶದಲ್ಲಿ 
ತೆಮ್ಮ ಕಲ್ಪಗಳ ಹೆಚ್ಚುವಿಕೆಯಂತೆ 2-3ಸೂರ್ಯಪಕಾಶ.ಕಡಿಯ ಸಿದ್ದಕಾಲ ವದೆಗೆ 
ನೋಡುವರೂ. ಸಾಧ್ಯರು ವಿಶೇಷ ಅಪರೋಕ್ಷಿಗಳು. ಬರುಬರುತ್ತಾ ಪರಮಾತ್ಮನ 
ವಿಶೇಷ ದಿವ್ಯರೂಪಗಳನ್ನು ದರ್ಶನ ಮಾಡುತ್ತಾ ಇರುವರು. ಸಿದ್ದರು ಪದಸ್ಥರು 
ಅಪರೋಕ್ಷ ಪ್ರಧಾನ ದೇವತೆಗಳು. 


ಅಪರೋಕ್ಷ ಪ್ರಧಾನದೇವತೆಗಳು. 


0] ಮುಖ್ಯತಾತ್ಮಿಕರು-ಸಿದ್ಧರು- 120 

ಸಾಧ್ಯರು - 3180 3300 
02 ಅಮುಖ್ಯ ತಾತ್ವಿಕರು ಪಾವಕಾದಿ ಶನೇಶ್ವರ. 29700 
03 ಅತಾತ್ತಿಕರು. 89967000 


56 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


04 ತಾತ್ವಿಕ ಪ್ರಧಾನ ಅಭಿಮಾನಿಗಳು. 240000000 


ವಟ್ಟು 33 ಕೋಟದೇವತೆಗಳು 330000000 
05 ನೂರುಕೋಟಿ ಯಷಿಗಳು. 10000000000 
06 ಮೂರುಕೋಟಿ ಸಾಂಶಜೀವರುಗಳು 30000000 
07 ನಿರಂಶಜೀವರು ಅಸಂಖ್ಯಾಕರು. 


ಇಂಥಾ ನಿರಂಶಜೀವರಿಗೆ ನಾಲ್ಕುವಿಧ ದಶಗಳು: 1. ಅಜ್ಞಾನದಶ= 
ಸುಖಪಡಬೇಕು ಅದಕ್ಕೆ ಪ್ರಯತ್ನವಲ್ಲ. 2.ಜ್ಞಾನದಶ= ಸಾಧನಮಾಡುವನು. 


3.ಅಪರೋಕ್ಷದಶ- ಜೀವನ್ಮುಕ್ತ ದಶಾ. 4.ಮುಕ್ತದಶಾ | ಮೋಕ್ಷದಶ. 
ನಾಲ್ಕುದಶದವಿವರ:- 


|, ಅಜ್ಞಾನದಶೆ ತ ಅಜ್ಞಾನನಿಗೆ ಸುಖಸಾಧನ ವಿರಹಿತನಾಗಿ 
ಮೂಢನಾಗಿರುವನು. 

2. ಜ್ಞಾನದಶ = ಜ್ಞ್ಞಾನಿಗೆವೈರಾಗ್ಯವಿದ್ದು ಶಾಸ್ತ್ರಜನ್ಯ ಜ್ಞಾನದಿಂದ 
ಸಾಧನಮಾಡೋನು ಅಂದರೆ. ಕರ್ಮಮುಖ್ಯ ಅಲ್ಲ ಭಕ್ತ. 

3. ಅಪರೋಕ್ಷದಶ- ಅಪರೋಕ್ಷ ಸಿದ್ಧಸಾಧನ ಆಗದವನು. 

4. ಮುಕ್ತದಶಾ ೬ ಮುಕ್ತಮೋಕ್ಟದಶಾ. ಇಂಥಾ ಅಜ್ಞಾನಜೀವನಿಗೆ, 
ಜ್ಞಾನದಶಾ ಬರಬೇಕಾದರೆ ಜೀವನ ಮಿತಸ್ಥವಾದ ದೋಷಖಂಡನೀಯ, 
ಮತಖಂಡನವು ಪಾಪವೆಂಬೋ ಎಣ್ಣೆ ಖರ್ಚಾಗಬೇಕಾದರೆ ದುಃಖವೆಂಬೋ 
ದೀಪುರಿಂತುಲೇಬೇಕು. ಆಮೂರರ ಹ್ಯಾಂಗೆ ಬಿಡ ಬೇಕೆಂದರೆ 
ಮನೋನಿಯಾಮಕರಾದ ರುದ್ರಾಂತರ್ಯಾಮಿ ಯಾದಪರಮಾತ್ಮನು ಮೋಹಕ 
ನೆಂದು ಉಪಾಸನೆಮಾಡಿದರೆ ಸ್ವಾಮಿಯು ಮೋಹಬಡಿಸುವನು. ಹೀಗೆ 
ಜ್ಞಾನದೆಶಾಹೊಂದಿ ಸಾಧ'ನ ವರಾಡುತ್ತಾರೆ. ಮನುಷ್ಯೋತ್ತಮರು 
ಚತುರ್ಗುಣೋಪಾಸಕರು. 1.ಸತು. 2.ಚಿತು. 3.ಆನ೦ದ. 4.ಆತ್ಮ ಎಂದು ಕ್ರಮೇಣ 
ಮೊದಲು ಆತ್ಮನಜ್ಞಾನ ಬೇಕು. ಸತುವ೦ದು ಉಪಾಸನಾಕ್ರಮ: 


|. ಸತು:- ಶೋಕಾದಿ ಅತಿದೋಷದೂರನೆಂದುಪಾಸನ . 
2. ಚಿತು;- ವರರಾದ ದಿವ್ಯಮೂರುತಿ ಎಂದು ಜ್ಞಾನ. 


3. ಆನಂದ:- ನಂದ ಅಮಾಂದಸಾಂದ್ರ ಎಂಬೋ ಉಪಾಸನೆ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 57 


4, ಆತ್ಮ- ನೀನು ಎನ್ನ ಸ್ವಾಮೀ ನನ್ನನ್ನು ರಕ್ಷಿಸು ಎ೦ಬುವಜ್ಞಾನ.. 


ಈ ನಾಲ್ಕುಪ್ರಕಾರ ಜ್ಞಾನದಿಂದ ಉಪಾಸನ ಇಲ್ಲದವರಿಗೆ ಶ್ರೀಕೃಷ್ಣ ತನ್ನ 
ಮೂರುತಿಯನ್ನು ತೋರಿಸನು. ಈ ಉಪಾಸನದಿಂದ ಅಪರೋಕ್ಷ ವಾಗುವುದು. 


ಅಪರೋಕ್ಷ ಎರಡುವಿಧ:- 1. ಸ್ವರೂಪಾಪರೋಕ್ಷ:; 2.ಬಾಹ್ಕಾಪರೋಕ್ಷ; 


1. ಸ್ವರೂಪಾಪರೋಕ್ಷ:- ಸ್ವರೂಪಜ್ಞಾನದಿಂದ ಅನುಗ್ರಹಿತವಾದ 
ವೃತ್ತಿಜ್ಞಾನ ರೂಪವಾದ. ಶಾಸ್ತ್ರ ಜನ್ಯ ಜ್ಞಾನದಿಂದ ಸ್ಥೂಲಪ್ರಾಜ್ಞಾ ಅಪರೋಕ್ಷ 
ಬಾಹ್ಯಾಪರೋಕ್ಷ, ಸರೂಪಾಪರೋಕ ಎಂದರೆ ಸರೂಪ ಚಕಸುದ ಷ್ಟಿಯಿಂದ 

ಫ ಬ' ದ 0) ದ 00) ಲ 
ಸ್ವರೂಪಾಪರೋಕ್ಷ. ಬಾಹ್ಯಾಪರೋಕ್ಷದಲ್ಲಿ ಸ್ವರೂಪದೃಷ್ಠಿ ಅನುಗ್ರಹಿತ 
ಬಾಹ್ಯದೃಷ್ಠಿಯಿ೦ದ ನೋಡೋಣ. ಕಣ್ಣುಜ್ಜಾನಕ್ಕೆ ಸಾಧನ.ಸ್ವರೂಪನೇತ್ರ ಜ್ಞಾನಮಯ 


ಪ್ರತೀಕಾಲಂಬನರು ಎರಡು ವಿಧದ':- 1.ದೇಹಾಲಂಬನರು; 
2.ಪ್ರತೀಕಾಲಂಬನರು. 


1. ದೇಹಾಲಂಬನರು:- ದೇಹಾಲಂಬನರುನಿರಂಶರಾದವರು. 
ತಮ್ಮಸ್ಥೂಲದೇಹದಿಂದ ನೋಡುವರು. 


2. ಪ್ರತೀಕಾಲಂಬನರು:- ಸಾ೦ಶರು ಇದ್ದರೆ ತಮ್ಮ ಅಂಶವಿದ್ದವರು 
ಯಲ್ಲಾದೇಹದಲ್ಲಿ ನೋಡುವರು. 


3. ಅಪ್ರತೀಕಾಲಂಬನರು. ಸರ್ವತ್ರನೋಡುವರು. ನಿರಂಶರು 
ದೇಹಾಲಂಬನರು. ಸಾಂಶರು ಅಜಾನಜರವರಗೆ ಪ್ರತೀಕಾಲಂಬನರು. “ಸ್ವರೂಪ, 
ಅರೂಪ,ಅಪರೂಪ ಧ್ಯಾನ ಅಪಗತಿಂ ರೂಪಂ ಯಸ್ಸಃ ಚಿದಾನಂದ ಪ್ರಾಕೃತ.” 


ಬಹ್ಯಗರುಡಾವಿಗಳ ಸಾಧನವಿಚಾರ 


ವಬ್ಬ ಬ್ರಹ್ಮದೇವರಿಗೆ ಮುಕ್ತಿ ಆದಕೂಡಲೆ, ಇನ್ನೊಬ್ಬರನ್ನು ಮೇಲೆ 
ತೆಗೆದುಕೊಳ್ಳುತ್ತಾ ಹೋಗಲಾಗಿ, ಅಗದಿಕೆಳಗಿನ ಅಪರೋಕ್ಷಿಗಳಾದ ವಬ್ಬರನ್ನು ಕಲ್ಪ 
ಪದವಿಗೆ ತೆಗೆದು ಕೊಳ್ಳುವರು. ಆಗ್ಲೆ ಅವರಿಗೆ “ಲಾತವ್ಯ” ಅಂತಬಿರುದು 
ಬರುವುದು. ಅವರು ಎಂದು ಲಾತವ್ಯಪದವಿಗೆ ಬರುವರೋ, ಒಬ್ಬಶೇಷಪದವಿಗೆ 
ಬರುವರು. ಒಬ್ಬ ರುದ್ರಜೀವನನ್ನು ಸೃಷ್ಟಿಗೆ ತೆಗೆದುಕೊಂಡು ಆಲಾತವ್ಯರಲ್ಲೇ 75 
ವರ್ಷ ಬ್ರಹ್ಮದೇವರಲ್ಲಿ ಶ್ರವಣಮಾಡುವರು. ಅನಂತರ 40ವರ್ಷಕ್ಕೆ 25 ವರ್ಷಕಮ್ಮಿ 
ವ್ಯಾಸಾಂಗ ಮಾಡುವರು. ಅದಕ್ಕೆ ಪೂರ್ವ ಅವರಿಗೆ “ಉಗ್ರತಪೋ” ಎಂಬ 
ಹೆಸರು. ಅನಂತರ ರುದ್ರಪದವಿಯಲ್ಲಿ “ರುದ್ರ”ನೆಂಬ ಹೆಸರು ಬರುವುದು. 


58 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


1. ಗರುಡ ಪದವಿಗೆ ಬರುವ “ಸುಮನಾ” ಶೇಷ ಪದವಿಗೆ 
ಬರುವರು.ರುದ್ರದೇವರು ಮೊದಲಾದವರು, ಲಾತವ್ಯರಲ್ಲಿ ಶಿಷ್ಯರಾಗಿ ಕೆಲಸ 
ಮಾಡಬೇಕು. ಇವರಿಗೆ 40ಕಲ್ಪ ವ್ಯಾಸಂಗ, 10ಕಲ್ಪ ತಪಸ್ಸು, ಬಹ್ಮಮಾನದಿಂದ 
75 ವರುಷ ಎಂದರೆ ಮುಕ್ಕಾಲುಕಲ್ಪ ಗಂಥಶ್ರವಣ ಮಾಡಬೇಕು. 40ಕಲ್ಪ ವ್ಯಾಸಂಗ 
ದೊಳಗೆ 75 ವರುಷ ಬ್ರಹ್ಮದೇವರಿ೦ದ ಗ್ರಂಥ ಶ್ರವಣ ಲಾತವ್ಯರಲ್ಲಿ ಮಾಡ 


ಬೇಕಗುತ್ತದೆ. ಶ್ರವಣಕಾಲದ 1/3 ಉಪಾಸನಾಕಾಲವೆಂದು ಭಾವ. 


2. ಇಂದ್ರಪದವಿಗೆ ಬರತಕ್ಕವರು “ಸುನಂದ” ನೆಂತಲು. ಕಾಮಪದವಿಗೆ 
ಬರುವವರು “ಸುಮಂತಾ”ನೆ೦ತಲು. ಇರುವರು. ಇಂದ್ರಪದವಿಗೆ ಬರುವ 
ಸುನಂದಾ ಮತ್ತು ಕಾಮಪದವಿಗೆ ಬರುವ ಸುಮಂತ. ಈರ್ವರು ಗರುಡಪದವಿಗೆ 
ಬರುವ “ಸುಮನಾ” ಎ೦ಬಾತನಲ್ಲಿ ಶ್ರವಣಮಾಡುವುದು. ಮುಂದೆ 
ನಾಲ್ಕುಮನ್ವಂತರ ಉಪಾಸನಾಮಾಡಿ ದೇವಮನದಿಂದ ಕೋಟಿ ವರುಷ 
ಧೂಮಪಾನಮಾಡಿ ತಪಸ್ಸು ಮಾಡುವರು. 


| 3. ಸೂರ್ಯ ಪದಾರ್ಹ ಜೀವರಿಗೆ “ಸುರಪ” ಅಂತ ಹೆಸರು. 
ಚೆಂದ್ರಪದಾರ್ಹ ಜೀವರಿಗೆ “ಶಾ೦ಂಶರೂಪ” ಅಂತಹೆಸರು. ಇವರಿಬ್ಬರು 
ಗರುಡಪದಾರ್ಹ ಜೀವನದ “ಸುಮನಾ” ಎ೦ಬಾತನಲ್ಲಿ ನಾಲ್ಕು ಮನ್ವಂತರ 
ಗ್ರಂಥವ್ಕಾಸಂಗ. ವಂದು ಮನ್ನಂತರ ಉಪಾಸನಾ ಮತ್ತು ತಪಸ್ಸು ದೇವಮಾನದಿಂದ 
10000 ಸಾವಿರ ವರುಷ ತಲೆಕೆಳಗಾಗಿ ತಪಸ್ಸುಮಡುವರು. ಸೂರ್ಯಾನಕಿರಣ 
1000 ವರುಷ ಪಾನಮಾಡಿರುವ ಸಾಧನಧನರು ವಂದು ಮನ್ವಂತರ ಶ್ರವಣ 
ಮಾಡುವರು. 


ಮುಕ್ತಿಯೊಂದ್ಯರ ಪ್ರಕರಣವು 


ಸ್ಪರೂಪದೇಹ ಲಕ್ಷಣ:- ಮುಕ್ತಿಯೋಗ್ಯಜೀವರು ಚಿದಾನಂದಸ್ವರೂಪರು. 
ಯಥಾಯೋಗ್ಯ ಇವರ ಸ್ವರೂಪದಲ್ಲಿ ಗುಣಕ್ರಿಯಾದಿ ಶೂಭಲಕ್ಷಣಾದಿಗಳು೦ಟು. 
ಇವರ ಸ್ವರೂಪದೇಹ ಸುಂದರ ವಾದ ಅವಯವಾತ್ಮಕ, ವಾದ ದಶೇಂದ್ರಿಯ 
ಚಿದಾನ೦ದಾತ್ಮಕವಾಗಿಯು ದೇಹಕ್ಕೆ ಇವೆ. ಇವರ ಸ್ವರೂಪದಲ್ಲಿ ದೇವರು 
ಗುಣಪೂರ್ಣ, ಪರಮಮಂಗಳ ಸು೦ದರವಿಗ್ರಹನೂ, ನಿಯಾಮಕನೂ ಆಗಿದ್ದಾನೆ. 
ತನ್ನಗುಣಗಳಿಂದ ಇವರಗುಣಗಳನ್ನು ತನ್ನಕ್ರಿಯಾದಿ೦ದ ಇವರ ಕ್ರಿಯಾದಲ್ಲಿಸಹಿತ, 
ತನ್ನಅವಯವದಿ೦ದ ಅವರ ಅವಯವಗಳನ್ನು ಪ್ರೇರಿಸಿ, ಸಾಧನಾವ್ಯಾಪರ ಗಳನ್ನು 
ಮಾಡಿ ಮಾಡಿಸುವನು. ಕಣ್ಣಿನಿಂದ ನೋಡಿ ನೋಡಿಸುವನು. ಕಿವಿಯಿಂದ ಕೇಳಿ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 59 


ಕೇಳಿಸುವನು. ಈಜೀವನಸ್ವರೂಪ ಇ೦ದ್ರಿಯಗಳಪೈಕಿ ಒಂದು ಕಣ್ಣಿನವ್ಕಾಪಾರವನ್ನು 
ಕಿವಿಯಿಂದ, ಕಾಲಿನ ವ್ಯಾಪಾರವನ್ನು ಕೈಯಿಂದ ಮಾಡಿಸುವುದಿಲ್ಲ. ಅಂದರೆ 
ಯಾವ ಇಂದ್ರಿಯ ವ್ಯಾಪಾರ ಮಾಡ ತಕ್ಕದ್ದು ಎಂದು ಈಶನ ಇಚ್ಛೆ ಇದೆಯೋ 
ಅದರಂತೆ ಆ ಇಂದ್ರಿಯವ್ಯಾಪಾರಗಳು ಜರುಗುತ್ತವೆ. ಆದರೆ ಸ್ವತಃ ದೇವರಶಕ್ತಿ 
ಹೀಗಲ್ಲ, ಕಣ್ಣಿನಿಂದ ಕೇಳುತ್ತಾನೆ, ನುಡಿಯುತ್ತಾನೆ. ನಡೆಯುತ್ತಾನೆ. ಇತರ 
ಇಂದ್ರಿಯಗಳಿಂದ ಆಗತಕ್ಕ ಕಾರ್ಯಗಳನ್ನು ವಂದೆ ಇಂದ್ರಿಯದಿಂದ ಮಾಡಲು 
ಸಮರ್ಥನಿದ್ದಾನೆ. (ದೇವರು ತನ್ನ ಅವಯವಗಳಿಗೆಲ್ಲಾ ಪೂರ್ಣನು) ಜೀವನು 
ಅಂಥಾ ಸ್ವರೂಪದಲ್ಲಿ, ಮನಸ್ಸಿನಲ್ಲಿ ಜ್ಞಾನಭಕ್ತಿ ವೈರಾಗ್ಯ ಶಮ,ದವು, ಬಲ, ವಿಜ್ಞಾನ. 
ಶೌರ್ಯ, ಗಾಂಭೀರ್ಯಾ ಮುಂತಾದವುಗಳು ಇವೆ. ಸಾಧನಾನ೦ತರದಲ್ಲಿ 
ವ್ಯಕ್ತಮಾಡಿಕೊಡುತ್ತಾನೆ. 24 ತತ್ವ ಗಳಸ್ವರೂಪಭೂತ ಅವಯವವನ್ನು 
ಲಿಂಗಶರೀರದ್ದಾರಾ ಉಪಚಯಮಾಡುವನು. 


ಲಿಂಗಶರೀರ ತ್ರಿಗುಣಾತ್ಮಕದ ಸತ್ವರಜ,ತಮ ಪರಿಚ್ಛೇದಾತ್ಮಕ ,ಷೋಡಶ 
ಕಲಾತ್ಮಕ, ಅನಾದಿ ಕಾಲೀನವಾದದ್ದು.-ಪ೦ಚತನ್ಮಾತ್ರ ಪಂಚಕರ್ಮೇ೦ದ್ರಿಯ, 
ಮನಸ್ಸು, ಈಷೋಡಶಕಳಾ. ಇವುಗಳಲ್ಲಿ, ಮನಸ್ಸು ಸತ್ವಪರಿಚ್ಛೇದ. ಇದು 
ಸಾಧಾರಣವಿಚಾರ. ಪಂಚಕರ್ಮೇಂದ್ರಿಯ ರಜೋ ಆವರಣ, ಪಂಚತನ್ಮಾತ್ರವ 
ತಮಪರಿಚ್ಛೇದದಲ್ಲಿ ಈಲಿಂಗಶರೀರ ದೊಳಗೆ ಅನಾದಿಕಾಮ ಕರ್ಮ. 
ಅವಿದ್ಯಾಕೂಡಿ ಇವೆ. 

ಲಿಂಗದೇಹದಲ್ಲಿನ ಬಿಂದುಗಳ ವಿವರ (21ಬಿ೦ದುಗಳು) 

1. ಆಕಾಶ:- ಶ್ರೋತೃ,ಶಬ್ದ. ವಾಕ್ಕೂ.ಮನ = 05 

2. ವಾಯು:- ತ್ವಕು, ಸ್ಪರ್ಶ,ಪಾಣಿ - 04 

3. ತೇಜಸ್ಸು;- ಚಕ್ಷು ರೂಪ, ಪಾದ = 04 

4. ಅಪ್ಪು :- ರಸನೇ೦ದ್ರಿಯ,ಜಿಂಹ್ವೆರಸ, ಗುಹ್ಯ - 04 

5. ಪೃಥಿವಿ :- ಫ್ರಾಣೇಂದ್ರಿಯ, ನಾಶಿಕ, ಗಂಧ,ವಾಯು - 04 

ಲಿಂಗದೇಹದಲ್ಲಿ ಮಟ್ಟು; = 21 

ಇದರೊಳಗೆ 


ವರ್ಣ,ವೇದ, ಕಾಲ, ಅವ್ಯಾಕೃತಾಕಾಶ,ದೇಶ ಸತ್ತಬಿಂದು 10 


60 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ರಜೋಬಿಂದು = 12 
ತಮೋಬಿಂದು = 01 


ಅಂತು ವಟ್ಟು 23 ಬಿಂದು ಇವೆ. ಇಲ್ಲಿ ವಾಯು. ವಾಣಿ, ಭಾರತಿ, ಎಲ್ಲ 
ರುಜುಗಳು ಸಹಭಾರ್ಯರಾಗಿ ಹಾರೆ. ಲಕ್ಷ್ಮೀನಾರಾಯಣರಿದ್ದಾರೆ. ಇನ್ನು ಪ್ರಾಕೃತ 
ಸ್ಥೂಲದೇಹದ ವಿಚಾರಬೇರೆ. 


ಇನ್ನು ಇಡದಳವಿಚಾರ 


ನಿತ್ಯಜಡಗಳು:- 1.ದೇಶ; 2.ಅವ್ಯಾಕೃತಾಕಾಶ; 3.ಉಪಾದಾನ ಭಾತ 
ಸೂಕ್ಷ್ಮರೂಪೇಣ.ಪ್ರಕೃತಿ ಕಾಲ ತತ್ಪವಾಹರೂಪೇಣ ಅಹಂಕಾರ 
ಕಾರ್ಯವಿಶೇಷಪರಾ: 4.ಶ್ವಾಸವಾಯು; 5.ಶೃತಿಗಳು; 6.ವೇದ; 7.ವರ್ಣ. 
ಪುರಾಣವರ್ಣ; 8.ತಾನಿತ್ಯಾರ್ಥರು ಅನಿತ್ಯಭೂತ; 9.ಇಂದ್ರಿಯ; 10.ಗುಣ; 
11.ಪ್ರಾಣ; 12.ಸತ್ವಾದಿಗುಣ; 13.ಸೂಕ್ಷ್ಮರೂಪ ಮೂಲಪ್ರಕೃತಿ; ಅವ್ಯಕ್ತ 
ಮಯದಹಂಕಾರಾದಿ ಸೂಕ್ಷ್ಮಾತಿ ಸಂಸ್ಕೃಷ್ಠಿ ಅಸಂಸ್ಕಷ್ಟ ಅಂಡಮಹದಾದ್ಯುಪಾದಾನ 
ಭೂತ ಸೂಕ್ಷ್ಮಪ್ರಕೃತಿ ಭಾಗಸ್ಯ ನಿತ್ಯತ್ವಂ ಯತಿತತ್ವವಿವೇಕಃ, ಅನಿತ್ಯ; 
ಪೂರ್ವಕರ್ತೃಪೇಕ್ಟ್ಚಯ ಅನ್ಯಥಾ ಪರವಾಕ್ಕಾದಿ ಸಂಬಂಧ ರೂಪೇಣ, 
ಪುರಾಣಾನಾಂ, ನಿಮಿಷಕ್ಷಣಲವಾದಿ ರೂಪ ಪ್ರವಾಹರೂಪೇಣ, ಕಾಲಸ್ಯ 
ಪ್ರಕೃತೇದ್ವಿಪ್ರಕಾರ ರೂಪೇಣ, ಅನಿತ್ಯತ್ವಂ ಮಹದಾದಿನಾ೦ಿ ಉಪಚರ್ಯಂಚ 
ತೇಷಾಂ ವಿಕಾರಂ ಕಾರ್ಯ ಬ್ರಹ್ಮಾಂಡಾಂತರ್ಗತ ಸರ್ವ ಭೂತಾಕಾಶಂ:” 
ಈಪ್ರಕಾರ ಜಡಗಳಿಂದು ಪಚಯ. 


0] ಸತ್ವ-ಸತ್ವ-ಸತ್ವ ಇನ್ನೂ ಸೃಷ್ಟಿಗೆ ಬಂದಿಲ್ಲ. ಅವ್ಯಕ್ತತತ್ವ 
ಸತ್ವ-ಸತ್ವ-ರಜ. ಬ್ರಹ್ಮವಾಯು ವಾಣಿ,ಭಾರತಿ.ಮಹತತ್ವ 
ಸತ್ವ-ಸತ್ವ-ತಮ ಅಹಂಕಾರತತ್ವ, ಗರುಡಾದಿ 12 ಜನರು. 

02 ರಜೋ-ಸತ್ವ-ಸತ್ತ  ಮನಸ್ತತ್ವ, ಇಂದ್ರ, ಕಾಮರು. ತ್ವಕು, ತತ್ವ, 
ರಜ-ಸತ್ವ-ರಜ ಅಹಂಕಾರಿಕ ಪ್ರಾಣ. ಅನಿರುದ್ಧ, ಗುರು, ದಕ್ಷ, 


ರಜ-ಸತ್ವ-ತಮ ಸ್ನಾಯಂಭೂಮನು, ಶಚಿ, ರತಿ. 


03 ರಜೋ-ರಜ-ಸತ್ವ ಶ್ರೋತ್ರಾದಿ 4 ಜ್ಞಾನೇಂದ್ರಿಯ, ಪಾಣ್ಯಾದಿ 
ರಜೋ-ರಜ-ರಜ ಕರ್ಮೇಂದ್ರಿಯ, ಪ್ರವಹವಾಯು ಆರಂಭಿಸಿ 
ರಜೋ-ರಜ-ತಮ ಮಿತ್ರನಾಮಕಸೂರ್ಯ, ಗಣೇಶಾದಿ 85 ಜನ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 61 


ಶೇಷಶತಸರು. ಕರ್ಮಜದೇವತೆಗಳು. 


ಛಂ 


ವಿಕಾರದಿಂದ ಶಬ್ದ ಆಕಾಶ, ಅಹಂಕಾರಿಕತತ್ವ 


ದ್ವಾರಾ. 


04 ರಜ-ತಮ-ಸತ್ವ ವಕಾರದಿಂದ-ಸರ್ಶದಿಂದ ವಾಯು. 


ರಜ-ತಮ-ರಜ ರೂಪ, ತೇಜ. ರಸ, ಅಪ್ಪು 
ರಜ-ತಮ-ತಮ 
05 ತಮ-ಸತ್ವ-ಸತ್ವ ಗಂಧ, ಪೃಥ್ವಿ 14 ವಿಧ ಮೋಕ್ತಾಧಿಕಾರಿಗಳು. 


ತಮ-ಸತ್ವ-ರಜ ಮಾನುಷ್ಯೋತ್ತಮರು. 
ತಮ-ಸತ್ವ-ತಮ (ನಿತ್ಯ ಸಂಸಾರಿಗಳು) 
06 ತಮ-ರಜ-ತಮ ಸ್ವರ್ಗಪ್ರಚುರರು. 
ತಮ-ರಜ-ರಜ ಭೂಪಚುರರು. 
ತಮ-ರಜ-ತಮ ನಿರಯ ಪ್ರಾಚುರ್ಯರು. 
07... ತಮ-ತಮ-ಸತ್ವ ಅನಾಖ್ಯಾತ ದೈತ್ಯರು. 
ತಮ-ತಮ-ರಜ ದೈತ್ಯರು. 
ತಮ-ತಮ-ತಮ ಕಲಿ ಅತಿನೀಚನು. 


ಇದರಲ್ಲಿ ಬಿ೦ದುಗಳು, ಸತ್ವಾದಿ ಬಿಂದುಗಳ ವಿಚಾರ. ಪಂಚಾವರಣ 
ತ್ರವರ್ತಿಕರಣ ವಿಚಾರ ಬೇರೆ ವಿಷಯವಾಗಿದೆ. ಶ್ರೀಭಾಗದಾವರಣ ವೇದದೊಳಗಿನ 
ಬಿಂದುಭಾಗ. 


ಶ್ರೀಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. 


K ಅಥ ಚಡುರ್ದಶವಿಧ ತಾರತಮ್ಯ: 
(ಪ್ರಕಾಶಪಪ೦ಹಿತ: 10ನೇ ಅಧ್ಯಾಯ-ಪ್ರಥಮಪಲಿಚ್ಛೆ€ದ) 
14ವಿಧ ತಾರತಮ್ಯದವಿವರ:- 1.ಅಂಶ; 2.ಆನ೦ದ; 3.ಬಲ; 4.ಜ್ಞಾನ; 
5.ದೇಶ; 6.ಕಾಲ; 7.ಅಪರೋಕ್ಷ; 8.ಲಯ; 9.ಸೃಷ್ಠಿ; 10.ಪದವಿ; 11.ಆವೇಶ; 
12.ಗುಣ; 13.ಲಕ್ಷಣ; 14.ಕಾಂತಿ; 


62 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


1. ಅ೦ಶಡಾರಡಮ್ಯ ವಿಚಾರ 


ಪೂರ್ಣಪದಾರ್ಥದೊಳಗಿನ ಏಕದೇಶಕ್ಕೆ ಅಂಶವೆಂದು ಹೆಸರು. 
ಇಂದದೇವರ ರೂಪದಲ್ಲಿಯ ವಂದುದೇಶವು ಇಂದ್ರಾಂಶವೆಂದಂತೆ ತಿಳಿಯಬೇಕು. 
ಇದರಂತೆ ಇಂದ್ರಾಂಶಕ್ಕೂ ಸೂರ್ಯಾಂಶಕ್ಕೂ ತಾರತಮ್ಯವೇನ೦ದರೆ ಉಸುಗಿನ 
ಉಂಡಿಗೂ, ಭಂಗಾರದ ಉಂಡಿಗೂ, ಸಜ್ಜಿಗಿಉಂ೦ಡಿಗೂ. ತಾರತಮ್ಯವಿರುವಂತೆ 
ಸಮಾನಾಕಾರಉಳ್ಳ ಉಸುಗಿನಉಂಡಿ, ಸಮಾನಾಕರ ಮತ್ತು ಸಮತೂಕದಲ್ಲಿರುವ 
ಕಣಗಳು, ಗುರುತ್ತದಲ್ಲಿ ತಾರತಮ್ಯುಳ್ಳಪುಗಳು. ಕಣದಲ್ಲಿ ತಾರತಮ್ಯಉ೦ಟು. 
ಉದಾಹರಣಗೆ ಅರ್ಜುನ,ಕರ್ಣ ಅಂದರೆ ಇಂದ್ರಾಂಶ, ಸೂರ್ಯಾಂಶ ಇವರ 
ತಾರತಮ್ಯ ಸ್ವರೂಪ ತಿಳಿಯಬೇಕು. ಸಮಾನಾಕಾರ ತೂಕ ವಜ್ರಮತ್ತು ಭಂಗಾರ 
ಇವುಗಳಲ್ಲಿಯ ಅಂಶಗಳಲ್ಲಿ ಬೇಧತ್ವ ಗುರುತ್ವ ಮೊದಲಾದ ಅನೇಕ 
ತಾರತಮ್ಯಗಳುಉ೦ಟು. ಅಂದರೆ ಸಂಖ್ಯಾತಾರತಮ್ಯ, ಗುಣತಾರತಮ್ಯ, 
ಆನಂದತಾರತಮ್ಯ ಮುಂತಾದ ಅಂಶಗಳಿಗೆ ತಾರತಮ್ಯವು ಆಂಾ 
ಅಂಶಗಳಲ್ಲಿರುವ ತಾರತಮ್ಯದಂತೆ, ಆಯಾಸ್ವರೂಪಗಳಿಗೆ ಅಭಿನ್ನವಾದ 
ಅಂಶಗಳಿಗೂ ಸ್ವರೂಪದಂತೆ ತಿಳಿಯಬೇಕು. ಸ್ವರೂಪಾನಂದ ತಾರತಮ್ಯವೇ ಶಾಸ್ತ್ರಕ್ಕೆ 
ಮುಖ್ಯ ಎಷಚಿರುವು, ಸ್ವರೂಪ ಅಭಿನ್ನವಾದ ಅಂಶತಾರತಮ್ಯವನ್ನು 
ಸ್ವರೂಪತಾರತವ್ಯದಂತೆ ತಿಳಿಯತಕ್ಕದ್ದು. 


ಐ. ಆನಂದ ತಾರತಮ್ಮ ಐಚಾರ 


ಚತುರ್ಮುಖ ಬ್ರಹ್ಮದೇವರಿಗೆ ಬ್ರಹ್ಮಾನಂದವು. ಬ್ರಹ್ಮಾನಂದಕ್ಕೂ 
ಶೇಷಾನಂ೦ದಕ್ಕೂ ತಾರತಮ್ಯವೇನೆಂದರೆ ಶೇಷದೇವರಕಿಂತಲೂ, 
ಭಾರತೀದೇವಿಯರಿಗೆ 100 ಗುಣ ಹೆಚ್ಚು. ಭಾರತೀದೇವಿಯರಿಗಿಂತ ಬ್ರಹ್ಮದೇವರಿಗೆ 
100ಗುಣ ಹೆಚ್ಚು. ಅಂದಮೇಲೆ ಶೇಷದೆವರಿಗಿ೦ತ ಬ್ರಹ್ಮದೇವರಿಗೆ 10 ಸಾವಿರ 
ಹೆಚ್ಚು ಆನಂದವಾಯಿತು. ಉದಾಹರಣೆಗೆ ಒಂದು ಬಾಳೇಹಣ್ಣಿನ ಅರ್ಥ 
ಶೇಷದೇವರಿಗೆ ಅರ್ಧಬ್ರಹ್ಮದೇವರಿಗೆ ಕೊಟ್ಟರೆ, ಶೇಷದೇವರು ಹತ್ತುಸಾವಿರ ಹಣ್ಣನ್ನು 
ತಿಂದರೆ ಎಷ್ಟು ಆನಂದವಾಗುವುದೋ, ಅಷ್ಟು ಅರ್ಧಹಣ್ಣಿನಿಂದ ಬ್ರಹ್ಮದೇವರಿಗೆ 
ಆಗುವುದು. ಇದರಂತೆ ಪ್ರಕಾಶದಲ್ಲಿ ಈ ವಿಶೇಷ ಉಂಟು. ಇದೇ ಸಜಾತಿಯ 
ಆನ೦ದವೆನಿಸುವುದು. ಇನ್ನೂ ವಿಜಾತಿಯ ಆನಂದವು ಹ್ಯಾಗೆ೦ದರೆ ಮೇಲೆ 
ಹೇಳಿದ ಬಾಳೆಹಣ್ಣಿನ ಉದಾಹರಣದಲ್ಲಿ ವಂದೇ ಮಾವಿನಹಣ್ಣು ಬ್ರಹ್ಮದೇವರಿಗೆ 
(ರಸಬೇಧ) ಬರೇಬಾಳೇಹಣ್ಣು ಶೇಷದೇವರಿಗೆ ಕೊಟ್ಟರ೦ತೆ ತಿಳಿಯೋಣ. 
ಮಾವಿನಹಣ್ಣಿನ ಆನಂದವು ಶೇಷದೇವರಿಗೆ ಆಗುವುದಿಲ್ಲ. ಇನ್ನು ಬ್ರಹ್ಮ ದೇವರಿಗೆ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 63 


ಅನ೦ತಪಟ್ಟು ಆನಂದ ಹೆಚ್ಚು ಆಗುವ್ಯದೆಂದು ತಿಳಿಯಬೇಕು. ಇದೇ”ವಿಜಾತಿಯ 
ಆನಂದವು.” ಉತ್ತವ್ಕರಿಗೆ ಅನ೦ತಪಟ್ಟು ಹೆಚ್ಚು ಎ೦ತಲು ತಿಳಿಯಬೇಕು. ಅಂದರೆ 
(ಅಧಮರಲ್ಲಿ ಇಲ್ಲದೆ ಇರತಕ್ಕ ಗುಣಗಳು ಉತ್ತಮರಲ್ಲಿ ಅನಂತಪಟ್ಟು ಹೆಚ್ಚು) 
ಸಜಾತಿಯ ಶೇಷದೇವರು ವಂದುಪದಾರ್ಥ ಭುಂಜಿಸಿ ಹೊಂದಿದ ಆನಂದದ 
ಹತ್ತುಸಾವಿರಪಟ್ಟು ಆನ೦ದವನ್ನು ಬ್ರಹ್ಮದೇವರು ಅದೇಪದಾರ್ಥವನ್ನು ಬುಂಜಿಸಿ 
ಹೊಂದುವರು. ಮತ್ತು 10000 ಪಟ್ಟು ಪ್ರಕಾಶವನ್ನು ಹೊಂದುವರು. 
ಶೇಷದೇವರು ಹೊಂದದೆ ಇದ್ದಂತ ಮಾವಿನಹಣ್ಣು ತಿಂದು ಹಾಲುಕುಡಿದು 
ಬ್ರಹ್ಮದೇವರು ಹೊಂದಿದ ಆನಂದ ಪ್ರಕಾಶವು ಶೇಷದೇವರಕ್ಕಿಂತಲೂ ಅನಂತಪಟ್ಟು 
ಹೆಚ್ಚಾಗುವುದು. 


3. ಬಲಡಾರಡಮ್ಯ 


ಉತ್ತಮರಬಲಕ್ಕಿಂತಲು, ಅವರು ಎಷ್ಟುಗುಣದಿ೦ದ ಹೆಚ್ಚಿರುವರೋ ಅಷ್ಟು 
ಹೆಚ್ಚಿರುವದು ಸಜಾತಿಯ ಬಲವು. ಉದಾಹರಣ; ವಂದು ಹುಲಿಯ ಬಲವು 
ಹತ್ತುಸಾವಿರ ಕುರಿಯಬಲಕ್ಕಿಂತಲು ಹೆಚ್ಚಾಗುವುದು. ಎಷ್ಟುಮ೦ದಿ ಅಧಮರುಕೂಡಿ 
ಮಾಡುವಕೆಲಸವನ್ನು ಉತ್ತಮನಾದವ ಒಬ್ಬನೇ ಮಾಡಿಬಿಡುವನು. ಇದೇ 
ಸಜಾತಿಯಬಲವೆಂದು ಕರೆಸುವುದು. ಉದಾಹರಣಕ್ಕೆ ಹತ್ತು ಸಾವಿರಕುರಿ 
ಮುಂತಾದುವುಗಳನ್ನು ಹೊರಿಸಿದ ವಂದುಪದಾರ್ಥವನ್ನು ವಂದು ಆನೆಯು 
ಯಳಕೊಂಡುಬರುವುದು. ಇದು ಸಜಾತಿಯಬಲವು. ಎಷ್ಟುಮಂದಿ ಅಧಮರು 
ಕೂಡಿ ವಂಡು ಕಾರ್ಯವನ್ನು ಮಾಡುತ್ತಾರೋ ಅದೇಕೆಲಸವನ್ನು 
ಉತ್ತಮನಾದವನು ಒಬ್ಬನೇ ಮಾಡುವನು. ಇದೇವಿಜಾತಿಯ ಬಲವು. 
ಉದಾಹರಣಿಗೆ- 10ಸಾವಿರ ಕುರಿಗಳನ್ನು ಕಾಯತಕ್ಕ ವಬ್ಬ ಮನುಷ್ಯನನ್ನು 
ಆಕುರಿಗಳು ಏನುಮಾಡುತ್ತವೆ. ಆದರೆ ಆ ಮನುಷ್ಯನನ್ನು ಹುಲಿಯು ಅಥವಾ 
ಸಿಂಹ ತಿಂದುಬಿಡುವುದು. ಇದು ವಿಜಾತಿಯ ಬಲವು. ಅಂದರೆ ಈಬಲವು 
ಅಧಮರಲ್ಲಿ ಸಿ೦ಹಪಟ್ಟು ಹೆಚ್ಚು ಇರುವುದನ್ನು ಕಾಣಬಹುದು. ಶ್ರೀಮನ್ಮಹಾಭಾರತ 
ತಾತ್ಪರ್ಯನಿರ್ಣಯದಲ್ಲಿ, ರಾಮಾವತಾರದಲ್ಲಿ ರಾಮಚಂದ್ರ ದೇವರು ಕುಂಭಕರ್ಣ 
ಖರ ದೂಷಣ, ಇವರುಗಳ ಸಂಹಾರಾರ್ಥವಾಗಿ ವೃಕ್ಷಮಾಡಿದ ವಿಶೇಷ ವೇದೇಶ 
ತಾರತಮ್ಯದಿಂದ ಸೂಕ್ಷ್ಮವಾಗಿ ತಿಳಿಯಬಹುದು. ಇದರಲ್ಲಿ ಅವರವರ 
ಬಲನಿರ್ಣಯಿಸುವುದಕ್ಕಾಗಿ ಅವರವರ ನಿಧನಕ್ಕಾಗಿ ಬೇಕಾದಷ್ಟು ಬಲವನ್ನು 
ಪರಮಾತ್ಮ ವ್ಯಕ್ತಮಾಡಿದ್ದಾನೆ. ಹದಿನಾಲ್ಕು ಲೋಕಗಳಿಂದಯುಕ್ತವಾದ 
. ಭೂಭಾಗವನ್ನು ಸಾಸಿವಿಕಾಳಿನಂತೆ ಶಿರದಲ್ಲಿ ಧರಿಸಿದ ಶೇಷದೇವರಿಗೆ ಆಧಾರವಾದ 


64 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


Pad 


ಕೂರ್ಮರೂಪಿ ವಾಯುದೇವರಬಲವು ಅನಂತಪಟ್ಟು ಹೆಚ್ಚಿರುವುದು. 
ಆನೆಯಲ್ಲಿರುವ ಶುಭಗುಣಗಳು ಕೋಣನಲ್ಲಿ ಹ್ಯಾಗೆಯಿರುವುದಿಲ್ಲವೋ, ಹಾಗೆ 
ಗರುಡ ಶೇಷ ರುದದೇವರಲ್ಲಿರುವ ಗುಣಮತ್ತು ಬಲವು ಇಂದ್ರಾದಿಗಳಿಗೆ ಮನಸಾ 
ಸ್ಮರಣಮಾಡಲು ಅಶಕ್ತವು. 


4. ಜ್ಞಾವತಾರತಮ್ಯ 


ಜ್ಞಾನತಾತರತಮ್ಯ ರಮಾದೇವಿಯರು ಈಶಭಿನ್ನವಾದ ಭಗವದ್ವಿಷಯಕ್ಕೆ 
ಅನಾಲೋಚನೆ ಯಿಂದಕರತಲಾಮಲಕವಾಗಿ ಜ್ಞಾನವಾಗುತ್ತದೆ. ಪರಮಾತ್ಮನ 
ಜ್ಞಾನಾನ೦ದಾದಿ ಗುಣವಿಷಯಗಳನ್ನು, ಸಾಕಲ್ಮೇನ ತಿಳಿಯಲಾರದೆ ಹೋದರು. 
ಮುಕ್ತಬ್ರಹ್ಮಾದಿಗಳಿಗಿ೦ತಲು ವಸಂತ i ಅಧಿಕವಾದ ಜ್ಞಾನವ೦ತರು- 
ಬ್ರಹ್ಮವಾಯು ರುಜುಗಳು. ಜಗತ್ತಿನ ಅತ್ಯ೦ತ ಅನಾಗತ ಜಗತ್ತಿನ ಭೂತ, 
ಭವಿಷ್ಯತ್‌,.ವರ್ತಮಾನವನ್ನು ವಿಚಾರಮಾಡಿ ತಿಳಿಯುತ್ತಾರೆ. ರಮಾದೇವೇರಕಿಂತಲು 
ದೇವರಮಹಿಮವನ್ನು ಸ್ಟಲ್ಪಾಸ್ಟಲ್ಪ ತಿಳಿದರು ಶೇಷಾದಿಗಳಿಗಿಂತಲು ವಿಶೇಷವಾಗಿ 
ತಿಳಿಯುತ್ತಾರೆ. ಇನ್ನು ಶೇಷಾದಿಗಳು ಬ್ರಹ್ಮಾಂಡದ ಹೊರಗೆ ಮತ್ತು ವಳಗಿರುವ 
ಪದಾರ್ಥಗಳನ್ನು ಪೂರ್ಣತಿಳಿಯಲಾರರು. ಈ ನಿಯಮವು ಶೇಷದೇವರಿಂದ 
ಪುಷ್ಪರಾಂತ್ಯದವರೆಗು ತಿಳಿಯತಕ್ಕದ್ದು. ಬ್ರಹ್ಮದೇವರಕಿ೦ತಲು ಎಲ್ಲರ ಜ್ಞಾನವು 
ಕಡಿಮೆಯಿಂತಲು ತಿಳಿಯಬೇಕು. ಜ್ಞಾನವು ಸ್ವರೂಪೆಚಿತ ಲು, ಬಾಹ್ಯಜ್ಞಾನವೆಚಿತಲು 
ಎರಡುವಿಧ. ಎಲ್ಲ ಸುಜೀವಿಗಳಸ್ವರೂಪ ಪಜ್ಞಾನ ನಿತ್ಯವು. ಯತಾರ್ಥವಾದದ್ದು. 
ಮ ಇಚ್ಛಾಆವರ್ಕದಿಂದ ಆವೃತವಾದದ್ದು. ಸಾಧನಾನುಸಾರ 
ಪ್ರಸನ್ನನಾದ ಶ್ರೀಹರಿಯು ತನ್ನನಿಜ ಇಚ್ಛಾ ವರಣವನ್ನು ಅಪ ಪಸರಣ ಮಾಡಿದಾಗ್ಯೆ 
ಸ್ಮರೂಪವ್ಯಕವನ್ನು ಹೊಂದುತ್ತಾನೆ. ಬಾಹ್ಮಜ್ಞಾನ ಬಾಹ್ಮಮನಸ್ಸಿನಲ್ಲಿ ಹುಟ್ಟಶಕ್ಕದ್ದು. 
ಎದು ಪತ್ರಕ ಹ ಅನಭವ ಚತು 6೪2 ಯುಕ್ತಿ ತತ 
ವೇದ. ಈಮೂರು ಪ್ರಮಾಣಗಳಿಂದ ಉಂಟಾದ ಅಪರೋಕ್ಷವು ಬ್ರಹ್ಮಾದಿ 
ರುಜುಗಳಿಗೆ ಅನಾದಿಕಾಲದಿ೦ದ ಪೂರ್ಣವಾದದ್ದು. (ಬಾಹ್ಯಜ್ಞಾನವೆಂದರ 
ಅಂತಃಕರಣಜನ್ಯವು.) ಲಿಂಗಶರೀರದಂತೆ ಅಪ ಪರೋಕ್ಷ ಜ್ಞಾನವು ಅನಾದಿಯು, 
ಮುಂದೆ ಇದಕ್ಕೆ ನಾಶ ಉಂಟು. ಬಾಹ್ಯ ಮನೋವೃತ್ತಿ ರಂಜುಗಳ 
ಅಪರೋಕ್ಷಜ್ಜಾನವು ಉತ್ಪತ್ತಿರಹಿತವಾದದ್ದು. ಅಜ್ಞಾನ ವಿರಹಿತ ರಿಶಯದೋಷ 
ಇವುಗಳಿಂದರಹಿತವಾದದ್ದು. ಲಿಂಗದೇಹದ ಸಂಗಡಲೇಹೋಗತಕ್ಕದ್ದು. ಇದು 
ರುಜುಗಳಿಗೆ 200 ಕಲ್ಪ ಪರಿಯಂತರ ಇರುವದು. ರುಜುಗಳ ಅಪರೋಕ್ಷಜ್ಞಾನದಲ್ಲಿ 
ತಾರತಮ್ಯ ತಿಳಿಯುವುದು. ಹ್ಯಾಗೆ೦ದರೆ ಎಲ್ಲರುಜುಗಳಿಂದ ಬ್ರಹ್ಮದೇವರವರೆಗೆ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 65 


ಲಾತವ್ಯರೆಂದು ಹೆಸರು. ಇವರಲ್ಲಿ ಕಲ್ಕಿಯಿ೦ದ ಮುಂದೆ ಬ್ರಹ್ಮದೇವರವರೆಗೆ 
ಲಾತವ್ಯರೆಂದು ಹೆಸರು. ಲಾತವ್ಯವಾಯು, ಲಾತವ್ಯಬಹ್ಮ ಹೀಗೆ ತಿಳಿಯಬೇಕು. 
ಅ೦ದರೆ ರುಜುಗಳು 100 ಲಾತವ್ಯರಲ್ಲಿ ವಾಯು, ಬ್ರಹ್ಮ ವಟ್ಟು 200. ರುಜುಗಳ 
ಅಪರೋಕ್ಷಜ್ಜಾನದಲ್ಲಿ ಹೆಚ್ಚುಕಡಿಮೆಯಿರುವುದಿಲ್ಲ. ಅದು ವ್ಯಕ್ತವೆಂದು ತಿಳಿಯಬೇಕು. 
ಇವರಿಗೆ ಜ್ಞಾನಸ್ವರೂಪದಲ್ಲಿ ತಾರತಮ್ಯವಿರುವುದಿಲ್ಲ. ಸಾಧನದಲ್ಲಿ ತಾರತಮ್ಯ 
ಉಂಟು. ರುಜುಗಳ ಅಪರೋಕ್ಷದಲ್ಲಿ ಹೆಚ್ಚಿದಂತೆ ಹೆಚ್ಚುಹೆಚ್ಚು ಆಗುವುದು. 
ಅದುವೃದ್ಧಿಯಂದರೆ ಪರೋಕ್ಷದಲ್ಲಿ ವೃದ್ಧಿಯೆ೦ದು ತಿಳಿಯಬೇಕು. ಅದು 
ಅಪರೋಕ್ಷ ಸ್ಪಷ್ಟತೆ ಯಂತ ವ್ಯಕ್ತ ಸೃಷ್ಠಿತೆ ವಂದುಭಾವ. ಸ್ವರೂಪತಃ ಎಲ್ಲರುಜುಗಳು 
ಸಮರು. ರುಜುಗಳ ಅಪರೋಕ್ಷಮೊದಲಿಗೆ ಅಂದರೆ ಕಲ್ಕಿಪದಕ್ಕೆ ಬರುವಕ್ಕಿಂತ 
ಮುಂಚೆ ಸೃಷ್ಠಿಗೆ ಬಂದಕೂಡಲೆ ಅಪರೋಕ್ಷಜ್ಞಾನದಲ್ಲಿ ಶುದ್ಧಬಿದಿಗೆಯ 
ಚ೦ದ್ರಮನಂತೆ ಅವರಿಗೆ ಅಪರೋಕ್ಷವಿರುತ್ತದೆ, ಅದು ಹೆಚ್ಚಾಗುತ್ತ ಕಲ್ಪಿಬಂದಕೂಡಲೆ 
ಅಷ್ಟಮಿಚಂದ್ರನೋಪಾದಿಲಿ ಅವರ ಅಪರೋಕ್ಷವಾಗುವುದು. ಮುಂದಿನ ಸ್ಪಷ್ಟತ್ವ 
ಹಚ್ಚುತ್ತ ಬ್ರಹ್ಮಪದವಿಗೆ ಬಂದಕೂಡಲೆ ಪೂರ್ಣಚಂದ್ರಮನಂತೆ 
ವಿಶೇಷಾಪರೋಕ್ಷಿಗಳಾಗುವರು. ಕಲ್ಕಿಪದಕ್ಕೆ ಬಂದಕೂಡಲೆ ರುಜುಗಳಿಗೆ ವಿಶೇಷ 
ಅಪರೋಕ್ಷಿಗಳಂತೆ ಹೆಸರು ಯದ್ಮಾಪಿ ಯಾವತ್ತು ರುಜುಗಳಿಗೆ ಬಾಹ್ಮಮನೋವೃತ್ತಿ 
ಪರೋಕ್ಷ ಜ್ಞಾನಕ್ಕೆ ಸ ಸಾಮಾನ್ಯತಾರತಮ್ಮವಿಲ್ಲ ತಧಾ ಇಚ್ಛಾಅಪಸರಣಾನುಸಾರ 
ಅನಾದಿತ್ಯ ಪ್ರಯುಕ್ತ ಭದ ಜತ ಬ ಇರುತ್ತದೆ. ಜೌಪಾದಿಕಂತರವೆಂದರೆ 
ಪರವರಾತ್ಮನ ಇಚ್ಛಾವರಣ ಅಮಸರಿಸಿದಂತೆ ಅಪರೋಕ್ಷಕಾಂತಿಲಿ 
ಪರೋಕ್ಷಜ್ಜಾನದಲ್ಲಿ ಪರೋಕ್ಷಕಾಂತಿ ಹೆಚ್ಚು ಹೆಚ್ಚು ಪ್ರಕಾಶ ಉಂಟು ಮಾಡುವುದು. 
ಕಲ್ಪಿಗಿಂತ ಪೂರ್ವದಲ್ಲಿ ಹಿಂದಿನ 100 ಮಂದಿ ರುಜುಗಳಿಗು ದ್ವಿತೀಯ 
ಚಂದ್ರಮನಂತೆ ಅಪ ಪರೋಕ್ಷವಿರುವುದು. ಕಲ್ಕಿಪದಕ್ಕೆ ಬಂದಕೂಡಲೆ 
ಅಷ್ಟಮಚಂದ್ರಮನಂತೆ ಅಪರೋಕ್ಷವಾಗುವುದು. (ಚಂದ್ರನ ಉಪಮಾನ, ಜ್ಞಾನಕ್ಕೆ 
ಗ್ರಹಿಸುವುದಕ್ಕಾಗಿ) ಅವರ ಪ್ರಕಾಶವೇ ಅನ೦ತಕೋಟಿಸೂರ್ಯರ ಪ್ರಕಾಶವು. 
ಕಲ್ಕಿಯಿ೦ದ ಬ್ರಹ್ಮನವರೆಗೆ ಮೋಚಕಾ ಪರೋಕ್ಷ ಜ್ಞಾನಹೆಚ್ಚುತ್ತಾ ಹೋಗುವುದು. 
ತತ್ಪೂರ್ವ ರುಜುಗಳಿಗೆಲ್ಲ ಜಾತಾಪರೋಕ್ಷಿಗಳಾದ್ದರಿಂದ, ಅವರ ಸಾಮಾನ್ಯ 

ಪರೋಕ್ಷವಿದ್ದೇ ಇರುವುದು. ಗಣಪತಿಯಿಂದ ಬ್ರಹ್ಮದೇವರವರೆಗೆ 
ಭಕ್ತಿಯೋಗಿಗಳು. ಜಾತಾಪರೋಕ್ಷಿಗಳಾದಕಾರಣ ಇವರು ಪದಕ್ಕೆ ಬಂದನಂತರ 
ತಾರತಮ್ಯದಿಂದ ವಿಶೇಷಾಪರೋಕ್ಷವನ್ನು ಹೊಂದುವರು. ಶೇಷದೇವರ 
ಅಪರೋಕ್ಷಜ್ಞಾನ ತಮೋ ಜನ್ಯವು. ವೇದಾನುಸ್ಥಾರವಾಗಿ, ವೇದಪ್ರಮಾಣದಿಂದ 
ತತ್ವತಿಳಿಯುವವರಿಗೆ ವೈದಿಕರೆಂದು ಹೆಸರು. ಯಾವಪ್ರಮಾಣವನ್ನು ವೇದ 
ಅನುಸರಿಸುತ್ತದೆಯೋ ಅವರು ತ್ಯಕ್ತವೈದಿಕರು. ರುಜುಗಳು ಬ್ರಹ್ಮಾದಿಗಳಿಗೆ ತ್ಯಕ್ತ 


66 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ತ್‌ 


ವೈದಿಕತ್ವವು ಅನಾದಿಕಾಲದಿಂದ ಇದೆ. ಆದರೆ ವೈದಿಕತತ್ವವು ಉಂಟು. ಗರುಡ, 


ಶೇಷ. ರುದ್ರಾದಿಗಳು ಮೊದಲು ವೈದಿಕರಿದ್ದುದಕ್ಕೆ ಪದಕ್ಕೆ ಬಂದನಂತರ ತ್ಯಕ್ತ 
ವೈದಿಕರಾಗುವರು. ವೇದದಲ್ಲಿ ಹೇಳಿದೆ ಇದು ತ್ಯಕ್ತ ವೈದಿಕವು. ವೈದಿಕತ್ವವೆಂದರೆ 
ವೇದಶಬ್ದ ರಾಶಿಯೆಂದರೆ (ವರ್ಣಸಮೂಹ--ಶಬ್ದಸಮೂಹ- ವೇದಶಬ್ದರಾಶಿ) 
ಅಭಿಮಾನಿಯಾದ ರಮಾ ದೇವಿಯರು. ಇವರು ದೇವರ ಸಾನಿ _ಧ್ಯವುಳ್ಳವರು. 
ರಮಾನಾರಾಯಣರ ಸನ್ನಿಧಾನವೆಂದರೆ ದೇವರ ಸ್ವರೂಪಾತ್ಮಕ ಶಬ್ದರಾಶಿ. 
ರಮಾದೇವಿಯರ ಸ್ವರೂಪಾತ್ಮಕ ಶಬ್ದರಾಶಿ ವರ್ಣಾತ್ಮಕ ಶಬ್ದವು. ಹೀಗೆ ವೇದದಲ್ಲಿ 

ವಿಶೇಷತ್ವತಿಳಿಯಬೇಕು. ವೈದಿಕರು ತ್ಯಕ್ಷವೈ ದಿಕರಾಗಬೇಕದರೆ ಹೀಗೆ ರಮಾದೇವಿಯರ 
ಸ ಗ ಶಬ್ದರಾಶಿ, ಚ್‌ ರೂಪ ಶಬ್ದಗಳನ್ನು ತಿಳಿದು ಕೊಂಬೋಣವೇ 
ತ್ಯಕ್ತ ವೈದಿಕತ್ವವು. ಇದು ಅಧಮದೇವತೆಗಳಿಗಿಂತ ಉತ್ತಮದೇವತೆಗಳಲ್ಲಿ 
ವತ ತಿಳಿಯತಕ್ಕದ್ದು. (ಅಂತಾರ್ಥಜ್ಞಾನ ಚಿಕ್ಕವರಲ್ಲಿ ಬಹಳ. 
ಯತಾರ್ಥಜ್ಞಾನ ಉತ್ತಮರಲ್ಲಿ ಉಂಟು. ಅಂದರೆ ಚಿಕ್ಕವರ ಅ೦ತಾರ್ಥಜ್ಞಾನಕ್ಕೂ 
ದೊಡ್ಡವರ ಯತಾರ್ಥ ಜ್ಞಾನಕ್ಕೂ ಎಷ್ಟೋ ಅ೦ತರಉಂ೦ಟು. ಅಷ್ಟೇದೊಡ್ಡವರ 
ಆ೦ತಾರ್ಥಜ್ಞಾನಕ್ಕೂ ಚಿಕ್ಕವರ ಯತಾರ್ಥ ಜ್ಞಾನಕ್ಕೂ ಚಿಕ್ಕವರ ಯತಾರ್ಥಜ್ಞಾನಕ್ಕೂ 
ಅ೦ತರವಿರುವುದು. ಅಂದರೆ ಉತ್ತಮರ ಜ್ಞಾನ ಸಂಖ್ಯ ಅಧರ ಜ್ಞಾನ ಎರಡು 
ಸಮ. ಅಧವ್ಮರಜ್ಞಾನಸಂಖ್ಯ, ಉತ್ತಮರ ಜ್ಞಾನಸಂಖಾ ಕ್ಕೆ ಸಮವೆಂದು 
ತಿಳಿಯಬೇಕು. ಕರ್ಮಜದೇವತೆಗಳಿಂದ ದೇವಗಂಧರ್ವರವರೆಗೆ ಮೇಲೆ ಹೇಳಿದ 
ತತ್ವಾಭಿಮಾನಿದೇವತೆಗಳು, ಸಾಂಶರು. ಕರ್ಮಜದೇವತೆಗಳಿಗೂ ನಿರಂಶ 
ಜೀವರಿಗೂ ವ್ಯತ್ಯಾಸವೇನೆಂದರೆ, ಕರ್ಮಜದೇವತೆಗಳಿಂದ ದೇವಗಂಧರ್ವರವರೆಗೂ 
ಇವರ ಬಾಹ್ಯ ಜ್ಞಾನವು ಅಪರೋಕ್ಷಕ್ಕೆ ಪೂರ್ವದಲ್ಲಿಯು ಸಹ ನರಕ ಸಾಧಕ 
ದುಷ್ಪಕರ್ಮಗಳನ್ನು ಮಾಡದೆ ಸಂಶಯ ದೋಷವಲ್ಲದೆ ಶುದ್ಧಕರ್ಮ ಮಾಡುವರು. 
ಇವರಿಗೆ ನರಕಬಾಧೆಯಿಲ್ಲಾ. ಶುದ್ಧ ಬಾಹ್ಯಜ್ಞಾನವು ಅಪರೋಕ್ಷಕ್ಕೆ ಪೂರ್ವದಲ್ಲಿಯು 
ಸಹ ನರಕ ಸಾಧಕ ದುಷ್ಪಕರ್ಮಗಳನ್ನು ಮಾಡದೆ ಸಂಶಯ ಶುದ್ಧಬಾಹ್ಯಜ್ಞಾನವು. 
ಆದರೆ ನಿರಂಶರಿಗೆ, ಅನಪರೋಕ್ಷ್ಯದಲ್ಲಿ ನರಕ ಭಯಉಂಟು. ಜ್ಞಾನಶುದ್ಧಿ 
ಯಿರುವುದಿಲ್ಲಾ, ಕಾರಣ ಪಾಪ ಪಕರ್ಮವನ್ನು ಮಾಡುವರು, ಶುಭಕರ್ಮವನ್ನು 


ಮಾಡುವರು. ಅ೦ದರೆ ಮಿಶ್ರಕರ್ಮವನ್ನು ಮಾಡುವರು. 


ಕ್ರ ದೇಶತಾರತಮ್ಮ 


ಅವ್ಯಾಕೃತಾಕಾಶ ಹಾಗೂ ತ್ರಿಗುಣ. ಮಹತತ್ವ, ಅಹಂಕಾರ ತತ್ವಗಳು. 
ಅವ್ಯಕ್ತತತ್ವದಲ್ಲಿ ರುಜುಗಳು ಇರುವುದಿಲ್ಲಾ. ಅವ್ಯಕತ್ತತ್ವ ಬಿಟ್ಟು ಉಳಿದ ಎಲ್ಲಾಕಡೆಗೆ 
ರುಜುಗಳಿಗೆ ಅಧಿಕಾರ ಉಂಟು. ಮಹತತ್ವಬಿಟ್ಟು ಶೇಷಾದಿಗಳಿಗೆ ವ್ಯಾಪ್ತಿ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 67 


ಅಹಂಕಾರತತ್ವಬಿಟ್ಟು ಇಂದ್ರಾದಿಗಳಿಗೆ ವ್ಯಾಪ್ತಿ. ಇಂದ್ರಾದಿಗಳಿಂದ ಸ್ವಯ೦ಭೂಮನು 
ದಕ್ಷತತ್ನದವರಿಗೆ, ಮನಸ್ಸು (ಮನಃ) ತತ್ವದವರೆಗೆ ವ್ಯಾಪ್ತಿ. ಪ್ರವಾಹವಾಯು. 
ಸೂರ್ಯ, ಮೊದಲುಮಾಡಿಕೊಂಡು ಗಣಪತಿ ಪರಿಯಂತರ ಮನಸ್ಸು, ತತ್ವಬಿಟ್ಟು 
ವ್ಯಾಪ್ತಿ. 


6. ಕಾಲತಾರಡತಮ್ಯ 


1. ಬ್ರಹ್ಮದೇವರು ಮೊದಲು ಆತರುವಾಯ ಪ್ರತಿಯೊಬ್ಬ ರುಜುಗಳಿಗೆ 
(ಬ್ರಹ್ಮಮಾನದಿ೦ದ) ಒಂದು ನೂರುವರ್ಷಅಂ೦ತರವೆಂದು ದೇವನನದಿಂದ 
ತಿಳಿಯಬೇಕು. 


2. ಶೇಷಾದಿಗಳಿಗೆ ದೇವಮಾನದಿಂದ ಒಂದು ಸಾವಿರ ವರ್ಷ ಅಂತರ. 
ಇಂದ್ರಾದಿಗಳಿಗೆ 10000 ವರ್ಷ ಅಂತರ ಅಂದಮೇಲೆ ಮೊದಲು ಹುಟ್ಟಿದವರ 
ಬಲ ಹಿಂದಗಡೆ ಹುಟ್ಟಿದವರ ಬಲಕ್ಕಿಂತಲು ಹಚ್ಚಿಂದು ತಿಳಿಯಬೇಕು. 
ಸ್ಥೂಲಕಾಲದಲ್ಲಿ ದಕ್ಷಿಣಾಯಣ, ಉತ್ತರಾಯಣವೆಂದು ಎರಡು ಭೇಧಉಂಟು. 
ಉತ್ತರಾಯಣದಲ್ಲಿ ಪ್ರಾಣೋತ್ಕಮಣ ಮಾಡಿದವರಿಗೆ ಉತ್ತಮ ಲೋಕ. 
ದಕ್ಷಿಣಾಯಣದಲ್ಲಿ ಪ್ರಾಣೋತ್ಕಮಣ ಮಡಿದವರಿಗೆ ಅಧೋಲೋಕ ಉಂಟು. 
ಎಷ್ಟೋ ಅಪರೀಕ್ಷಜ್ಞಾನಿಗಳು ದ್ವಾಣಾಯಣದಲ್ಲಿ ಯಾತ್ರಾಮಾಡಿರುವರಲ್ಲಾ ಎಂದರೆ, 
ಟೂ ತಳಗ ದಕ್ಷಿಣಾಯಣ, ಉತ್ತರಾಯಣ, ಬಹಿರಂಗ ಉತ್ತರಾಯಣ, 
ದಕ್ಷಿಣಾಯಣ ಎಂದು ಭೇದ. ಇದನ್ನು ಹೇಗೆ ತಿಳಿಯಬೇಕು ಎಂದರೆ, 
ನಮ್ಮದೇಹದಲ್ಲಿದ್ದ ನಾಡಿಗಳಮೇಲಿಂದ ಬಲಭಾಗದಲ್ಲಿ ನಡಿಯಿಂದ 
ಪ್ರಾಣೋತ್ಕಮಣವಾದರೆ, ಉತ್ತರಾಯಣದಲ್ಲಿ ಆದಘಲಉಂ೦ಟು. ಎಡ 
ಭಾಗದಲ್ಲಿರುವ ನಾಡಿಗಳಿ೦ದ ಪ್ರಾಣೋತ್ಕಮಣವಾದರೆ, ದಕ್ಷಿಣಾಯಣದಲ್ಲಿಯಫಲ 
ಬರುವುದು. 


“ಯಾರು ಸುಜ್ಜಾನಿಗಳು, ಯಾವಕಾಲದಲ್ಲಿ ಪ್ರಯಾಣ ಮಡಿದರೂ 
ಉತ್ತಮಲೋಕಕ್ಕೆ ಹೋಗುವರೆಂಬ ಭಾವ.” 
7. ಅಪರೋಕ್ಷ ತಾರತಮ್ಯ 


32,31,30, ಕಕ್ಷನಿರಂಶರಾದ ಮನುಷ್ಯ ಗಂಧರ್ವರಿಗೆ ಒಂದು ಸಾವಿರಜನ್ಮ 
ಕರ್ಮ, 10ಜನ್ಮ ಜ್ಞಾನ. 3ಜನ್ಮ ಭಕ್ತಿ, ಅಲ್ಲಿಂದ ವಾಸನಾಮಯ ಅಪರೋಕ್ಷ 
ಅನಚಿತರ ಸ್ವಲ್ಪ ಕಾಲಾಚಿತರ ಚಿದಾನಂದ ಅಪರೋಕ್ಷ ಏಕರೀತಿಯಿಂದ 


68 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಆಗುವರು. ಇವರು ಕರ್ಮಯೋಗಿಗಳು. 29ನೇ ಕಕ್ಷ ಮೊದಲುಮಾಡಿ 19ನೇಕಕ್ಷದ 
ಪರಿಯಂತರ ಅಂದರೆ ಕರ್ಮಜದೇವತೆಗಳು. ಇವರೆಲ್ಲಾ ಜ್ಞಾನಯೋಗಿಗಳು ಅಂತ 
ಹೆಸರು. ಇವರಲ್ಲಿ 29,28,27ರವರೆಗೆ ಅಜಾನುಜರು ಜ್ಞಾನ ಯೋಗಿಗಳು. 
ಉಳಿದವರು ಎಂದರೆ, 26,25,24,23,22,21,20,19 ಕಕ್ಷದವರೆಲ್ಲಾ ವಿಜ್ಞಾನ 
ಯೋಗಿಗಳು. ಇವರಿಗೆ 100ನೂರುಜನ್ಮ ಕರ್ಮ 10000 ಜನ್ಮಜ್ಞಾನ, 300ಜನ್ಮ 
ಭಕ್ತಿ ಅನಚಿತರ ಅಪರೋಕ್ಷ ಇವರೆಲ್ಲಾ ವಿಜ್ಞಾನಯೋಗಿಗಳು. 18ನೇ ಕಕ್ಷದಿಂದ 
3ನೇ ಕಕ್ಷವರಿಗೆ ಅಂದರೆ ಗಣಪತಿಯಿ೦ದ ಬ್ರಹ್ಮದೇವರಪರಿಯಂತರ ಅವರವರಿಗೆ 
ಹೇಳಿದ ಪ್ರಕಾರ ಕಲ್ಪ ಸಾಧನ. ಇವರು ಜಾತಾಪರೋಕ್ಷಿಗಳು. ಸಾಧನಾನಂತರ 
ಅಪಕೋಕ್ತಿಗಳಾಗುವರು. (ಚಿಪ್ಪಗಿರಿ ರಾಯರು ಪುರಂದರ ದಾಸರಲ್ಲಿ ಆಕಳಕರು 
ಆಗಿದ್ದರು.) 


ಆ. ಲಯ ತಾರತಮ್ಯ : ೨. ಸೃಷ್ಠಿ ತಾರತಮ್ಯ 


ಸೃಷ್ಠಿಕಾಲದಲ್ಲಿ, ಯಾರು ಮೊದಲು ಹುಟ್ಟಿರುವರೋ ಅವರ ತರುವಾಯ 
ಹುಟ್ಟಿದವರಿಗೆ ಮೊದಲು ಲಯಹೇಳಬೇಕು. ಸೃಷ್ಠಿಗೆ ಬರಲಿಕ್ಕೆ ಎಷ್ಟುವರ್ಷ 
ಅಂತರವೋ ಅಷ್ಟುವರ್ಷ ಪೂರ್ವದಲ್ಲಿ ಹಿಂದಗಡೆ ಸೃಷ್ಠಿಗೆ ಬಂದವರು 
ಲಯಹೊಂದುವರು. ಅಂದರೆ, ಮೊದಲು ಸೃಷ್ಟಿಗೆಬಂದವರು ಹಿಂದಗಡೆ 
ಲಯಹೊಂದುವರು. ಸೃಷ್ಠಿನಿಯಮಕ್ಕೆ ಅನುಸರಿಸಿ ಹಿರಿಯರು, 


ಕಿರಿಯರು ಎಂದು ಎರಡುವಿಥ. ಕಿರಿಯರು ಮೊದಲು ಲಯ 
ಹೊಂದುವರು. ಹಿರಿಯರು ಹಿಂದಗಡೆ ಲಯಹೊಂದುವರು. ಸೃಷ್ಠಿಕಾಲಕ್ಕೆ ಅವರಿಗೆ 
ಎಷ್ಟೆಷ್ಟು ವರ್ಷ ಅಂತರವಿದೆಯೋ ಅಷ್ಟೇವರ್ಷ ಲಯದಲ್ಲಿ ಅಂತರ ಉಂಟು. 


10. ಪದವಿ ತಾರತಮ್ಯ 


ಶ್ರೀಹರಿಯ ಪರಮಾತ್ಮನು ಸರ್ವತಂತ್ರನು. ಎಲ್ಲರಲ್ಲಿಯು ಆತನ 
ಅಧಿಕಾರವಿದೆ. ಆತನ ಅಧಿಕಾರ ಆಪದವಿ ಇಚ್ಛಾಮಾಡಿದವರಿಗೆ ಅಂಧತಮಸ್ಸು 
ಆಗುವುದು. ಲಕ್ಷ್ಮೀದೇವಿಯರು, ಅನುಗಹಮಾಡಿದರೆ, ಪದವಿಯನ್ನು ಕೊಡುವ 
ಅಥವಾ ತೆಗೆದುಕೊಳ್ಳುವ ಅಧಿಕಾರವಿದೆ. ಇದರ ತರುವಾಯು ಬ್ರಹ್ಮ ಪದವಿಕೂಡಾ 
ರುಜುಗಳುವಿನಃ ಮತ್ತೊಬ್ಬರಿಗೆಯಿಲ್ಲಾ. ವಾಯು ಬ್ರಹ್ಮರು ಸಮರಾದರು 
ಪದವಿಮೂಲಕ ಬ್ರಹ್ಮದೇವರು. ಕಿಂಚಿತಧಿಕ ಯಿವರ ತರುವಾಯ, ಗರುಡ, ಶೇಷ, 
ರುದ್ರ, ಗರುಡ ಶೇಷ ಎರಡೇಪದವಿಗಳು, ರುದ್ರ ಶೇಷರಾಗುವರು. ತರುವಾಯ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 69 


ಇಂದ್ರಕಾಮರು ಪದವಿಗಿ೦ತ ಮಿಕ್ಕಾದವರ ಪದವಿ ಕಡಿಮೆ ಯಿರುವದು. ಪ್ರತಿ 
ಯೊಂದು ಪದಕ್ಕೆ, ಆಯಾಪದಕ್ಕೆ ಯೋಗ್ಯಜೀವರು ಬೇರೆ ಬೇರೆ ಇರುವರು. ಅವರ 
ವ್ಯತಿರಿಕ್ತ ಮತ್ತೊಬ್ಬರಿಗೆ ದೊರೆಯಲಾರದು. ಇಂದ್ರಾದಿ ಆಧಿಪತ್ಯವನ್ನು ಆಳಿದರೂ 
ಮುಕ್ತಿಯಲ್ಲಿ ಆಪದ ಜೀವರಿಗೆ ಆದ ಆನಂದವು ಉಳಿದವರಿಗೆ ಆಗಲಾರದು. 
ಇದರಂತೆ ಯಮ.ಚಂದ್ರ ಸೂರ್ಯ ಕುಬೇರನ್ನ ತಿಳಿಯಬೇಕು. 


11. ಅವೇಶ ತಾರತಮ್ಯ 


ಮೊದಲು ಜೀವನಸ್ತರೂಪದಲ್ಲಿ ಒಂದು ಶಕ್ತಿ ಏರ್ಪಟ್ಟಿದೆ. ಇದಕ್ಕೆ ಹೆಚ್ಚು 
ಬಲತೋರಿಸಿದರೆ ಅಲ್ಲಿ ಪರಮಾತ್ಮ ಅಥವಾ ದೇವತೆಗಳು ಆವಿಷ್ಠರಾಗಿದ್ದಾರೆಂದು 
ತಿಳಿಯತಕ್ಕದ್ದು. ಇದಕ್ಕೆ ಆವಿಷ್ಠಬಲವೆ೦ದು ತಿಳಿಯಬೇಕು. ಆವೇಶವೆಂದರೆ 
ಸ್ವರೂಪಯೋಗ್ಯತಾನುಸಾರ ಗುಣಆಗ ತಕ್ಕದ್ದು. ಕಾರ್ಯಕ್ಕಿಂತ ಅಧಿಕ 
ಕಾರ್ಯನಿರ್ವಾಹ ಶಕ್ತಿ ಇದ್ದಷ್ಟು ಇರುವುದೇ ಆವೇಶ ರೂಪವು. ಬ್ರಹ್ಮವಾಯು 
ರುಜುಗಳು ಮತ್ತು ವಾಣಿ, ಭಾರತಿ, ರುಜುಪತ್ನಿಯರು ಇವರು ಇಷ್ಟು ಜನರಿದ್ದರು, 
ಅಷ್ಟುಮಂದಿಯಲ್ಲಿ ಪುಂರುಜುಗಳೆಲ್ಲಾ ಗ ಸ್ತ್ರೀಯರಾದ 
ರುಜುಪತ್ನಿ ಯರಲ್ಲಿ ಸ್ತೀನೀತಾವೇಶವೆಂದು ತಿಳಿಯಬೇಕು. ನೀತವೆಂದರೆ ಸ್ವರೂಪ 
ಲಿಂಗ ಸೂಕ್ಷ ಗಳನ್ನು  ಸ್ಥೂಲಗಳಲ್ಲಿ ತಕ್ಷಣಾರ್ಥ ನೀತನಾಗಿ ಸರ್ವದಾ ಇರೋಣ. 
ನೀತವಾದ. “ಶೇಷ ಆವೇಶದಿಂದ ವ್ಯಕ್ತನಾಗಿರೋಣ. ಶೇಷಾದಿಗಳಲ್ಲಿ 
ಶೇಷಾದಿಪುರುಷಸ್ತ ತಾತ್ವಿಕದೇವತ ರೂಪ ಗಳಲ್ಲಿ ಪ್ರಾಯಶಃ ಇದರಂತೆ ವಿಶೇಷ 
ಆವೇಶವಿರುತ್ತದೆ. ಪ್ರತಿವಬ್ಬ ದೇವತೆಗಳಲ್ಲಿ ಶರೀರದಲ್ಲಿ ಆವೇಶವಿದ್ದರು ಅವತರಿಸಿ 
ಕೆಳಗೆಬಂದ ದೇವತೆಗಳಲ್ಲಿ ವಿಶೇಷ ದುಃಖಪ್ರಾರಬ್ಧ ದೇವತೆಗಳ ಆವೇಶದಲ್ಲಿ 
ಕಡಿಮೆ ಎಂದು ತಿಳಿಯಬೇಕು. ಅಂದರೆ ಸ್ವರೂಪ ಲಿ೦ಗ ಸೂಕ್ಷ್ಮದಲ್ಲಿದ್ದರೂ 
ಸ್ಥೂಲದಲ್ಲಿ ಕಡಿಮೆ ಇರುತ್ತದೆ. ತಾತ್ವಿಕರಲ್ಲಿ ಶೇಷಾದಿಗಳಿಗೆ ಮಾತ್ರಕಾರಣ ಪರತ್ವೇನ 
ದೇವರುಕೊಟ್ಟರೆ ಬರುತ್ತದೆ. ಇದು ದೇವರ ಆವೇಶವು. ಇನ್ನು ಉತ್ತಮ ದೇವತೆಗಳ 
ಆವೇಶವು ಅಧಮದೆವತೆಗಳಲ್ಲಿಯು ಇರುವುದು. ನಿರಂಶರಲ್ಲಿ ಆವೇಶವಿಲ್ಲ. 
ಸಾ೦ಸರಲ್ಲಿಯು ಮುಕ್ತಿಗೆ ಹೋಗುವವರೆಗೆ ತೆಗೆದು ಕೊಳ್ಳಬಹುದು. 
ಮುಕ್ತರಾದನ೦ತರ ಆವೇಶ ಇರುವುದಿಲ್ಲ. ದೈತ್ಯರಲ್ಲಿ ಆವೇಶಉಂಟು. ದೈತ್ಯರಲ್ಲಿ 
ಇದ್ದ ಆವೇಶರೂಪದಿಂದ ಮಾದಕ ಐಶ್ವರ್ಯ ಹೊಂದಿದ್ದು, ದುಷ್ಟರಾಗಿ 
ಉನ್ಮತ್ತರಾಗಿ ಸಾಧುಗಳನ್ನು ದ್ವೇಷಿಸಿ SE ದೈತ್ಯರಲ್ಲಿದ್ದು 
ಆವೇಶರೂಪವು, ಜ್ಞಾನ, ಭಕ್ತಿ ವೈರಾಗ್ಯದಿ ವ್ಯತಿರಿಕ್ತ ಇತರ ಶಕ್ತಿಯನ್ನು ವದಗಿಸಿ 
ಕೊಡುವರು. ಇದು ದೈತ್ಯರಲ್ಲಿದ್ದ ಸ ಆಟ ಮತ್ತು ತಾತ್ವಿಕ ದೇವತೆಗಳ 


70 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಆವೇಶ ಎಂತ ತಿಳಿಯಬೇಕು. ದೇವತೆಗಳಲ್ಲಿ ದೇವರ ವಿಶೇಷ ಆವೇಶ ಉಂಟು. 
ಮನುಷ್ಯನು ಸತ್ಕರ್ಮ ಮಾಡುವವ್ಕಾಳದಲ್ಲಿ ಕಲ್ಯಾದಿಗಳ ಆವೇಶ ಇರುವುದಿಲ್ಲ. 
ಯಾವುದೊಂದು ಕೆಟ್ಟಕಾರ್ಯ ಆಗುವಕಾಲಕ್ಕೆ ಈದೈತ್ಯಾದಿಗಳ ಆವೇಶವೆಂದು 
ತಿಳಿಯಬೇಕು. ದೇವತೆಗಳಲ್ಲಿ ಸರ್ವದಾ ದೇವರ ಆವೇಶ ಇರುತ್ತದೆ. 
ವಂದುಕಾಲದಲ್ಲಿ ಪರಮಾತ್ಮನ ಇಷ್ಟಾನುಸಾರ ಹರಿವಾಯುಗಳ ಸಾನ್ನಿಧ್ಯತೆ ಇದ್ದಾಗ 
ಏನಾದರೊಂದು ಕಾರ್ಯನಿರ್ವಾಹಕ್ಕಾಗಿ ಮನುಷ್ಯರೂಪ ವೆತ್ತಿದಾಗ್ಗೆ 
ಸ್ವಲ್ಪಕಾಲಮಾತ್ರ ಅವರಲ್ಲಿ ಕಲ್ಯಾವೇಶ ಇರುತ್ತದೆ. ಬ್ರಹ್ಮ ವಾಯು, ವಾಣಿ, ಭಾರತಿ 
ಈನಾಲ್ವರನ್ನು ಬಿಟ್ಟು ಕಾಲಕಳೆದ ತರುವಾಯ ಪುನಹ ಇರುವುದಿಲ್ಲ. 
ಮಹದಾದಿಲೋಕಗಳಲ್ಲಿ ಇರತಕ್ಕ ದೇವತೆಗಳಲ್ಲಿ, ಈದೈತ್ಯಾವೇಶ ಪ್ರಾಯಶಃ 
ಜರುಗುವುದಿಲ್ಲ. ಅಪರೋಕ್ಷಾನಂತರ ಅಪರೋಕ್ಷ ಜ್ಞಾನಾನಂತರ ಅಪರೋಕ್ಷಜ್ಞಾನ 
ಎದ್ದಾಗ ಅವರಿಗೆ ಕೆಲವರಿಗೆ ಅಪರೋಕ್ಷ ತಿರೋಭಾವ ಇರುವುದಿಲ್ಲವೋ 
ಅಲ್ಲಿವರೆಗೆ ಕಲ್ಯಾದಿಗಳ ಆವೇಶ ಇರಲಾರದು ಎಂದು ಸ್ಪಷ್ಟತಿಳಿಯಬೇಕು. 
ದೋಷದ ಮುಖ್ಯ ಫಲ ಕಲಿಗೆ ಹೋಗುವುದು. ಕಾರಣ ಸಜ್ಜನರು ವಿಶೇಷ 
ದೋಷಭಾಗಿಗಳಲ್ಲ. 


12. ದುಣತಾರತಮ್ಮ 


ಸಂಖ್ಯ ದೇವತೆಗಳಹೆಸರು ಗುಣದಲ್ಲಿ ತಾರತಮ್ಯ ಕಡಿಮೆ 

01 ಶ್ರೀಲಕ್ಷ್ಮೀನಾರಾಯಣ ಸರ್ವೋತ್ತಮ ಅನಂತಗುಣ 
ಪರಿಪೂರ್ಣ 

02 ಲಕ್ಷ್ಮೀ ಅನಂತಗುಣ 

ಬಕ್ರ 

03 ಬ್ರಹ್ಮವಾಯುಗಳು. ಕೋಟಿಗುಣ ವಿಜಾತಿಯ 
ಅನಂತಗುಣ 

04 ಸರಸ್ವತಿ, ಭಾರತಿ ಸಜಾತಿಯ 100 ಗುಣ 

05 ಗರುಡ,ಶೇಷ, ರುದ್ರ 100 ಗುಣ 

06 ಷಣ್ಮಹಿಷಯರು 5 ಗುಣ 

07 ಸೌಪರಣಿ, ವಾರುಣಿ, ಉಮ 2 ಗುಣ 

08 ಇಂದ್ರ.ಕಾಮರು 10 ಗುಣ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 1 


17 


20 


2] 


ಅಹಂಕಾರಿಕಪ್ರಾಣ 
ಅನಿರುದ್ಧಾದಿ 5ಜನ 
ಪ್ರವಹವಾಯು 

ಚಂದ್ರ ವಿ.ಸೂರ್ಯ 
ಯಮ,ಶತರೂಪ 

ವರುಣ 

ನಾರದರು 
ಭೃಗು,ಅಗ್ನಿ,ಪ್ರಸೂತಿ 
ಮರೀಚಿ, ಅತ್ರಿ, ಆಂಗೀರಸ, 


ಪುಲಸ್ತ್ಯ, ಪುಲಹ, ಕ್ರತು, 
ಎಶ್ವಾಮಿತ್ರ. ವೈ. ಮನು. 


ಮಿ.ಸೂರ್ಯ,ನಿಯತಿ, 
ಪಾವಾಹಿ. 


ಗಣೇಶ, ಎಶ್ವಕ್ಷೇನ, 

ಕುಬೇರ, ಅಶ್ವಿನಿ 

ದೇವತೆಗಳು 85-ಶೇಷ 
ಶತಸ್ಥರು 

ಕರ್ಮಜರು ಚ್ಯವನ, ಸನಕಾದಿ 
ಗಳು, ಪಾವಕಾದಿಗಳು-47, 
ಉಚಿತ್ಯ, ಜಯಂತ, 11-ಮನು 
ಗಳು, ರಾಜರು ಇತ್ಯಾದಿ 


ಗಂಗಾ,.ವಿರಾಟ್‌.ಉಷಾ, 

ದ್‌ ಡ್‌ 
ಶ್ಯಾಮಲ, ಪರ್ಜನ್ಯ, ಸಂಜ್ಞಾ, 
ರೋಹಿಣಿ. 


ಅನಾಖ್ಯಾತರು 


10 ಗುಣ 
10ಗುಣ 
5 ಗುಣ 


2ಗುಣ 
ಪಾದ, ಪಾದಾರ್ಥ 
ಪಾದಾರ್ಧ 


ಪಾದಾರ್ಥ 


2ಗುಣ 


ಕಿ೦ಚಿತು 
ನ್ಯೂನ 
ಕೆ೦ಚೆತು ನ್ಯೂನ. 


2ಗುಣ 


2 ಗುಣ 


2 ಗುಣ 


72 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


22 
23 
24 
25 
26 


21 


28 
29 
30 
31 
೨2 
33 


ಸ್ವಾಹಾ 2 ಗುಣ 


ಬುಧ 2 ಗುಣ 
ನಾಮಾಭಿಮಾನಿ ಉಷಾ 2 ಗುಣ 
ಶನಿ.ಧರಣಿ 2 ಗುಣ 
ಪುಷ್ಕರ 2 ಗುಣ 
ಅಜಾನುಜರು-100 ಪಿತೃ 200ಗುಣ 


ಅಸುರರು-30.ಗಂಧರ್ವರು 
-200 ಯಕ್ಷರು-70, ರಾಕ್ಷಸ, 
ಭೂತ, ಪ್ರೇತಾದಿ ಸೇವಕರು 
ಕಿನ್ನರ,ಕಿಂಪುರುಷ.ವಿದ್ಯಾ ಧರರು, 
16000 ಅಗ್ನಿ ಪುತ್ರರು,ಕೃಷ್ಣಾಂಗ 


ಸಂಗರು 

ಚಿರಪಿತೃಗಳು 200ಗುಣ 
ದೇವಗಂಧರ್ವರು 200ಗುಣ 
ಮನುಷ ಗಂಧರ್ವರು 200ಗುಣ 
ಮನುಷ್ಯರಾಜರು. 200ಗುಣ 
ಮಾನುಷೋತ್ತಮರು 200ಗುಣ 
ಖಗ,ಮೃಗ,ಪಶು. 


ತೃಣಾ೦ತ ಮುಕ್ತಿಯೋಗ್ಯ್ಕರು. 200ಗುಣ 


13. ಲಕ್ಷಣತಾರತಮ್ಯಃ ವಿಚಾರ (ಶ್ರಿಂವಾಧಿರಾಜರು ವಿರಚಿತ) 


ಕಕಾದೇವತೆ ಹೆಸರು. ಲಕಣ 
A A 


ದೇವರು ಲಕ್ಷ್ಮೀ ಪೂರ್ವೋಕ್ತ ಚಿದಾನಂದರೂಪರು. 


ಬ್ರಹ್ಮವಾಯು.ವಾಣಿ,ಭಾರತಿ. 32 ಲಕ್ಷಣ ಪೂರ್ಣಯುಕ್ತರು, 


32ಲಕ್ಷಣದ ವಿವರ ಪ್ರಕಾಶ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 73 


03 


04 


05 


ಸರಸ್ವತಿ, ಭಾರತಿ- 32 ಲಕಣ 
ಉೃ 


ಗರುಡ,ಶೇಷ ರುದ್ರ 


ಇಂದ,ಕಾಮರು 


ಅಹಂಕಾರಿಕ ಪ್ರಾಣ 


ಗುರು,ಶಚಿ,ರತಿ, ಅನಿರುದ್ದದಕಸಾ.ಮನು 
ಜ್‌ ದ 


ಪ್ರವಹವಾಯು 


ರವಿ,ಚಂದ್ರಯಮ,ಮಾನವಿ. 


ಸಂಹಿತ- 11 ನೇ ಅಧ್ಯಾಯ. 
ಪ್ರಾಣೇಶ ದಾಸರ ಪದ 5 
ದೀರ್ಪ. 


5 ಹ್ರಸ್ವ, 7 ಸ್ಥಾನಗಳು, ರಕ್ತ 
ಮೊದಲು ಸ್ಥಾನ, ಗಂಭೀರ 3 
ಲಘು, 3 ವಿಸ್ತಾರ, 1 ಕಾಲು, 
2 ಜಾನುಗಳು 3 ಸ್ಥಾನ, 
ತುದಿನಾಶಿಕ. 5 ದೀರ್ಫ್ಥ. 
(ಜ೦ಘಗ್ರೀವಲಿಂಗ ಪೃಷ್ಠ ಹ್ರಸ್ವ 
ಅಕ್ಷಚರಣ, ಕರ, ನಖ, ಅಧರ, 
ಜಿ೦ಹ್ವ, ಅಣು ಜಿಹ್ಹಾ 
ಛಂ 

ರಕ್ತಮಯ) ಸತ್ವನಾಭಿಸ್ಟರ 
ಗಂಭೀರ, ಕೇಶ, ಹಲ್ಲು, 
ನಖಪಂಚಲಕಣ ಕಟಾಕ,ವಕ 

[oY [oY [0 
ಕರಣ ನಖ ಸ್ಕ೦ಂಧ. ಷಡುನ್ನತ 
ಲಲಾಟಪೂರ್ವ ವಿಸ್ತಾರ, 
ದೇವರು, ಲಕ್ಕಿ ಬ್ರಹ್ಮವಾಯು 

EH ಟ್ರ 
ವಾಣಿ,ಭಾರತಿ=ವ32 


28 ಲಕಣ 
ಉೃ 
27 ಲಕಣ 
[NY 
26 ಲಕಣ 
[NY 
25 ಲಕಣ 
[oY 
24 ಲಕಣ 
[50 
23 ಲಕಣ 
ಆ) 
22 ಲಕಣ 
[90 


21 ಲಕಣ 
೦ 


74 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


12 ವರುಣ 20 ಲಕ್ಷಣ 


13 ಅಗ್ನಿ ಭೃಗು,ಪ್ರಸೂತಿ. 19 ಲಕ್ಷಣ 
ಆ ೦) 

14 ವಶಿಷ್ಟಾದಿ 9 ಜನರು 18 ಲಕ್ಷಣ 

15 ಮಿತ್ರ.ತಾರ,ನಿಖತಿ,ಪ್ರವಾಹಿ. 17 ಲಕ್ಷಣ 

16 ಗಣಪ, ಧನಪ, ವೊಷ್ಟಕ್ಷೇನ, ಅಶ್ವಿನಿ ದೇವತರು,ಶೇಷಶತಸ್ಥರು. 

16 ಲಕ್ಷಣ 

17 ಕರ್ಮಜದೇವತೆಗಳು 15 ಲಕ್ಷಣ 

18 ಸ್ವಾಹಾ 13 ಲಕಣ 
೦ 

19 ಬುಧ 13 ಲಕ್ಷಣ 

20 ಉಷಾ 13 ಲಕ್ಷಣ 

2] ಬುಧಪತ್ನಿ 13 ಲಕ್ಷಣ 

22 ಧರಣಿ,ಶನೈಶ್ಚರ. 12 ಲಕಣ 
ಬೆ pe 

23 ಪುಷ್ಕರ 1] ಲಕ್ಷಣ 

24 ಅಜಾನಜರು 10 ಲಕ್ಷಣ 

25 ಶತಾನುಕೋಟಿ ಯಷಿಗಳು 08 ಲಕ್ಷಣ 

26 ಚಿರಪಿತೃಗಳು, ತತ್ಪತ್ತೀಯರು 08 ಲಕ್ಷಣ 


14. ಕಾಂತಿ ತಾರತಮ್ಮ ವಿಚಾರ: 
(ಶ್ರಿ£ವಾವಿರಾಜರು ವಿರಚಿತ ಪ್ರಮೇಯಮುಕ್ತಾವಲ) 


|. ತೈಣಜೀವರು 1/2 ಘಳಿಗಿ ಅಪರೋಕ್ಷಕಾಲ-ಸಣ್ಣಬತ್ತಿ ದೀಪದಕಾಂತಿ, 
ವಂದುನೆಲ್ಲು ಪರಿಮಿತಿ, ಹತ್ತುಯೋಜನ ದೇಹದಕಾಂತಿ ವ್ಯಾಪ್ತಿ. ಗುಣ 
ಉಪಾಸನಾ ಬಿ೦ಬದರ್ಶನಮಾತ್ರ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 75 


10, 


ಕ್ರಿಮಿಕೀಟಗಳು 3/4 ಫಳಿಗಿ. ದಪ್ಪನಬತ್ತಿದೀಪದಕಾ೦ತಿ. ಬೋರೇಹಸಣ್ಣಿನಷ್ಟು 
ಬ'ಗವದ್ದರ್ಶನ. 10 ೦ರೋಜನಕಾಂತಿ. 1. ಗುಣೋಪಾಸನ, 
ಬಿಂಬದರ್ಶನಮಾತ್ರ. 

ಮೃಗಪಕ್ಷಿಜೀವರು 1ಫಘಳಿಗಿ, 10ಬತ್ತಿದೀಪದಪ್ರಕಾಶ. ಅ೦ಗುಷ್ಟಾಗ್ರಮಾತ್ರ. 
20ಯೋಜನ, 2ಗುಣ ಬಿಂಬದರ್ಶನ ಮಾತ್ರ. 

ಖಗಪಶುಜೀವರು 1" ಘಳಿಗಿ. 100ಬತ್ತಿದೀಪದ ಕಾಂತಿ. ಒಂದು 
ಅ೦ಗುಷ್ಟಾಗ್ರ 40ಯೋಜನ, 3ಗುಣ ಬಿಂಬ ದರ್ಶನಮಾತ್ರ. 
ಶೂದ್ರಜೀವರು 1 (1.13) ಘಳಿಗಿ 13೮ಣಿ: ಮಿಂಚಿನಕಾಂತಿ. 
ವಂದುಅಂಗುಷ್ಟ ಪರಿಮಿತಿ 80 ಯೋಜನದೇಹದ ಕಾಂತಿ 3!" 
ಸಣ್ಣಮಂಟಪಸಹಿತ ಬಿಂಬದರ್ಶನ. 

ವೈಶ್ಯಜೀವರು 11 ಘಳಿಗಿ 7/8 ಮಿಂಚಿನಕಾಂತಿ ಮೂರು ಅಂಗುಷ್ಟ 160 
ಯೋಜನ 3” ಗುಣೋಪಾಸನ. ಮಂಟಪದೇವರು. ನೀತ ದೇವರುಗಳು. 
ಪದಸ್ತದರಲ್ಲಿ ದೇವತೆಗಳು. ಅವರ ದೇವತೆಗಳು ಇಷ್ಟು ಜನರ ದರ್ಶನ. 


ಕ್ಷತ್ರಿಯಜೀವರು 1815 ಘಳಿಗಿ 15ಆಣಿ ಮಿಂಚಿನಕಾಂತಿ ವಂದು ಅಂಗುಷ್ಟ 


ಪರಿಮಿತಿ. 240 ಯೋಜನ ವ್ಯಾಪ್ತಿ 334 ಗುಣ ದೇವರು ಮಂಟಪ ಪೀಠ, 


ದೇವತೆಗಳು ಆವರಣದೇವತೆಗಳು ಪದಸ್ತರು ಪದಸ್ತರಲ್ಲಿದ್ದವರು. 
ಮನುಷ್ಯೋತ್ತಮರು:- ಬ್ರಾಹ್ಮಣ 2ಫಘಳಿಗಿ ವಂದು ಮಿಂಚಿನ ಕಾಂತಿ, 
ವಂದು ಅಂಗುಷ್ಟ ಪರಿಮಿತಿ. 320ಯೋಜನ. 4 ಗುಣ. ದೇವರು, 
ತಾತ್ವಿಕರು, ಅತಾತ್ಲಿಕರು, ಆವರಣದೇವತ ಮಂಟಪ. ಸುಷುಮ್ಮ, ಸಪ್ತಕಮಲ 
ದೇವತೆಗಳು ದೇವತಾಂತರ್ಗತ ಭಗವದ್ರೂಪ ಅಂತು ದಶವಿಧ ದರ್ಶನ. 
ಮಾನುಷ್ಯ ಚಕ್ರವರ್ತಿಗಳು:- ಮಾನುಷ್ಯ ಚಕ್ರವರ್ತಿಗಳಿಗೆ 10 ಮಿಂಚಿನಕಾಂತಿ, 
ವಂದು ಅಂಗುಷ್ಟಪರಿಮಿತಿ. 640ಯೋಜನ. 10ಗುಣೋಪಾಸನಾ 12 
ವಿಧಪ್ರಕಾರ ಕಾಣುತ್ತಾರೆ. 

ಮನುಷ್ಯಗಂಧರ್ವರು:- ಮನುಷ್ಯಗಂಧರ್ವರು 4ಘಳಿಗಿ 20ಮಿಂಚಿನಕಾಂತಿ 
ವಂದು ಅಂಗುಷ್ಟ 960 ಯೋಜನ, 10ಗುಣೋಪಾಸನ 12ವಿಧಪ್ರಕಾರ 
ಮನುಷ್ಯ ಚಕ್ರವರ್ತಿಗಳಂತೆ ಕಾಣುತ್ತಾರೆ. 

ದೇವಗಂಧರ್ವರು:- ದೇವಗಂಧರ್ವರು 6ಘಳಿಗಿ 1ಸೂರ್ಯನಕಾಂತಿ, 
ವಂದು ಅಂಗುಷ 84 ಸಾವಿರ ಯೋಜನ 100 ಗುಣೋಪಾಸನ 
ಮನುಷ್ಯಗಂಧರ್ವರಗಿಂತ ವಿಶೇಷ ಕಾಣುತ್ತಾರೆ. 


76 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


[5 


17. 


ಚಿರಪಿತೃಗಳು:- ಚಿರಪಿತೃಗಳು 6ಘಳಿಗಿ 1ಸೂರ್ಯನಕಾಂತಿ ವಂದು 
ಅಂಗುಷ ಭುವರ್ಲೋಕ ಪರಿಯಂತ 10000 ಗುಣೋಪಾಸನ. 
ದೇವಗಂಧರ್ವರಕಿ೦ತಲು ವಿಶೇಷ ಕಾಣುತ್ತಾರೆ. 


ಕೃಷ್ಣ ಅ೦ಗಸಂಗಿಗಳಾದ ಗೋಪಿಕಾಸ್ತ್ರೀಂಯುರು 7: ಘಳಿಗಿ 
5000ಸೂರ್ಯಕಾಂತಿ ವಂದು ಅಂಗುಷ್ಟ ಪರಿಮಿತಿ 5.ಲಕ್ಷಯೋಜನ. 
ಲಕ್ಷಗುಣೋಪಾಸನ. ಚೆರಪಿತ್ಯಗಳಿಗಿ೦ತ ಅಧಿಕ ವಿಶೇಷಕಾಣುತ್ತಾರೆ. 
ಅವಶಿಷ್ಠರಾದ ಅಜಾನುಜರು. ಅಗ್ನಿಹೋತ್ರರು ಸಹ ಘಟಿಕಾ, 
10000ಸೂರ್ಯಕಾಂತಿ ವಂದು ಅಂಗುಷ್ಟ ವಂದುಕೋಟಿಯೋಜನ, 
ವಂದುಕೋಟಿ ಗುಣೋಪಾಸನ. 13ನೇಸಂಖ್ಯಾ ತರಾದವರಿಗಿ೦ತ ವಿಶೇಷ 
ಮತ್ತು ಇಡಾ ಪಿ೦ಗಳಾನಾಡೀ ಅಂತರ್ಗತ ಭಗವದ್ರೂಪಗಳು 24 
ತತ್ವದೇವತೆಗಳು ತದಂತರ್ಗತ ಭಗವದ್ರೂಪಗಳು ದೇಹಗತ, ಸರ್ವನಾಡೀಗತ 
ಭಗವದ್ರೂಪ ಗಳು ಕಾಣುತ್ತವೆ. 

ಫುಷ್ಕರಾರಭ್ಯ ಶತಸ್ತ ದೇವತಾ೦ತ ಕರ್ಮಜರು 15ಘಳಿಗಿ 1ಕೋಟಿ 
ಸೂರ್ಯಕಾಂತಿ ವಂದು ಅಂಗುಷ್ಟ ಪರಿಮಿತಿ 14ಲೋಕದವರೆಗು ದೇಹದ 
ಕಾಂತಿ, ವ್ಯಾಪ್ತಿ ಬಂದು ಅರ್ಬುದ ಗುಣೋಪಾಸನ. ವ್ಯಾಪ್ತದರ್ಶಗಳು 
ಅಂತರ್ಜವ ಅಪರೋಕ್ಷಿಗಳು, ಸ್ವದೇಹದಲ್ಲಿ, ಪರದೇಹದಲ್ಲಿ 
ಮಹಾವಿಶೇಷಗಳು ಕಾಣುತ್ತಾರೆ. 

ಶತಸ್ತದಾರಭ್ಯ ರುದ್ರದೆವರ ವರೆಗೆ 16-30 ಘಳಿಗಿ ಅಪರೋಕ್ಷ. 
ಒಂದುಕೋಟಿ ಅರ್ಬುದ ಸೂರ್ಯಕಾಂತಿ. ವಂದುಅಂಗುಷ್ಠ ಪರಿಮಿತಿ. 
25ಶರಸ್ತರಾರಭ್ಯ ಇಂದ್ರನವರೆಗೆ ಜೀವರ ದೇಹದ ಕಾಂತಿ. 25 
ಕೋಟಿಯೋಜನ ವ್ಯಾಪ್ತಿ 50ಕೋಟಿ ರುದ್ರಾದಿ ಜೀವರ ದೇಹದಕಾಂತಿ 
ವ್ಯಾಪ್ತಿ. ಅಂಡದಖರ್ಪರದ ಪರಿಯಂತ ವಂದು ಸಂಖ್ಯಾಗುಣೋಪಾಸನ. 
ಅ೦ತರ್‌ವಿಶೇಷಗಳನ್ನು ಕಾಣುತ್ತಾರೆ. 

ಬ್ರಹ್ಮಾದಿ ರುಜುಗಳು 60ಘಳಿಗಿ ಅಪರೋಕ್ಷ. ವಂದು 
ಅನಂತಸೂರ್ಯಕಾಂತಿ. ವಂದು ಅಂಗುಷ್ಟ ಪರಿಮಿತಿ ಭಗವದ್ರೂಪ 
ದರ್ಶನ. ಅಂಡದ ಒಳಗೂ, ಹೊರಗೂ ಅನೇಕ ಗುಣೋಪಾಸನಗಳು 
ಕಾಣುತ್ತಾರೆ. 


ಇತಿ ಕಾಂತಿತಾರತಮ್ಯ ಸಂಪೂರ್ಣಂ. 
ಶ್ರೀಮದ್ವೇಶಾರ್ಪಣಮಸ್ತು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 77 


-; ಸೃಷ್ಠಿ ಪ್ರಕರಣ :- 


ಪ್ರತಿದಿವಸ ಬ್ರಹ್ಮೀಮುಹುರ್ತದಲ್ಲಿ ನಿದ್ರೆಯಿಂದ ಎಚ್ಚತ್ತು ಮಮುಮಕ್ತುವಾದ 
ಅಧಿಕಾರಿಯು, ಮಲಮೂತ್ರಾದಿಗಳನ್ನು ವಿಸರ್ಜಿಸಿ ಉತ್ಕಾದಿನಂತರ ತುಲಸಿ 
ವಂದನಾದಿಗಳನ್ನುವರಾಡಿ. ಚಿಂತನೆ ಮಾಡುವ ಸೃಷ್ಠಿಕ್ರಮವು. 
ಪರಮಮಂಗಳನಾದ,ಗುಣಪೂರ್ಣನಾದ, ದೋಷಗಂಧ ವಿದೂರನಾದ ಶ್ರೀರಮಾ 
ಬಹ್ಮಗಳಿಂದ ಆಲಿಂಗಿತನಾದ, ಸ್ವರಮಣನಾದ, ಶ್ರೀಬ್ರಹ್ಮಾದಿ ಚೇತನರಾಶಿಗೆ 
ನಿರವಧಿಕ ಸರ್ವೋತ್ತಮನಾದ ಶ್ರೀಮನ್ನಾರಾಯಣನು, ಪೂರ್ವಕಲ್ಪದಲ್ಲಿ 
ಬ್ರಹ್ಮಮಾನದಿ೦ದ 50ವರುಷ ಬಹಿಬ್ರಹ್ಮಾಂಡ ಸೃಷ್ಠಿ 37% ವರ್ಷ ಬ್ರಹ್ಮಾಂಡ 
ಸೃಷ್ಠಿಗೆ, ಸ್ಥಿತಿಗೆ ಹೀಗೆ 87” ವರುಷದಕಡೇಭಾಗದಲ್ಲಿ (ದಿವಸದಲ್ಲಿ) ಹಗಲು 
ಉಳಿದಿರಲು ಹಗಲಿನಲ್ಲೆ 100 ವರುಷ ಮನುಷ್ಯಮಾನದಿಂದ 


|, ದ್ಹಾದಶಾದಿತ್ಯರು ಅತಿ ಉಲ್ಬಣವಾದ ತೇಜಸ್ಸಿನಿಂದ ತಪಿಸಿ 
ಪಾತಾಳದಲ್ಲಿದ್ದ ಶೇಷನಮುಖ ದಿಂದ ಸಂಹ್ಯತಾಗ್ನಿ ಹೊರವರಟು ಸಮಸ್ತರನ್ನು 
ದಹಿಸಲು. 


2. 100 ವರುಷ ಪ್ರಚಂಡವಾಯುವು ಶತಸಂವತ್ತರ ಬೀಸಿ ಸರ್ವವೂ 
ಶೋಷಿಸಲು. 


3. 100 ವರುಷ ಪರಿಯಂತರ ಸಂವೃತಮೇಘಗಳು. ಆನಿಸೊಂಡಿಲಿ 
ತೆರದಿ ಧೋರಾಧಾರಿ ಯಾಗಿ ಮಳೆಗರಿಯಲು, ಸರ್ವವು ಲಯಹೂೊಂದಿ 
ಪಂಚಮಹಾಭೂತಗಳು, 24 ಜಡತತ್ವಗಳು ವಂದರಲ್ಲಿ ವಂದುಕ್ರಮೇಣ 
ಲಯಹೊಂದಿದ ಸಮಸ್ತ ಜೀವರಾಶಿಗಳನ್ನು ಲಯಹೊಂದಿಸಿ, ಸಮಸ್ತ 
ಜೀವರಾಶಿಗಳನ್ನು ಲಯವೈದಿಸಿ. ಪ್ರಮಾಣ: “ಬ್ರಹ್ಮಚರ್ಮಶಿರಃ ಪಟ್ಟಹದಿದ್ದೇಕದಾಗಃ 
ಭೂಷಣ। ದ್ವಾದಾಶಾರ್ಕ ಶಿರೋಧಾಮೇ, ರುದ್ರೋಶೀರ್ಷಿಕನೂಪರಃ” ಎಂಬ 
ವಚೆನಾನುಸಾರ ಶ್ರೀನೃಸಿಂಹದೇವರು ಬ್ರಹ್ಮನ ಮಹತತ್ವಾತ್ಮಕ ಶರೀರವನ್ನು 
ಟೊಪ್ಪಿಗೆಯಂತೆ ರುದ್ರಶೀರ್ಷಗಳನ್ನು ನೂಪುರದಂತೆ ಧರಿಸಿ,ನರ್ತನಮಾಡಿ, 
ಸರ್ವಭೂಮಂಡಲವನ್ನು ಲಯಹೊಂದಿಸಿ ಬ್ರಹ್ಮಾಂಡಾಂತರ್ಗತವಾದ 
ಸರ್ವಭಗವದ್ರೂಪಗಳನ್ನು, ಜೀವಾಂತರ್ಗತರಪಗಳನ್ನು ಏಕಾ೦ತತ್ವೇನ 
ಐಕ್ಯಮಾಡಿಕೊ೦ಡು ಸರ್ವಜೀವರುಗಳನ್ನು ತನ್ನಉದರಲ್ಲಿಯಿರಿಸಿಕೊಂಡು 
ನಾಭಿಪೂರ್ವ ಬಲಪುದೇಶದಲ್ಲಿ ಶೋಭಿಸುವ೦ತಮುಕ್ತರನ್ನು, ನಾಭಿದಕ್ಷಿಣಭಾಗದಲ್ಲಿ 
ಅಸೃಜ್ಯರನ್ನು, ನಾಭಿ ಎಡಪೂರ್ವಪ್ರದೇಶದಲ್ಲಿ ಆಮುಕ್ತಾದಿಗಳು, ನಾಭಿಎಡ 


78 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಅಧಿಷ್ಠಾನದಲ್ಲಿ ತಮೋಯೋಗ್ಯರನ್ನು, ನಾಭಿಮಧ್ಯ ಪ್ರದೇಶದಲ್ಲಿ ನಿತ್ಯಸಂಸಾರಿಗಳನ್ನು, 
ತನ್ನಉದರದಲ್ಲಿ ಇಟ್ಟುಕೊ೦ಡು ಪ್ರಳಯೋದಕದಲ್ಲಿ ಸರ್ವವುನಾಸ್ತಿ. 
ಶ್ರೀಲಲನೆಜಲವು, ಭೂದೇವಿ ವಟಪತ್ರವು, ದುರ್ಗಾದೇವಿ ಕತ್ತಲೆ, ರೂಪ 
ಧರಿಸಿದರು. ಆಗ ವಟಪತ್ರವು ಐವತ್ತುಕೋಟಿ ಗಾವುದ ಪರಿಮಿತಯು. (ಒ೦ಭತ್ತು 
ಕೋಟಿಗಾವುದ ವೆಂದು ಇತರಮತ) ಆಲದಯಲೆಯಮೇಲೆ ಆಶೂನ್ಯನಾಮಕ 
ಪರಮಾತ್ಮನು 7ಕೋಟಿಗಾವುದ ಶಿಶುವಾಗಿ ತನ್ನಬಲದ ಕಾಲಿನ ಅ೦ಗುಷ್ಠವನ್ನು 
ತನ್ನಬಾಯಿಯ ವಳಗೆ ಇಟ್ಟುಕೊಂಡು ಚೀಪುತ್ತಾ, ಹಿಂದಿನ ಅನಂತಾನಂತ 
ಬ್ರಹ್ಮಕಲ್ಪಗಳಲ್ಲಿ ಅನಂತಾನಂತ ಮುಕ್ತಬ್ರಹ್ಮಾದಿಗಳ ನಿರಧಿಕವಾದ ಭಕ್ತ್ಯಾತಿಶಯದಿ೦ದ 
ಸೇವೆಮಾಡಿ ತನ್ನ ಪಾದಕಮಲಗಳಿಗೆ ಅರ್ಪಿಸಿದ ಆಸೇವಾರೂಪದ ರುಚಿಯನ್ನು 
ಚುರು ಚುರುನೆ ಮೇಯುತ್ತಾನೆಂಬೋ ಊಹವನ್ನು ತೋರಿಸಿ ಆವಟಪತ್ರದಲ್ಲಿ 
ಯೋಗಮಾಡುವ ತೆರದಿಮಲಗಿದನು. ಶ್ರೀದೇವೇರಿಗೆ ನಿದ್ರಾದಿಗಳು ಇಲ್ಲ. ಆದರೆ 
ಸಮಸ್ತ ಜೀವರ ನಿದ್ರೆಯ ಯೋಗನಿದ್ರೆಯಂದು ಕರೆಸಿಕೊಳ್ಳುತ್ತದೆ. ಇಂಥಾ 
ಸುಪ್ತಿಕಾಲದಲ್ಲಿ ಸಮಸ್ತ ಪ್ರಾಣಿಗಳು ಅಲ್ಲಿ ಸುಪ್ತರು. ನಿತ್ಕಸುಪ್ತವರ್ಜಿತನಾದ ದೀಪ್ತಿ 
ಮೂರುತಿಯ ಆಜ್ಜದಿಂದ “ಪಳಯೇಪಿಪ್ರತಿಭಾತಿ ಪರಾತ್ರರ” ಎಂಬ ಸೂತ್ರನಾಮಕ 
ವಾಯುದೇವರು. ಸಮಸ್ತರಲ್ಲಿಯು ಶ್ವಾಸಕಾರ್ಯಗಳನ್ನು ಜಾಗ್ರತಿಯಿಂದ 
ವರಾಡಿಸುತ್ತಾರೆ. ಇಂಥಾಕಾಂರ್ಕುವು. ಅನ್ಯರಿಗೆ ಎಂದಿಗೂ ಇಲ್ಲ. 
ಇಂಥಾವಟಪತ್ರಶಾಯಿ ಆದಪರಮಾತ್ಮನು 871” ವರುಷ ಕೊನೆದಿನದಿ 
ರಾತ್ರಿಪ್ರಾರಂಭವಾಗಲು ಯೋಗನಿದ್ರಾ ಪ್ರಾರಂಭಕಾಲ. ಅದೇರಾತ್ರಿಯು 100ವ 
ವರ್ಷಕ್ಕೆ 8ನೇಭಾಗದೊಳು ದುರ್ಗಾ "“ಜಯಜಯವೆಂದು” ಸ್ತುತಿಸಲು 
(ಶೃತಿಗೀತೆಯಿ೦ದ) ಸೃಷ್ಠಿಮಾಡೇನೆ೦ದು ಮಲಗಿದವನೋಪಾದಿಲಿ ಎಚ್ಚೆತ್ತೆನು. 
ಅಂದರೆ ಆವಟ ಪತ್ರದಲ್ಲಿ ಯೋಗನಿದ್ರಾಕಾಲವು 87” ವರುಷದ ಕೊನೆಯದಿನ 
ರಾತ್ರಿ 8ಭಾಗ ಮಾಡಲು ವಂದುಭಾಗಕ್ಕೆ 1? ತಾಸು ಉಳಿದಿರಲಾಗಿ 
ದುರ್ಗಾದೇವಿಯರು ಸ್ತೋತ್ರಮಾಡಿ ದರು. ಎಂದು ಗುರುಪುರಂದರರಾಯರು 
“ಗಜದಲ್ಲಿ ಗಜರೂಪನಾಗಿ”. ಎ೦ಬ ಸುಳಾದಿ ಯಲ್ಲಿ ವಿಸ್ತಾರವಗಿ ವರ್ಣಿಸಿದ್ದಾರೆ. 
“ಲಯಸ್ತು ಅಷ್ಟತೋಭಾಗೇ ಸೃಷ್ಟಿಕಾಲ ಉದಾಹೃತಃ” ಎಂಬ ಪ್ರಮಾಣಾನುಸಾರ 
ಬ್ರಹ್ಮದೇವರ 100 ವರುಷ 8ನೇಭಾಗವೇ ಸೃಷ್ಠಿಕಾಲವೆ೦ತ ಕರೆಸುತ್ತದೆ. ಇದಕ್ಕೆ 
ಚಾತುರ್ಮಾಸ್ಯ ವರಾಹಕಲ್ಪದಲ್ಲಿಯೂ “ಆಯಷ್ಯಸಮಯಂ ಪ್ರಾಹಹುಃ 
ಬ್ರಹ್ಮವಾಯು ಸಮ್ಮಿತಂ ಬುಧಾಯ ದಾ। ತಧಾಷ್ಟಮೋ ಭಾಗೋಶಿಷ್ಟ್ಯೇತ 
ತದಾಮಯಃ” ಎಂಬ ವಚನಾನುಸಾರವಾಗಿಯೂ, ಮತ್ತು ಭಾಗವತ ದಶಮಸ್ಕಂಧ 
ಉತ್ತರಾರ್ಧ ಅಧ್ಯಾಯ 94 (ಶೃತಿಗೀತಾ) ಶ್ರೀಸತ್ಯಧರ್ಮ ಸ್ವಾಮಿಗಳವರ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 79 


ಟಿಪ್ಪಣಿಯಲ್ಲಿಯು ವಿಶದವಾಗಿ ಹೇಳಿದ್ದು; ಟಿಪ್ಪಣಿ: “ತಮೋ ಸೃಷ್ಠಿಕಾಲಇತ್ಯತಃ 
ಅದು। 1ಯಾಮ ಅಷ್ಟೇಭವಂತಿ ದಿವ ಸಸ್ಮಚಸಾಗ್ರ೦ ಭೂಮೇ ಪಶ್ಚಿಮ ಪ್ರತ್ಯೋಕ್ಟೇಪ 
ಹಸೋದ್ದಾಮನಮ್ಯ ಗಾಚಮ್ಮ ವಾರಿಣೇತ್ಕಾದಿ ಪರಾಶರ ವಚನಾತ್‌ । ಪಂಚ 
ಪಂಚ ಉಷಃಕಾಲ: ಸಪ್ತಪ೦ಚಾ ಅರುಣೋದಯಃ ಅಷ್ಟಪ೦ಚೇ ಭವೇತ್ವಾತು 
ಶೇಷ, ಸೂರ್ಯೋದಯ, ಸ್ಮೃತಃ ಇತಿಪಂಚ ಘಟಕಾನಿಮಿಷ । ಶಬ್ದವಾಚ್ಯಾತ್ಕಾತ್‌ 
ತತಃ ಪೂರ್ವಘಟಿಕಾದ್ವಯಸಾಮಿಸೇ ಸವವದಿವಾಸಾಷ್ಟಮೋಭಾಗಃ ಪ್ರತ್ಯೂಷ 
ಶಬ್ದಪಶ್ಚಿಮೋ ಯಮ ಇತ್ಯುಚ್ಛತೇ। ಲೋಕಮನುಕುರ್ವಾನ್‌ ಹರಿರಪಿ ಪಶ್ಚಿಮ 
ಯಮೋಜಾಗ್ರದಿವ ಭವತಿ ಯಥಾ ಘೋಷಕಾಲ ಕರ್ತವ್ಯಸ್ಯ ಪಳದಿ 
ನಾನುಪ್ರವೇಶಸ್ತಯ । ಲಯಕಾಲಸ್ಯ ನಿತ್ಯಶ್ವಾದಿ ಹರೇಃ ದ್ವಿಪರರಾದ್ದ ಆತ್ಮಕಃ ಸ್ವಯಂ 
ಆಯಸ್ಯತೋ ನಿಮಿಷ ಶ್ರೇಯತೃತ್ಕೋ ಪಚರ್ಯಾತ್‌ । ಇತ್ಯುಕ್ತೇ ಲಯಕಾಲಸ್ತೆ 
ರಾಮಶಬ್ಬವಾಚ್ಕತ್ತೇನ /ತತ್ರಯಮಾದಿಭಜನೇ । ಶತಾನ೦ದ ಶತಸಂ೦ವತ್ತದೇತ್ಮಾತಸ್ಕ 
ದಾದಿಭಾಗೇ ಸತಿಸಾರ್ಧ ದ್ವಾದಶವರುಷಾತ್ಮಕೋ ಅಷ್ಟಮೋಭಾಗ ಸ್ತೋದಿ 
ಸೃಷ್ಠಿಕಾಲ ಉದಾಹೃತಃ |” ಎಂಬುವ ವಚನಾನುಸಾರ ವಾಗಿಯೂ ವಟಪತ್ರಸ್ತನಾದ 
ಪರಮಾತ್ಮನಯೋಗ ನಿದ್ರೆಯು 87" ವರುಷದ ಕೊನೆಯದಿನದ ರಾತ್ರಿ 12 
ತಾಸಿನಲ್ಲಿ 23" ಘಟಿಕಾ ಅಂದರೆ ಸುಮರು 23 ಕಾಲು ಘಟಿಕಾ ಮಾನದಿಂದ 
ಯೋಗನಿದ್ರಾಕಾಲ. ಮುಂದೆ 8*" ಘಟಿಕಾಕಾಲ ದಿಂದ ಸೃಷ್ಟಿಕಾಲವೆಂದು 
ನಿರ್ಣಿತವಾದ ಪ್ರಮೇಯವು. ಆದರೆ ವಿಷ್ಣುರಹಸ್ಯದಲ್ಲಿಯು ಇದು ವಿಸ್ತಾರವಾಗಿ 
'ಹೇಳಿರುವುದು. ಪರಮಾತ್ಮನ ಉದರದಲ್ಲಿ ಅದಕ್ಕೆ ಪ್ರಮಾಣ:-“ಸ್ವಸೃಷ್ಠಂಚ ನತು 
ಸ್ವಯಮೇವ ಸಂಹೃತ್ಯಚೇತನಂ ಸೋದರೇ ನುಷ್ಟವನ್‌, 1.ನಾಭಿರಥ ವಾಮಭಾಗ 
ಪ್ರಾಪ್ತ ತಮಸ್ಮಾನ್‌; 2.ನಾಬಿರಥ ವಾಮಬಜಾಗೆ ತಮೋಯೋಗ್ಯಾನ್‌; 
3.ಸಮಪ್ರದೇಶೇ ನಿತ್ಯ ಸಂಸಾರಿಣ; ನಿಕ್ಷಪ್ಯ 4. ನಾಭೇ ಉಪರಿದಕ್ಷಿಣಭಾಗೆ 
ಮುಕ್ತಾನ್‌: 5. ನಾಭಿ ಉಪರಿ ವಾಮಭಾಗೆ ಮುಕ್ತಿಯೋಗ್ಯಾನ್‌ ನಿಕ್ಚಿಪ್ಶ ವಿಷ್ಣುರಹಸ್ಯ 
ಅಧ್ಯಾಯ 2 ಶ್ಲೋಕ (5-6-12) ಇದರಲ್ಲಿ ಹೇಳಿದಪ್ರಮೇಯವು ಮೇಲೆಹೇಳಿದಕ್ಕೆ 
ಅನುಕೂಲವಾಗಿಯೇ ಇರುವುದು. 15ವರ್ಷ ಬ್ರಹ್ಮಮಿತೆ ಪ್ರೋಕ್ತೆ ತಚ್ಚತಾ 
ಪರಮುಚ್ಛತೇ | ತದದ್ದಮಪರ ಪಂಚಶತ್‌ ಬ್ರಹ್ಮವರ್ಷಕ೦ । 15 ಅಪರಮಾಯು; 
ಬ್ರಹ್ಮಣಶ್ಯ ತದತ್ತ ತೋಚತಲ್ಲಯಃ ಪ್ರಳಯಪರ ಸಂಖ್ಯಾತು ನಾರದ 
ದ್ವಾದಶವರ್ಷತೇ ಅಷ್ಟಮಂ ಶೋಭವೇ ಸಾರ್ಧಂ ಸಪ್ತಾತ್ಷಬ್ಬರೆಗತೇ । 
ಯೋಗನಿದ್ರಾಂ । ವಿಮು೦ಚಾಮಿ ತತಃ ಕ್ರೀಡಾಮಿಪೂರ್ವತು । ತತಃ ಸ್ಕೇರಂತಿ 


ಲು ಹ್‌ ೪ ಇಳಿ ದೆ - 9 ನ ಳಿ ೨ 
ಮೇವತ್ವೇ ಪ್ರಳಂಯಾಶ್ವಾದಶೇ ಕ್ಲಿತೆ. ಕ್ರೀಡಾಸವರಾಪಿ ತಾಪಶ್ಚ್ಯತ 


ಶಿಶ್ಯಕ್ಷಾಮಿಸ್ಯಚೌಯತೆ; ಮತ್ತು ಶ್ರೀಮತ್‌ವಿಷ್ಣುತೀರ್ಥರು ಷೋಡಶಿ 5ನೇಪ್ರಕರಣದಲ್ಲಿ 


80 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಸ್ಥೂಲಶರೀರ ಸೃಷ್ಠಿ ಪ್ರಕರಣದಲ್ಲಿ ಲಕ್ಷಾಲಿಂಗಿತ-ಸಭಗವಾನ್‌ ಬಾಲರೂಪೇಣ 
ವೈಕುಂಠಸ್ಯ ಶ್ರೀಭಾಗೋಪರಿಸಾರ್ಧ ಸಪ್ತಾಶತು ವರುಷಪರಿಯ೦ತ ಯೋಗನಿದ್ರಾಂ 
ಮುಪಚಗಾಮ ।ತದಾ೦ಗ ಜಗತ್‌ಸರ್ಜನ ವ್ಯಾಪಾರಶೂನ್ಯತ್ವಾತ್‌ ಶೂನ್ಯ 
ಪದಾಭಿದೇಯತಾಂಚ ಹತಸ್ತೇನೈವ ಮಾನೇನ ಸಾರದ್ವಾದಶ ವರುಷ ಅವಿಶಿಷ್ಠೇಷು 
ಯೋಗ ನಿದ್ರಾಂ ಸಮಾಪ್ಯ೦ತ ಕಲಿಕ ಬ್ರಹ್ಮದದಶೇ” ಎಂತ ಈಪ್ರಕಾರ 
ಹೇಳಿರುವರು. ಇಷ್ಟು ಪ್ರವರಾಣಗಳು ವಿಶದವಾಗಿ ಹೇಳಿದ್ದರೂ 
ವಟಪತ್ರಶಾಯಿಯಾದ ಪರಮಾತ್ಮನ ಯೋಗನಿದ್ರಾ ಕಾಲವು 100ವರ್ಷ 
ಬ್ರಹ್ಮಮಾನದಿ೦ಂದ ಎಂದು ಹೇಳಿದರು. ಆದರೆ ಇದು ಮೇಲಿನಪ್ರಮಾಣ ಗಳಿಗೂ, 
ಯುಕ್ತಿಗಳಿಗೂ ವಿರೋಧವೆಂದು ತೋರುತ್ತದೆ. ಯಾಕೆಂದರೆ ಲೋಕದಲ್ಲಿ ವಬ್ಬ 
ಮನುಷ್ಯನ ವಂದು ಪದಾರ್ಥವನ್ನು ಸೃಷ್ಠಿಮಾಡಲಿಕ್ಕೆ ಎಷ್ಟು ಹೆಚ್ಚಿನಕಾಲ 
ಬೇಕಾಗುತ್ತಿದೆಯೋ ಅದೇವಸ್ತುವನ್ನು ನಾಶಮಾಡಲಿಕ್ಕೆ ಎ೦ದಿಗೂ ಅಷ್ಟುಕಾಲ 
ಬೇಕಾಗುವುದಿಲ್ಲ. ಇದು ಸರ್ವ ಸಮ್ಮತವಾದದ್ದು. ಈನ್ಯಾಯದಿಂದಲು ಮತ್ತು 
ಬ್ರಹ್ಮದೇವರಿಗೆ 100 ವರುಷ ಆಯುಷ್ಯ ಎಂದು ಸರ್ವರಿಂದಲು 
ಪ್ರಮಾಣಗಳಿಂದಲು ಮಾನ್ಯವಾದ ಸಿದ್ಧಪ್ರಮೇಯವು. ಹೀಗಿರಲು ಬ್ರಹ್ಮದೇವರ 
100 ವರುಷಯೋಗನಿದ್ರಾಕಾಲವೆಂದು ವಡ೦ಬಟ್ಟರೆ, ಬ್ರಹ್ಮದೇವರಿಗೆ 200 
ವರ್ಷಆಯುಸ್ಸು ಎಂದು ಹೇಳಿದಂತಾಯಿತು. ಇದು ಎಲ್ಲಿಯೂ ಕಂಡುಬಂದಿಲ್ಲ. 
ಕಾರಣ ಬ್ರಹ್ಮಮಾನ ಶತವರ್ಷ ಪರಿಯಂತರ ಯೋಗನಿದ್ರಾಎಂಬ ಪ್ರಮಾಣಕ್ಕೆ 
ಬ್ರಹ್ಮದೇವರ ಆಯು ನೂರುವರ್ಷ ಪರಿಯಂತರವಾಗಿ ಅ೦ದರೆ ಬ್ರಹ್ಮನಲ್ಲಿ ಆಯು 
ನೂರುವರ್ಷ ಮುಗಿಯುವ ವರೆಗೆ ಪುನಃ ಸಾಧನಜೀವಿಗಳು ಸೃಷ್ಟಿಯಲ್ಲಿ ಎಂಬುವ 
ಕಾರಣ ಬ್ರಹ್ಮಮಾನ ಶತವರ್ಷ ಪರಿಯಂತರ ಲಯಕಾಲ ಎ೦ತಹೇಳಿದ್ದಾರೆ 
ಹೊರತಾಗಿ ಬೇರೆ ಅಲ್ಲಿ ಪೂರ್ವದಲ್ಲಿ ಅಂಭ್ರಣಿದೇವಿಯು ಅನೇಕವಾದ 
ಶೃತಿಗಳಿ೦ದ ಸ್ತೋತ್ರಮಾಡಿದಳು ಅ೦ತಹೇಳಲ್ಪಟ್ಟದೆ. ಈಶೃತಿಗಳು ವೇದವರ್ಣಗಳು 
ಅವ್ಯಾಕೃತಾಕಾಶ(ಅ೦ದರೆ ದೇಶ) ಕಾಲ,ಜೀವಾ,ಕರ್ಮ ಇದೆಲ್ಲಾ 
ನಿತ್ಕವಾದಂತವು.ಪ್ರತಿಯೊಂದಕ್ಕೆ ಲಯಕಾಲದಲ್ಲಿ ವೇದಗಳಿಗೆ, ವೇದವರ್ಣಗಲಿಗೆ 
ಅಂದರೆ (51ಅಜಾದಿ ವರ್ಣಗಳು) ಸರ್ವಜೀವಸ್ದರೂಪಸ್ಥ ಜ್ಞಾನವ್ಯಂಜಕಶಕ್ತಿಯು 
ಕುಂಠಿತವಾಗುತ್ತದೆ. ಮತ್ತು ಅವ್ಯಾಕೃತಾಕಾಶಕ್ಕೆ ಅ೦ಡಾದಿ ಸಕಲಜಡಜೀವರುಗಳಿಗೆ 
ಇರಲು ಅವಕಾಶ ಕೊಡಲು ಆಶ್ರಯಕೊಟ್ಟಂತಾಯಿತು.ಇಂಥಹ ಅವ್ಯಾಕೃತಾಕಾಶವು 
ಪ್ರಳಯಕಾಲದಲ್ಲಿ ಅಂಡಾದಿ ಜಡ ಜೀವರುಗಲಿಗೆ ಇರಲು ಅವಕಾಶ ಕೊಡಲು 
ಗತಿಯು ಕುಂಠಿತವಾಗುತ್ತದೆ. ಇದಕ್ಕೆ ಉದಾಹರಣ ಸಂಕುಚಿತ ವಿಸ್ತಾರಗರ್ಭಃ 
ಸಂಕುಚಿತ ಹೆಂಗಸರ ರುತುಕಾಲಗಳು. ಇನ್ನುಳಿದಕಾಲವು ನಿತ್ಯ ಕಾಲವು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 81 


ಇಂಥಾವೇದಗಳು ದೇಶ ಪ್ರಕೃತಿಜೀವರ ಕರ್ಮಗಳಿಗೆ ಅನುಗುಣ್ಯವಾಗಿರುವ 
ಪರಮಾಣ್ಯಾದಿ ಅಣುಕಾಲಗಳು ನಾಶವಾದಾಗ್ಯೂ ದೇಶಮತ್ತುಕಾಲ ವಾಚ್ಯನಾಗಿ. 
ಕಾಲ ನಿಯಾಮಕನಾಗಿ ಕಾಲದಲ್ಲಿ ಬಿ೦ಬರೂಪನಾಗಿದ್ದು ಅವಿನಾಶಿಯಾದಮಹಾ 
ಕಾಲಕ್ಕೆ ಸರ್ವದಾ. ನಿತ್ಯಸ್ಥಿತಿಯನ್ನು ತಂದುಕೊಡುವನು.ಜೀವರುಗಳು ನಿತ್ಯವಾದರೂ 
ಜಡ ಪ್ರಕೃತಿಯ ಫಲ ವಿಧಾತ್ಮಕವಾದ ಲಿ೦ಂಗಶರೀರಬದ್ಧರಾದವರನ್ನು 
ಸೃಷ್ಠಿಗೆತಂದುಅವರಿಗೆ ಈ ತರಹ ದೇಹಗಳನ್ನುಕೊಟ್ಟು ಸಾಧನಮಾಡಿಸುವನು. 
ಆಲಯಕಾಲದಲ್ಲಿ ಮಾತ್ರ ಸೃಷ್ಠಿಸ್ಥಿ ತ್ಕಾದಿ ಕಾರ್ಯಗಳು. ತೋರುವುದಿಲ್ಲ. ನಾನಾ 
ಯೋನಿಗಳಲ್ಲಿ ಸೃಷ್ಠಿಯಾಗುವಂಥಾ ಜೀವರುಗಳಿಗೆ ಸುಖ ದುಃಖಪ್ರದಾತೃಶಕ್ತಿ 
ಸಮಸ್ತಜೀವರುಗಳು ಮಾಡಲ್ಪಟ್ಟ ಕರ್ಮಾನುಸಾರವಾಗಿ ಮಾಡಲ್ರಡುವ 
ಕರ್ಮಶಬ್ದವಾಚ್ಯ ಕರ್ಮನಿಯಾಮಕನ ಆಜ್ಜೆಯಿಂದ ಸಮಸ್ತಕರ್ಮಗಳು 
ವಿಷ್ಣುಆಜ್ಞಾದಿಂದ ಜೀವರಿಂದ ಕ್ರಿಯಗಳುವರಾಡಿಸಲು ಶಕ್ತಿಯಿಲ್ಲದೆ 
ಕುಂಠಿತವಾಗುತ್ತದೆ. ಜಡಪ್ರಕೃತಿ ಜಡಪ್ರಕೃತ್ಯಾತ್ಮಕ ವಾದದ್ದು. ಮತ್ತು ಲಿ೦ಗಶರೀರ 
ಜಡಪ್ರಕೃತಿ ಇವುಗಳು ಸೂಕ್ಷ್ಮ ಸ್ಥೂಲ ಶರೀರಗಳನ್ನು ಮೊದಲುಮಾಡಿಕೊಂಡು 
ಸಮಸ್ತ ಜಡತತ್ವಗಳಿಗೆ ತ್ರಿಗುಣಾತ್ಮಕ ವಾಗಿ ಬೇರೆ ಬೇರೆ ಸೃಷ್ಠಿಮಾಡುವ 
ಶಕ್ತಿಪ್ರದಾತೃಳಾದ ಶ್ರೀರಮಾದೇವಿಯ ಬಿ೦ಬನಾದ ಶ್ರೀರೂಪಿಯಾದ ಪರಮಾತ್ಮನ 
ಆಜ್ಞಾಯಿ೦ದ ಸಮಸ್ತ ಜಡತತ್ವಗಳು ಸೂಕ್ಷ್ಮರೂಪದಿ೦ದ ಅನಂತವಾದ 
ನಿತ್ಯಭೂತವಾದ ಮೂಲಪಕ್ಕ ತಿಯಲ್ಲಿ ಮುತ ತತ್ವದೇ ಹಾದಿಗಳ ಉಪಚಯ 
ಸೃಷ್ಠಿಕಾರ್ಯವು ಲಯಕಾಲದಲ್ಲಿ ಶ್ರೀಹರಿ ಆಜ್ಞಾದಿಂದ ರಮಾದೇವಿಯರು ವೇದ. 
2.ದೇಶ, 3.ಕಾಲ, 4.ಜೀವ, 5.ಕರ್ಮ, 6.ಪ್ರಕೃತಿಯಲ್ಲಿಯು. ಅದರಲ್ಲಿರುವ 
ನೈಜಶಕ್ತಿಯನ್ನು ಕುಂಡಿಸಿರುತ್ತಾನೆ. 

ದೇಶತಃ,ಕಾಲತಃ,ಸಮಳಾದ ಶ್ರೀಹರಿಗೆ (ಕಾಲದೇಶವ್ಯಪ್ತಳೆನಿಪಳಿಗಾದರ, 
ಶೀಲಾಮೂರುತಿ ಯಿಂದ ಸುಖವೆಂಬೋದು) ಚಿದ್ರೂಪವಾದ ರಮಾದೇವಿಯರು 
ಶ್ರೀಪರಮಾತ್ಮನ ಪೂರ್ಣ ಶಕ್ತಿಯಿಚ್ಛಾ, ಕ್ರಿಯಕ್ಕೆ ಅಧೀನರಾಗಿ ಅನಂತಗುಣದಿಂದ 
ನ್ಯೂನರಾಗಿರುವರು. ಅಲ್ಲಿದಶಾಬ್ದಾತ್ಮಕ ವಾದ೦ತ, ಅಕ್ಷರಾತ್ಮಕವಾಧಂಥಾ. 
ರುಗಾತ್ಮಕವಾದಂಥಾ, ವೇದಗಳಿಗೆ ಬಿ೦ಬಭೂತವಾದಂಥಾ ಶ್ರೀಪರಮಾತ್ಮನಿಗೆ 
ಶಬ್ದರೂಪ ವೇದಗತವಾದ೦ಥಾ ದುರ್ಗಾದೇವಿಯರು ಸಹ ಅನಂತರೂಪ. 
ರಾಗಿರುವರು. ಶೂನ್ಯನಾಮಕ ಪುರುಷನಿಂದ ಶೋಧಿತವಾದಂಥಾ ಜ್ಞಾನಯುಕ್ತಳಾಗಿ 
ಪರಮ ರನನ ಶ್ರೀಹರಿಯನ್ನು ಸ್ತೋತ್ರಮಾಡಿ ಸಂತೋಷಗೊಳಿಸಿದರು. 
ವೇದಸೃಷ್ಟಿ ಓಂಕಾರ ವ್ಯಂಜನ ಪ್ರತಿಪಾದ್ಯ ಅನ೦ತಾತ್ಯಅನ೦ತರೂಪಾತ್ಮಕ. 
ಅನ೦ತಶಕ್ತಿ ನಿತ್ಯವಾದಂಥಾ ಇವುಗಳನ್ನು ಮಾಡತಕ್ಕ ಶಕ್ತಿಯನ್ನು 


82 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ದುರ್ಗಾದೇವಿಯರಿಗೆ ಪ್ರದಾತೃವಾದನು. ಆಗ್ಲೆ ದುರ್ಗಾ ದೇವಿಯರು 
ಸಕಲಗುಣಪೂರ್ಣನಾದಂಥಾ ಪರಮಾತ್ಮನನ್ನು ಓಂಕಾರದಿ೦ದ ಅತಿಸ್ತೋತ್ರ 
ಮಾಡಿದಳು. ಆ ಓಂ೦ಕಾರಸೃಷ್ಠಿಯು ತಂತ್ರಸಾ ರದಲ್ಲಿ ಹೇಳಿದ ಪ್ರಕಾರ 
ಓಂಕಾರದಿಂದ ಸಕಲ ಮುಂತ್ರಗಳು, ಅಜಾದಿ 51 ವರ್ಣಗಳು, 
ಪುರುಷಸೂಕ್ತಸಕಲವೇದಗಳು ಇವಕ್ಕೆ ಅಭಿವ್ಯಂಜಕ ಶಕ್ತಿ ಮತ್ತು ದುರ್ಗಾದೇವಿಯು 
ಅನಂತರೂಪಗಳಿಂದ ಸಭದ ದಗ ದ ನಿತ್ಯವಾದವು. ವ್ಯಾಪ್ತವಾದವು. 
ಇದರಿಂದ ಸ್ತೋತ್ರಮಾಡಿದಳು. ಇಂಥಹಸ್ತೋತ್ರಕ್ಕೆ ಮೆಚ್ಚಿ ಪರಮಾತ್ಮನು 
ಆತ್ಮಸೃಷ್ಠಿಯನ್ನು ಮಾಡಿದನೆಂದು ಮೇಲೆ ಹೇಳಿದೆ. 


ಆತ್ಕನೃಷ್ಠಿ 
ಆತ್ಮಸ ೈಷ್ಟಿಯು ಶೂನ್ಯಾಭಿದ ಪುರುಷನಾಮಕನು ಸರ್ವರೂಪಗಳ 
ಪ್ರಾದುರ್ಭಾವಮಾಡಿದನು. ಸರ್ವಜೀವರುಗಳನ್ನು ತನ್ನುದರದಲ್ಲಿರಿಸಿದ ಕಾರಣ 
ಐಪಿ ಕಿಯಂತೆ ತಾ ಯಾ ಟಟ ಭಟ ಶೂನ್ಯನಾಮಕ 


ಭಿ 

ಅನಿರುದ್ಧ.ಶ್ವೇತ, ರಕ್ತ, ಪೀತ, ನೀಲ ವಾಸುದೇವಾದಿ ಕ್ರಮದಿಂದ, ವಾಸುದೇವನು 
ಮುಕ್ತಿ ಪ್ರದಾ 3ತ್ಮನಾಗಿಯು, ಸಂಕರುಷಣನು ಸಂಹಾರಕ್ಕಾಗಿಯು, ಪ್ರದ್ಯುಮ್ನನು 
ಸುಪಾಲನಮಾಡುವದಕ್ಕಾಗಿಯು. ಅನಿರುದ್ಧನು ಸೃಷ್ಠಿಮಾಡುವಗೋಸ್ಕರವಾಗಿಯು, 
ನಾಲ್ಕು ರೂಪಗಳನ್ನು ಪ್ರಾದುರ್ಭಾವಮಾಡಿದರು. ಶೂನ್ಯನಾಮಾಭಿದಳಾದಂತಹ 
ಪುರುಷಸ್ಥಿತ ರಮಾ ದೇವಿಯಯು ಸಹ ಮಾಯಾ, ಜಯಾ, ಕೃತಿ, ಶಾಂತಿ, 
ಈ ಪ್ರಕಾರ ವಾಸುದೇವಾದಿ ರೂಪಗಳಿಗೆ ನಿತ್ತವಿಯೋಗಿ ಆದಂತ ವಾಸುದೇವಾದಿ 
ನಾಲ್ಕುರೂಪಗಳಿಗೆ ನಿತ್ಕವಿಯೋಗಿ ಆದಂತ ರಮಾರೂಪ ಪ್ರಾದುರ್ಭಾವವಾಯಿತು. 
“ವಾಸುದೇವನು ಬ್ರಹ್ಮದೇವರಬಿ೦ಬ; ಸ೦ಕರ್ಷಣನು ಸಹಸ್ರಫಣಿ ಶೇಷನಬಿಂಬ; 
ಪ್ರದ್ಯುಮ್ನ ಕಾಮನಬಿಂಬ- ಅತಿಸುಂದರವಾದಂಥ ವಿಗಹರೂಪ ಪ್ರದ್ಯುಮ್ನ- 
ಕಾಮಪುತ್ರ ಅನಿರುದ್ದನಬಿಂಬ ಅನಿರುದ್ಧ; ಇವುಗಳಿಂದ ಮುಂದೆ ಕೃದ್ಧೋಲ್ಕಾದಿ 
ಪಂಚಾದಿ; ವಿಶ್ವಾದಿ ಅಷ್ಟ ವಿಮಲಾದಿನವ, ಮತ್ತ್ಯಾದಿ ದಶ; ಶಕ್ತ್ಯಾದಿ ದ್ವಾದಶ, 
ಭೂರಾದಿ ಷೋಡಶ, ಆನಂದಾದಿ 23, ಕೇಶವಾದಿ 24, ಅಜಾದಿ-51, 
ಕಾಲಾಖ್ಯವಾದಂಥ 60 ಸಂವತ್ತರ ನಿಯಾಮಕರೂಪಗಳು, ನಾರಾಯಣಾದಿ ಶತ, 
ವಿಶ್ವಾದಿ ಸಹಸ್ರ, ಪರಾದಿ ಅನಂತ, ಅಜಿತಾದ್ಯನಂತ ವಂದಕ್ಕೂಂದು 
ಬೇಧವರ್ಜಿತರೂಪಗಳು, ಪ್ರಾದುರ್ಧಾವವಾದುವು. ತದಾಜ್ಯಯಾ ರಮಾದೇವಿಯು 
ಸಹ ಅನಂತರೂಪಗಳಾದರು. ಶ್ರೀಪುರುಷನಾಮಕನ ರೂಪಗಳು ಎಜ್ಞಾನಮಯ, 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 83 


ಆನಂದಮಯವೆಂಬ ಎರಡು ರೂಪಗಳು. ಆನಂದಮಯರೂಪ-ಪುರುಷರೂಪ, 
ವಿಜ್ಞಾನಮಯರೂಪ-ಸ್ವೀರೂಪ. ಸ್ವಾಮಿ ತನ್ನಲ್ಲೇತಾನು ಸ್ವಂತನಾದಾಗ್ಯೂ 
ದಯಾನಿಧಿಯಂತ, ಸ್ಪತಂತ್ರನಾದಂಥಾ ಶ್ರೀಹರಿಯು, ಶ್ರೀರಮಾದೇವಿಯರಿಗೆ 
ಪ್ರೀತ್ಯರ್ಥವಾಗಿ ಸುಖಕೊಡೋನಿಮಿತ್ತವಾಗಿ, ವಿಜ್ಞಾನಮಯ ರೂಪನಾದಂ೦ಂಥ. 
ರಮಾಬಿಂಬನಾದಂಥಾ ಶ್ರೀಶಬ್ದವಾಚ್ಯನಾದ ಶ್ರೀಹರಿಯು ರಮಾರೂಪದಲ್ಲಿ 
ಬಿ೦ಬನಾದ ನಾನಾವಿಧರೂಪಗಳನ್ನು ಧರಿಸಿ, ಲಯಕಾಲ “ಅಷ್ಟಮ೦ ಶಂತುನೀತ್ವ 
ಪುರುಷ೦ ಗವಾ। ಪ್ರಾರಂಭೇ ಸೃಷ್ಠಿಕಾಲಸ್ಕೇ ಅಜಾದೀನ್‌ಸೃಷ್ಠಿ ಮಾರ೦ಭತ್‌. 
ಎಂಬಪ್ರಕಾಶ ಸಂಹಿತ ಪ್ರಥಮ ಪರಿಚ್ಛೇದ ದ್ವಿತೀಂಶು ಅಧ್ಯಾಂರು 
ವಾಕ್ಯಾನುಸಾರವಾಗಿ "ಲಯಕಾಲ ಅಷ್ಟಮಂ೦ ಶಂತುನೀಕ್ಷು' ಎಂದರೆ 87", 
ವರುಷದ ಕೊನಿಯರಾತ್ರಿ ಕಡೆಭಾಗದಲ್ಲಿ ಶ್ರೀಹರಿಯು ಅಂಭ್ರಣಿಯಿಂದ ಸ್ತುತ್ಯನಾಗಿ 
ಆತ್ಮಸೃಷ್ಠಿ ಮಡಿದನೆಂದು ಭಾವ. ಇದು ಅಲ್ಲದೆ ಮುಂದೆ ಪ್ರಕಾಶ ಸಂಹಿತ 3ನೇ 
ಅಧ್ಯಾಯದಲ್ಲಿ “ರಾತ್ರಿತ್ವೇನ ಚರಿತ್ರವರ ಬ್ರಹ್ಮಾದೀನ್‌ ಪ್ರಾಪಯತ್ಯಚ। ನಿಶಾಯಶ್ಚ 
ರಮೋ ಭಾಗೇ ಆತ್ಮಸೃಷ್ಠಾದಿ ಈಶ್ವರಃ । ಕರೋತಿ ಪುರುಷಸ್ಕೆಶ್ಶೇ ಆಯುರ್ಮಾನಂ 
ವಿಧೀಯತೆ' ಎಂಬ ಪ್ರಮಾಣ ಸಿದ್ಧಯಾಗಿರುವುದು. 1. ಆತ್ಮಸೃಷ್ಟಿ; 2. 
ಪರಾಧೀನವ್ಯಾಪ್ತಿ ಸೃಷ್ಠಿ; 3. ಮಿಶ್ರಸೃಷ್ಟಿ; 4. ಕೇವಲಸ್ಯೃಷ್ಟಿ; 4 ವಿಧ ಸೃಷ್ಟಿ. 
ಮುಂದೆ,ಮಿಶ್ರ,ಕೇವಲ ಸೃಷ್ಟಿಯಲ್ಲಿ ಪ್ರಕೃತಿ, ವೈಕೃತಿ, ವಿಕೃತಿಬೇಧದಿಂದ 
ದಶವಿಧಸೃಷ್ಠಿಯನ್ನು ಮಡಿದ್ದಾನೆ. ಶೂನ್ಯನಾಮಕ ಪರಮಾತ್ಮನು ಯೋಗನಿದ್ರೆಯಿಂದ 
ಯೆಚ್ಚೆತ್ತು ಆಂಭ್ರಣಿಸ್ತೋತಕ್ಕೆ ಮೆಚ್ಚಿ ತನ್ನ ಆತ್ಮಸೃಷ್ಟಿಯನ್ನು ಮಾಡಲಿಚ್ಛೆಸಿದನು. 
ಸ್ವಾಮಿಯು ಮಾಯಾದೇವಿಸಹಿತವಾಗಿ ವಾಸುದೇವ ಜಯಾ ಸಹಿತನಾಗಿ, 
ಸಂಕರ್ಷಣ ಕೃತಿಸಹಿತ ಪ್ರದ್ಯುಮ್ನ, ಶಾಂತಿಸಹಿತ ಅನಿರುದ್ಧ ಇತ್ಯಾದಿ ಅನಂತ 
ಅವತಾರ ರೂಪಗಳನ್ನು ಪ್ರಾದುರ್ಭಾವಮಾಡಿದನು. ಇದೇಪರಮಾತ್ಮನ ಆತ್ಮಸೃಷ್ಠಿ 
ಪರಮಾತ್ಮನ ಆಜ್ಞಾದಂತೆ ಪರಮಾತ್ಮನ ಇಚ್ಛಾನುಸಾರವಾಗಿ ಲಕ್ಷ್ಮೀದೇವೇರ 
ದಶಿಯಿಂದ ಮಾಂಯ,ಜಯಾ.ಕೃತಿ.ಶಾಂತ್ಯಾದಿ ಅನೇಕ ಲಕ್ಷ್ಮೀದೇವೇರ 
ಅನಂತರೂಪಗಳನ್ನು ಪ್ರಾದುರ್ಭಾವ ಮಾಡಿಸಿದನು. ಇದೇಪರಾಧೀನ ವ್ಯಾಪಿಸೃಷ್ಟಿ. 
ಈ ಪರವರಾತ್ಮನ ವ್ಯಾಪ್ತಸೃಷ್ಠಿ೦ರುು ಪ್ರಥಮಂ ವ್ಯೂಹದ ಲ್ಲ೦ರಿ, 
ವಾಸುದೇವಾದಿರೂಪಗಳ ಪ್ರಾದುರ್ಭಾವಕಾಲವಾದರು ವ್ಯತ್ಯಾಸವಿರುವುದು. 
ಇರುವುದು. ಅಂದರೆ ಮೊದಲು ವಾಸುದೇವನು ಕೆಲವುಕಾಲಾ೦ತರ ದಲ್ಲಿ 
ಸಂಕರ್ಷಣ ತದನಂತರ ಅವಧಿಮೇಲೆ ಪ್ರದ್ಯುಮ್ನ ಅನಿರುದ್ದ ಹೀಗೆ ರೂಪಗಳು 
ಪ್ರಾದುರ್ಭಾವ ವಾದ ಮೇಲೆ, ಶ್ರೀವಾಸುದೇವನು ಮಾಯಾಸಹಿತವಾಗಿ ಅನೇಕ 
ಪ್ರಕಾರಕ್ರೀಡಾ ಮಾಡಿದನು. ಆ ವಾಸುದೇವನದೇಹದ ಸ್ವೇದದಿ೦ದ ಲಕ್ಷ್ಮ್ಮಾತ್ಮಕವಾದ 


ಪೆ 


84 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಪಧಾನ ವಿರಜಾ ಪ್ರಾದುರ್ಭವ, ತದನಂತರ ಪೂರ್ವಕಲ್ಪದಲ್ಲಿ ಮುಕ್ತರಾದ 
ಹ್ಮಾದಿದೇವತೆಗಳನ್ನು ನಾರದಾದಿ ಯಷಿಗಳನ್ನು ಗಂಧರ್ವ,ಯಕ್ಷರಾಕ್ಷಸ. ಗುಹ್ಯಕ. 
ಅಪ್ಪರ, ಸಿದ್ಧಾದಿಗಳನ್ನು ಶ್ರೀಸಹಿತವಾಗಿ ತನ್ನುದರದಲ್ಲಿ ನಾಭೀಪೂರ್ವಕ 
ದೇಶದಲ್ಲಿದ್ದವರನ್ನು. ತನ್ನ ಉದರದಿಂದ ತೆಗೆದು ಮುಕ್ತರು ಆನಂದ 
ಉನ್ನಾಹಮಡುವಗೋಸುಗ ಸಮಸ್ತಮುಕ್ತರನ್ನು ಹೊರಗೆ ತೆಗೆದನು. ಇದಾದರು 
ಈಮುಕ್ತರುಗಳ ಸೃಷ್ಠಿಯಾದರು ಪರಾಧೀನವಿಶೇಷವ್ಯಾಪ್ತಿಸೃಷ್ಠಿ. ಎನಿಸುವುದು. 
ಶ್ರೀವಾಸುದೇವನು ಮುಕ್ತರುಗಳ ಕ್ರೀಡೆಗೋಸ್ಕರವಾಗಿ ನಾನಾಪ್ರಕಾರ ವಾದ 
ವಸ್ತಾಭರಣಗಳನ್ನು ನಿರ್ವಾಹ ಮಾಡಿ ಅನೇಕ ನಗರಗಳನ್ನು ನಿರ್ಮಾಣಮಾಡಿ, 
ಮಹಾಸಂಭ್ರಮಯುಕ್ತವಾದ ಅನೇಕ ಸ್ವರ್ಣಾಲಂಕಾರ ಗೋಪುರಗಳ ಸಹಿತ 
ಮಂದಿರಗಳನ್ನು ಸೃಜಿಸಿದನು. ಮುಂದೆಮುಕ್ತರುಗಳ ಆನ೦ದಾಭಿವೃದ್ಧಿ ಗೋಸುಗ 
ವಾಸುದೇವನು ಹಂರುಗ್ರೀವರೂಪವನ್ನು ತಾಳಿದನು. ಶ್ರೀ 
ಮಾಯಾದಾಯಾಕಾರಳಾದಳು. ಆಗ್ಲೆ ಶ್ರೀಹಯಗ್ರೀವದೇವರು ಮುಕ್ತರುಗಳಿಗೆ 
ಅನೇಕವೇದ ವೇದಾಂಗ ಪಂಚರಾತ್ರಾದಿಗಳನ್ನು ಉಪದೇಶಮಾಡಿ ಅವರುಗಳಿಂದ 
ಸ್ತೋತ್ರಮಾಡಿಸಿಕೊಳ್ಳಲ್ಪಟ್ಟನು. ಪುನಹ ವಾಸುದೇವನು ಗೋರೂಪನಾದನು, ವೃಷಭ 
ಶ್ರೀ ಮಯಾ ಗೋರೂಪಳಾದಳು. ಆ ಜ್ಞಾನಾನಂದಸ್ಪರೂಪನಾದ ವೃಷಭನಾಮಕ 
ಪರಮಾತ್ಮನನ್ನು ಗೋರೂಪಳಾದ ಲಕ್ಷ್ಮೀ ಸಹಿತನಾದ ವೃಕ್ಷಬಾಗನು 
ಅನಂತಾನಂತಬಗೆಯಿಂದ, ಆನಂದಕ್ಕೆ ಪುನ್ನಾಮ ರೂಪವಾದ ಜ್ಞಾನವನ್ನು 
ಐದಿದರು. ಮುಂದೆ ವಾಸುದೇವನು ಅನೇಕ ಪುರಪಟ್ಟಣಗಳಲ್ಲಿ 
ರಾಜ್ಯಕಾರ್ಯಭಾರವನ್ನು ಮಾಡುವಂತೆ ಏರ್ಪಡಿಸಿ, ಅನೇಕ ರಾಜ್ಯಾದಿಗಳನ್ನು, 
ಬ್ರಹ್ಮಾದಿ ದೇವತೆಗಳನ್ನು ಮಾಡಿ ಅನೇಕ ಕಲ್ಪಗಳಲ್ಲಿ ಮುಕ್ತರಾದ ದೈತ್ಯರನ್ನು 
ಕಳ್ಳರನ್ನಾಗಿ ಮಾಡಿ ಅವರಕಡಿ೦ದ ಅನೇಕ ಚೌರ್ಯಾದಿ ಪಾಪಕರ್ಮಗಳನ್ನು 
ಮಾಡಿಸಿ ದೇವತೆಗಳಿಂದ ದೈತ್ಯರನ್ನು ಅನೇಕ ವಿಧವಾಗಿ ಸಾಧನಮಾಡಿಸಿ ಅವರಿಗೆ 
ದುಃಖವನ್ನು ಹೆಚ್ಚಿಸಿದನು. ಹೀಗೆ ಸ್ವಾಮಿಯು 1202 ವರುಷ ಮುಗಿಯೋ 
ಪರಿಯಂತರವಾಗಿ ಕ್ರೀಡೆಮಾಡಿದನು. ಇಲ್ಲಿಗೆ ಮೊದಲನೇ 87" ವರುಷದಿಂದ 
ವಾಸುದೇವನ ಪ್ರಾದುರ್ಭಾವ, 87” ವರುಷ ಆದಮೇಲೆ 9 ತಿಂಗಳಿಗೆ ಆಮೇಲೆ 
3 ವರುಷ 7ಮಾಸಕ್ಕೆ ಸಂಕರ್ಷಣನ ಪ್ರಾದುರ್ಭಾವ. ಆಮೇಲೆ 7ವರುಷ 3ದಿವಸದ 
ಮೇಲೆ ಪ್ರದ್ಯುಮ್ನನಪ್ರಾದುರ್ಭಾವ. ಆಮೇಲೆ 100 ವರುಷ ಮುಗಿಯುವಾಗ 
' ಅನಿರುದ್ಧ-ಶಾ೦ತಿ ಪ್ರದುರ್ಭಾವ, ಹೀಗೆ ರಾತ್ರಿ ಅಷ್ಟಮಭಾಗ ಎಂದರೆ 100 ವರುಷ 
ಸರಿ ಆಯಿತು. ಪುನಹ ವಾಸುದೇವನು ಅನಿರುದ್ಧಾದಿ ಉತ್ಕಮದಿಂದ ಮುಕ್ತರ 
ಅವತಾರ ರೂಪಗಳನ್ನು ವರಮಾಡಿ ತನ್ನ ಉದರದಲ್ಲಿ ಇಟ್ಟುಕೊಂಡು 


(© (EL 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 85 


ಲಕ್ಷ್ಮೀರೂಪಗಳನ್ನು ತನ್ನರೂಪಗಳನ್ನು ಏಕೀಭೂತಮಾಡಿದನು. ಇಲ್ಲಿಗೆ ಮುಕ್ತರ 
ಕ್ರೀಡಾ ಮುಗಿಸಿದನು. ಇದೇ ವಾಸುದೇವಾದಿ ಪಂಚರೂಪಗಳ 
ಮೊದಲನೇವ್ಯೂಹ.” ಮತ್ತು “ಯಾತಾವತ್ಕಾಲೇನ ಆತ್ಮಸೃಷ್ಠಿ ಕೆರಭವಿಸ್ತು 
ತಾವತಾಂವರ ಭೂತೋಪಿ ರಮತಿ ತದೇಕಾ ಭೂತಮಯ ಯಾವತ್ಕಾಲಂ ತತು 
ವಿಶ್ವಾ ಸುಪ್ತ ವಾಸ್ಟಾಪಯುಕ್ತ ಸಾರ್ಥದ್ವಿಷದ೦ಬ್ರಹ್ಮ ವರ್ಷಮಿತೆ ಸೃಷ್ಠಿಃ ನಿಶಾಯಾಶ್ರ 
ಅಂತಿಮಭಾಗೆ ಪುನಃ ಪೂರ್ವವಕ್ಟು ಆತ್ಮಸೃಷ್ಟ್ಯಾದಿ ಮೀಶ್ವರ। ಕರೋತಿ 
ಪುರುಷಸ್ತಶ್ಯನಾಂಯುವರ್ತಾನ೦ ವಿದೀಂಶುತೆ” ಈಪ್ರಕಾರವಾಗಿ 
ಮಹಾಕಾಲರೂಪಿಯಾದ ಪರಮಾತ್ಮನು ಅನಂತಾನಂತ ರೂಪಗಳಿಂದ 
ಆತ್ಮಸೃಷ್ಟ್ಯಾದಿ ಕಾರ್ಯವನ್ನು ಪ್ರಾರಂಭಿಸಿದನು. ಯಾವ ಅನಿತ್ಯವಾದ 
ಪರಮಾಣುವಾದಿಕಾಲದಿಂದ ದ್ವಿಪರಾರ್ಧವು ಅವಸಾನಕಾಲಗಳಲ್ಲಿಯು 
ಪರಮಾತ್ಮನು, ಆಯಾಕಾಲಶಬ್ದವಾಚ್ಯನಾಗಿ ತತ್ಸಾಮರ್ಥ್ಯವನ್ನು ಪ್ರಚುರ 
'ಮಾಡೋಕೋಸ್ಕರವಾಗಿ ಆಯಾಕಾಲಗಳಲ್ಲಿದ್ದು ಅಜ ಶಬ್ದವಾಚ್ಯನಾಗಿಯು 
ಅಣ್ಣಾದಿ ಮಹಾಕಾಲಗಳಿಗೆ ರಕ್ಷಕತ್ವನಾಗಿರುವನು. ಮಹಾಕಾಲ ಪ್ರವಹರೂಪದಿಂದ 
ನಿತ್ಯವಾಗಿಯು ಪರಮಾಣ್ವಾದಿ ಕಾಲಗಳು ಅನಿತ್ಯವಾಗಿಯು ಇರುವುದು. 
ಈಎರಡರಲ್ಲಿಂಯು ಶ್ರೀಹರಿಂಯು ಕಾಲರೂಪಿಂಯಾಗಿಯು ಅವಿನಾಶ 
ಸ್ವರೂಪನಾಗಿಯು ಅಕಾಲ ಪ್ರವಾಹ ರಕ್ಷಕರೂಪವಾದ ಪರಮಾಣ್ವಾದಿ ಕಾಲಗಳನ್ನು 
ವ್ಯ೦ಜಕ ಮಾಡಿದರು. ಇದೇಕಾಲಸೃಷ್ಟಿ. ಇದರವಿಶೇಷ ಪ್ರಮೇಯವನ್ನು 
ಪ್ರಕಾಶಸಂಹಿತ ಅಧ್ಯಾಯ-3 ಶ್ರೀವಿಜಯರಾಯರ ಕಾಲಾಖ್ಯ ಎರಡು 
ಸುಳಾದಿಗಳನ್ನು ನೋಡಿ ಸಂಪ್ರದಾಯಜ್ಞರಿಂದ ತಿಳಿಯಬೇಕು. ಹೀಗೆ ಆ 
ಶೂನ್ಯನಾಮಕ ಪರಮಾತ್ಮನು “ಸದಾ (ನಾಮ) ಅಕ್ಷರ ದೇಶ ಅವ್ಯಕೃತಾಕಾಶ 
ಮಹಾಕಾಲಾದಿ ಗಳಿಂದೂ ನಿಂತು ವ್ಯಂಜಕನಾಗುವನು. ನಿತ್ಯಭೂತವಾದಂಥಾ 
ಮೂರುಜಡಗಳಿಗೆ” ವೇದ,ಕಾಲ,ದೇಶ, ಈಪ್ರಕಾರ ಸೃಷ್ಠಿಹೇಳಿದೆ. ದೇಶದಲ್ಲಿ 
ಕಾಲವು, ಕಾಲದಲ್ಲಿ. ದೇಶವು, ಹೂವಿನಲ್ಲಿ ಪರಿಮಳ ಯಾವರೀತಿಲಿ ಇರುವುದೋ, 
ಅದರಂತೆ ಇರುವುದು. ವೇದ,ವೇದವರ್ಣಗಳು ಸಮಸ್ತ ದೇಶ ಕಾಲದಲ್ಲಿ 
ನಿತ್ಯವ್ಯಾಪ್ತವಾದ೦ತಾದ್ದು. ಸೃಷ್ಠಿಕಾಲದಲ್ಲಿ ಈವೇದಕ್ಕೆ ವರ್ಣಗಳಿಗೆ ಹಿಂದೆ 
ಹೇಳಿದಪ್ರಕಾರ ಸೃಷ್ಠಿ ಯಿಲ್ಲಿದೆ. ಸರ್ವದೇಶ, ಸರ್ವಕಾಲಗಳಲ್ಲಿ ಕುಂಠಿತವಾದ 
ಬಾಷಾ ಅಭಿವ್ಯ೦ಜಕಶಕ್ತಿಂಯು ವೇದಬಿಂಬನಾದ ಶ್ರೀಹರಿಯಿಂದ 
ಅಭಿವ್ಯಂಜಿಸುವನು. ಮುಕ್ತರಸ೦ಗಡ ಅತ್ಯಂತ ಕ್ರೀಡೆ ರೂಪಗಳಿಂದ 
ಆಡಿಕಿಂಚಿತ್‌ಹೊತ್ತು ಉಳಿದಿರಲಾಗಿ ಏಕಭೂತನಾದವು. ಉತ್ತಮಶ್ಲೋಕನು ನಗುತ 
ವೇಗದಿಂದ ಪುನಃ ಶೂನ್ಯನಿಂದ ಪ್ರಥಮ ವಾಸುದೇವಾದಿ ಪಂಚರೂಪವನ್ನು 


86 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ತಾಳಿದನು. ಮತ್ತು ಯಾವ ವಾಸುದೇವನು ಸರ್ವದೆಹಧಾರಿಗಳಿಗೆ ಆಶ್ರಯನಾದ 
ಅನಿರುದ್ದಮೂರ್ತಿಯಿಂದಲಿ ಮುಂದೆ ಲಿಂಗೋಪಾದನ ಕಾರಣನಾಗುವನು, 
ವಾಸುದೇವನು ಶ್ರೀಮಾರುತನಿ೦ದ ಕೇಳಿ ಸರ್ವಜೀವರುಗಳಿಗೆ ಪದವಿಯನ್ನು 
ಕೊಡುವುದಕೋಸ್ಕರ ಹಯಗ್ರೀವರೂಪಿ ಯಾದನು. ಪರಮಾತ್ಮನು ಮತ್ತು 
ನಿತ್ಯಚತುರಮೂರ್ತಿಗಳಾದ ವಾಸುದೇವಾದಿರೂಪಗಳು ಏಕಭೂತವಾಗಿ ಸರ್ವರನ್ನು 
ತುತ್ತುಮಾಡಿ ಪುನಃ ತನ್ನ ಉದರದಲ್ಲಿಟ್ಟುಕೊ೦ಡು, ಚಿತ್‌ಪ್ರಕೃತಿಂಯಾದ 
ರಮಾರೂಪಳಾದ ವಿರಜಾವಾರಿಯನ್ನು ತನ್ನ ದೇಹದಿಂದ ಹುಟ್ಟಸಿದನು. 
ವಿರಜಾನದಿಯಲ್ಲಿ ತನ್ನುದರದಿ೦ದ ಮುಕರಾಗಿರುವ ಸಮಸ್ತ ಜೀವರನ್ನು ತೆಗೆದು 
ಸತ್ವಜೀವರುಗಳಿಗೆ ವಿರಜಾಸ್ನಾನಮಾಡಿಸಿ ಲಿಂಗಭಂಗಗಳಾಗಿಮಾಡಿ (ತತ್ವಾಶರಿಗೆ) 
ಸೂತ್ರನಾಮಕ ಪ್ರಾಣನು ನಿಶ್ಚಯಿಸಿದಂತೆ ಶ್ವೇತದ್ವೀಪದಲ್ಲಿದ್ದು ವಾಸುದೇವ, 
ಶಿಂಶುಮಾರಾದಿ ರೂಪಗಳನ್ನು ದರ್ಶನಮಾಡಿಸಿ. ನಿಜಾನಂದರೂಪವಾದಂಥಾ 
ಸ್ವ ಸ್ವಂಯೋಗ್ಯತಾ ಮುಕ್ತಿಯನ್ನು ಐದಿಸುವನು. ಇದೇ ವಾಸುದೇವಾದಿ 
ದ್ವಿತೀಯವ್ಯೂಹದಿ ಕಾರ್ಯವು. ಅಲ್ಲಿಂದ ಪುನಹ ತನ್ನರೂಪಗಳನ್ನೆಲ್ಲ 
ಏಕೀಭೂತಮಾಡಿ ವಟಪತ್ರನಾದ ಶೂನ್ಯಾಭಿನಾದ ವಾಸುದೇವನು ಸತ್ಯಸ೦ಕಲ್ಪನು. 
ತನ್ನ ಸತ್ಯಸ೦ಕಲ್ಪಾನು ಸಾರವಾಗಿ ನಿಶ್ಚಷ್ಟವಾಗಿದ್ದು ಜೀವರುಗಳಿಗೆ ಜ್ಞಾನ, ಇಚ್ಛಾ, 
ಪ್ರಯತ್ನ, (ಈಕಲ್ಪದಲ್ಲಿ ಸೃಷ್ಟರಾಗುವ ಅಸೃಜ್ಯ , ಜೀವರುಗಳಿಗೆ ಸ ಸ್ವ ಸ್ವಯೋಗ್ಯತಾದಂತೆ 
ಅ೦ತರಾತ್ಮನಾದ ತಾಸು ರು, ಪಿರ ESN 
ಪ್ರಾದುರ್ಭಾವನಾದನು. ಇದೇರೂಪವು ಮುಂದೆ ಸೃಷ್ಟಿಗೆ ಬರತಕ್ಕ ಜೀವರಲ್ಲಿ 
ಕ್ಷೋಭಕ ಲಿಂಗ ಜೀವರು ರೂಪದಿಂದ ಅಂದರೆ ಈಕಲದಲ್ಲಿಯು ಇಷ್ಟುಮಂದಿ 
ಜೀವರನ ಸೃಷ್ಟಿಸಬೇಕಂತ ಪರಮಾತ್ಮನ ಇಚ್ಛೆ ಇದೆಯೋ `ಆಜೀವರುಗಳಿಗೆ ಜ್ಞಾನ, 
ಇಚ್ಛಾ, ಪ್ರಯತ್ನದಲ್ಲಿ ತನ್ನ ನಿಜಸ್ವರೂಪ ಪವಾದ ಜ್ಞಾನ, ಇಚ್ಛಾ ಪ್ರಯತ್ನ: ರೂಪವನ್ನು 
ವ್ಯಕ್ಷಮಾಡಿ ಆಜೀವರುಗಳಿಗೆ ಕುತಿಪಾಸ ಹುಟ್ಟಿಸಿ, ಜೀವ ಮತ್ತು ಜಡಗಳಿಗೆ ಅಂದರೆ 
ಅನಾದಿ ಗಜಿಗಿನಲ್ಲಿರತಕ್ಕ) ಬಿ೦ಬಕ್ಕೂ ಗುಂಡಿಗೂ ಹ್ಯಾಂಗೆ ಸಂಯೋಗ 
ಆಗಬೇಕೋ ಹಾಗೆ ಅನಾದಿಲಿಂಗರೂಪವಾದ ಜಡಶರೀರಕ್ಕೂ ಚಿತ್‌ಸ್ಪರೂಪನಾದ 
ಜೀವನಿಗೂ ಅಕ್ಷೋಭ ರೂಪಕ ನಾದ ನಾರಾಯಣನು ತನ್ನ ಸ್ವೇಧ, ಬೆವರಿನಿಂದ 
ಜಡಕ್ಕೂ ಚೇತನಕ್ಕೂ ಸಂಯೋಗ ಮಾಡಿದ್ದು ಮಹಾ ಅಘಟಿತಾಘಟಿತ ಶಕ್ತಿಯೋ 
ಹಾಂಗೆ ಆ ಜೀವರುಗಳಿಗಾತುರದೊಳು ಪ್ರವಿಷ್ಠನಾಗಿ ಪುನಃ ತನ್ನಉದರದಲ್ಲಿ 
ಇಟ್ಟುಕೊ೦ಡನು. ಪುನಃ ಈಜೀವರನ್ನು ಸೃಷ್ಠಿಗೆ ತರಬೇಕಾಗಲು ಪುನಃ 
ಚತುರಮೂರ್ತಿಯಾದನು. ಇದೇ ವಾಸುದೇವನ ಮೂರನೇ ವ್ಯೂಹವು. ಬ್ರಹ್ಮಾಂಡ 
ಸೃಷ್ಠಿಸಿ ಲಯಕ್ಕೆ ಕಾರಣವಾದರೂಪವು. ಈರೂಪಗಳಲ್ಲಿ ಕಿ೦ಚಿತಾದರು ಬೇಧವಿಲ್ಲ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 87 


ಒಂದನೇಸೃಷ್ಠಿ:- ಇನ್ನು ಪ್ರಾತಃಕಾಲದಲ್ಲಿಯು ದ್ವಿತೀಯವಾಸುದೇವನು 


ಮಾಯಾದೇವಿ ದ್ವಾರಾ ಪುರುಷನಾಮಕ ಬ್ರಹ್ಮನನ್ನು ಉತ್ಪನ್ನಮಡಿದನು. 
ಇದರಕಿ೦ತ ಪೂರ್ವದಲ್ಲೇ ನಾರಾಯಣನಿಂದ ಕಾಲನಾಮಕ ಬ್ರಹ್ಮ ಹುಟ್ಟಿದ್ದಾನೆ. 
ಪ್ರಳಯಕಾಲದಲ್ಲಿ ಈಪುರುಷನಾಮಕ ಬ್ರಹ್ಮನು ಕಾಲನಾಮಕ ಬ್ರಹ್ಮನಲ್ಲಿ ಲಯ 
ಹೊಂದುತ್ತಾನೆ. 


I. 


ಪುನಹ ಈಪುರುಷನಾಮಕ ಬ್ರಹ್ಮ ಹುಟ್ಟಿದ ಎರಡು ವರ್ಷದಮ್ಯಾಲ 
ಸಂಕರ್ಷಣನನು ಜಯಾದೇವಿದ್ವಾರಾ ವಾಯುದೇವರನ್ನು ಉತ್ಪನ್ನ 
ಮಾಡಿದನು. 

ಈಸೂತ್ರನಾಮಕ ವಾಯುದೇವರು ಉತ್ಪನ್ನವಾದ ಮೂರುವರ್ಷದಮ್ಯಾಲೆ 
ಪ್ರದ್ಯುಮ್ನ ಕೃತಿದ್ವಾರಾ ಪ್ರಕೃತಿ -ಶ್ರದ್ಧಾ ಎ೦ಬ ಇಬ್ಬರು ಅವಳಿಜವಳಿ 
ಹೆಣ್ಣುಮಕ್ಕಳನ್ನು ಹುಟ್ಟಸಿದನು. ಇವರೇ ಸರಸ್ವತೀ-ಭಾರತಿ. ಇಲ್ಲಿಗೆ 
ಬ್ರಹ್ಮದೇವರಿಗೆ 5 ವರುಷವಾಯಿತು. 

ಮುಂದೆ ಪ್ರದ್ಯುಮ್ನನು ಪ್ರಕೃತಿಯನ್ನು ಪುರುಷನಾಮಕ ಬ್ರಹ್ಮನಿಗೆ, 
ಶ್ರದ್ಧಾದೇವಿಯನ್ನು ಸೂತ್ರನಾಮಕ ವಾಂಯುದೇವರಿಗೆ ಕೊಟ್ಟು 
ಲಗ್ಗವರಾಡಿದನು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನರು 
ಬೀಗಬಿಜ್ಜಡಿಗರಾಗಿ ಶೋಬಿಸಿದರು. 

ಶ್ರೀಮಧ್ವೇಶಾರ್ಪಣಮಸ್ತು. 


ಸೃಷ್ಠಿವಿಚಾರ 
ವಾಸುಸದೇವ--ಮಾಯಾದೇವಿಯಲ್ಲಿಐಪುರುಷನಾಮಕ ಬ್ರಹ್ಮ ಹುಟ್ಟಿದ. 
ಸಂಕರ್ಷಣ -ಜಯಾದೇವಿಯಲ್ಲಿ ಇಸೂತ್ರನಾಮಕವಾಯು ಎರಡು ವರ್ಷದ 
ನಂತರ ಪ್ರಕೃತಿ ಶ್ರದ್ಧಾ ಹುಟ್ಟಿದರು. 
ಪ್ರಕೃತಿಯಲ್ಲಿ ಜೀವನಾಮಕ ಶೇಷ. ಶ್ರದ್ಧಾಯಲ್ಲಿ ಎರಡುವರ್ಷದನ೦ತರ 
ಕಾಲನಾಮಕಗರುಡ. 
ಸೂತ್ರನಾಮಕ ವಾಯುದೇವರು ಪುರುಷನಾಮಕ ಬ್ರಹ್ಮನಲ್ಲಿ ಬಲನೆಂಬೋ 
ನಾಮದಿಂದ ಭಾರತಿಸಹಿತ ರಾಗಿ ಜನಿಸಿದರು. 
ಆ ಬಲನಾಮಕವಾಯುವಿನಲ್ಲಿ ಭಾರತೀದ್ವಾರಾ ಪುನಹ ಜೀವನಾಮಕ 
ಶೇಷನನ್ನು, ಕಾಲನಾಮಕ ಗರುಡನನ್ನು ಉತ್ಪತ್ತಿವಾಡಿದರು. 
ವಂದುವರುಷದಮೇಲೆ 7೬1-8 ವರುಷವಾಯಿತು. 


88 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


10. 


ಪುನಹ ಪ್ರದ್ಯುಮ್ನದೇವರು ಕೃತಿಯಲ್ಲಿ ವಿರಿಂಚೀನಾಮಕ ಬ್ರಹ್ಮನನ್ನು 


SN 
ಹುಟ್ಟಿಸಿದನು. ನನ್ನಪತ್ನೀಸರಸ್ಥತೀ ಸ ಸಹಿತ ಹುಟ್ಟಿಸಿದ. 


ಈವಿರಿಂಚಿನಾಮಕ ಬ್ರಹ್ಮದೇವರು ತನ್ನ ಪತ್ನಿಯಾದ ಸರಸ್ವತಿಯಲ್ಲಿ 
ಅಮೋಘವಾದ ವೀರ್ಯವನ್ನಿಟ್ಟು ಗಾಯಿತ್ರಿ.ಸಾವಿತ್ರಿ, ಸರಸ್ಪತಿ ಈ ಮೂರು 
ರೂಪಗಳನ್ನು ಪ್ರತ್ಯೇಕಮಾಡಿ ಮೊದಲನೇ ಗಾಯಿತ್ರಿಯಲ್ಲಿ ವಿರಿಂಚಿನಾಮಕ 
ಬ್ರಹ್ಮ ವಾಣಿಸಹಿತ ತಾನೇ ಹುಟ್ಟದ. ಇದು ಪರಮಗೋಪ್ಯ. 

ಪುನಹ ವಿರಿಂಚಿ ಬ್ರಹ್ಮನು ಸತ್ವದಗಾಯತ್ರಿಯಲ್ಲಿ ತನ್ನವೀರ್ಯವನ್ನು ಇಟ್ಟು 
ಬಲನೆ೦ಬ ಪ್ರಾಣನಿಂದ ಜನಿಸಿದ. ಜೀವನಾಮಕಶೇಷ, ವಾರುಣಿ, 
ವೈಕಾರಿಕರುದ್ರನನ್ನು ಪಾರ್ವತೀಸಹಿತವಾಗಿ ಹುಟ್ಟಿಸಿದನು. 


ಪುನಹ ಎರಡನೇರೂಪವಾದ ಸಾವಿತ್ರಿಯಲ್ಲಿ ವಿರಿಂಚಿಬ್ರಹ್ಮನು 
ಬಲಾಖ್ಯವಾಯು, ಭಾರತಿ ಸಹಿತರಾಗಿ ಹುಟ್ಟಿಸಿದನು. 


ಈ ಬಲನಾಮಕವಾಯುವಿನಿಂದ ಕಾಲನಾಮಕಗರುಡ ಸೌಪರ್ಣಿಸಹಿತ 
ಪುನಹ ಹುಟ್ಟಿದ. ಇಲ್ಲಿ ತೈಜಸ ರುದ್ರ ಮತ್ತು ಪಾರ್ವತೀದೇವಿಯರ ಜನನ. 


ಈ ವಿರಿಂಚಿನಾಮಕ ಬ್ರಹ್ಮನು ಮೂರನೇರೂಪಳಾದ ಸರಸ್ಪತೀದೇವಿಯನ್ನು 
ಮೊದಲು ಮೊದಲು ದಕ್ಷಬ್ರಹ್ಮನಿಂದ ಜನಿಸಿದ ಜೀವನಾಮಕ ಶೇಷನನ್ನು 
ಪುನಹ ಉತ್ಪನ್ನಮಾಡಿದನು. ಈ ಜೀವನಾಮಕಶೇಷ ನಲ್ಲಿ ತಾಮಸರುದ್ರ 
ಪಾರ್ವತಿಜನಿಸಿದರು. 

ಸತ್ವಗುಣ ಪ್ರಾಚುರ್ಯದಿಂದ ಸಾವಿತ್ರಿಯಾದ ಪುರುಷನಿಂದ ಪೆತ್ತ 
ವೈಕಾರಿಕರುದ್ರನು ತನ್ನ ಪತ್ನಿ ಉಮಾದ್ವಾರಾ, ಇಂದ್ರ ಕಾಮರು 
ಅಹಂಕಾರಿಕಪ್ರಾಣ. ಅನಿರುದ್ಧ, ಬೃಹಸ್ಪತಿ. ಇಂದ್ರಾಣಿ, ರತಿ.ಶಚ್ಯಾದಿ. 
ಸ್ವಾಯಂಭೂಮನು, ಇವರ ತರುವಾಯ, ವಿತ್ತರ, ನಿಯತಿ. ಸ್ವಾಹಾ,ಬುಧ, 
ಉಷಾ,ಶನಿ, ಪುಷ್ಕರ, ಪಿತೃ, ಗಂಧರ್ವರು ಮೊದಲಾಗಿ ಸಮಸ್ತ 
ದೇವಾಂಶರು, ಸಮಸ್ತ ಮುಕ್ತಿ ಯೋಗ್ಯಜನರು. ಒಬ್ಬರಿಗೊಬ್ಬರು ಕ್ರಮದಿಂದ 
ಪ್ರತ್ಯೇಕವಾಗಿ ಜನಿಸಿದರು. ತೈಜಸ,ತಾಮಸ ರುದ್ರರಿ೦ದ ಜೀವರುಗಳ ಸೃಷ್ಟಿ 
ಸರ್ಗಣಇಲ್ಲ. 

ಇಷ್ಟರೊಳಗೆ ಇದೇವಿಚಾರದಲ್ಲಿ ಸೂತ್ರನಾಮಕ ಪ್ರಾಣ,ಭಾರತಿಯರಲ್ಲಿ ಗರುಡ 
ಇಂದ್ರ ಮೊದಲಾದ ಯಜ್ವಾಭಿಮಾನಿ ದೇವತೆಗಳು ಮೊದಲನೇ 
ಸೃಷ್ಠಿಕಿಂತಲೂ ಬೇರೇ ಬೇರೇ ಅ೦ಶಗಳಲ್ಲಿ ಉತ್ಪನ್ನರಾದರು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 89 


13. ಗರುಡದೇವರು ವಾಯುದೇವರಿ೦ದ ಜನಿಸಿದ. ಗರುಡದೇವರಿಂದ 
ಜಯವಿಜಯಾದಿ ದ್ವಾರಪಾಲಕರು ಉಚ್ಚಕ್ರಮದಿ೦ದ ಜನನ. 


14. ಪುನಹ ಪ್ರಾಣದೇವರಿ೦ದ ವಿಶ್ವಕ್ರೇನನಜನನ. ಇಲ್ಲಿವರಿಗೆ ಅತಿ ಸೂಕ್ಷ್ಮ ಸೃಷ್ಟಿ, 
ಈಸಮಸ್ತ ದೇವತೆಗಳು ಸ್ಥೂಲದೇಹ ಇಚ್ಛಾಮಾಡಲಾಗಿ ಶ್ರೀಹರಿ 
ಆಜ್ಞಾದಿಂದ ತಮ್ಮ ತಮ್ಮ ಅಂಶಗಳನ್ನು ಮಿಳಿತವನ್ನಾಗಿಮಾಡಲು 
ಪ್ರದ್ಯುಮ್ನದೇವರು ಇವರಿಗೆಲ್ಲಾ ಅವ್ಯಕ್ತದೇಹಕೊಟ್ಟು, ದೇವತೆಗಳ 
ಒಂದುಸಾವಿರವರುಷ ತನ್ನ ಉದರ ದಲ್ಲಿಟ್ಟುಕೊ೦ಡನು. ಆಮೇಲೆ. 

15. ಪ್ರದ್ಯುಮ್ನದೇವನು ಶಾಂತೀಪತಿ ಅನಿರುದ್ದನಕ್ಕೆಗೆ ಕೊಡಲು ಅನಿರುದ್ಧದೇವನು 
ಸ್ಥೂಲವಾದ ೦ಥ ಚತುರ್ವಿಂಶತಿ ತತ್ವಾತ್ಮಕ್‌ ಮಾದಂಥಹ 
ಅತಿಸೂಕ್ಷ್ಮರೂಪವಾಗಿ ಬೀಜಾಂಕುರದಂತೆ ಅನಿರುದ್ಧದೇಹವನ್ನು 
ಸಾಂಶಜೀವರಿಗೆ. ಮಿಗಿಲಾದಜೀವರಿಗೆ ಕರುಣಿಸಿ ಶಾಂತೀದೇವಿ ದ್ವಾರಾ 
ಅನಿರುದ್ಧದೇಹ ಸೂಕ್ಷ್ಮರೂಪವಾಗಿ ನಿರ್ಮಾಣಮಾಡಲಾಗಿ, ಪುನಹ 
ಪ್ರದ್ಯುಮ್ನದೇವರು ನಗುತ್ತ ಸಮಸಜೀವರನ್ನು ತನ್ನಉದರದಲ್ಲಿಟ್ಟು ಕೊಂಡನು. 
ಇಲ್ಲಿಗೆ ಬ್ರಹ್ಮದೇವರಿಗೆ 10 ವರುಷವಾಯಿತು. 


16, ಲಿಂಗ ಅವ್ಯಕ್ತ ದೇಹಗಳ ಗುಣಬಿಂದುಗಳವಿಚಾರ ಮುಂದೆ ಹೇಳಳ್ಳಡುತ್ತದೆ. 


17. ಪ್ರದ್ಯುಮ್ನನು ಬ್ರಹ್ಮದೇವರ ಹನ್ನೊಂದನೇವರುಷ ಅರ್ಧನಾರೀ ರೂಪಧರಿಸಿ 
ವರ್ಣಬೇಧದಿಂದ ಸರ್ವ ಜೀವರನ್ನು ಹುಟ್ಟಿಸಿದನು. ಬಲಭಾಗದಲ್ಲಿದ್ದ 
ಪುರುಷರು ವಾಮಭಾಗದಿಂದ ಸ್ತ್ರೀಯರು. ಪರಮೇಷ್ಠಿ, ಅನಲಾ. 
ವರುಣ.ಮರೀಚಾದ್ಯರು ಮುಖದಿಂದ ಹುಟ್ಟಿದರು. ವಾಯು.ಖಗ.ಶೇಷ. 
ಶಿವ, ಇಂದ್ರ, ಕಾಮ, ವಿವಸ್ಥಾನಾಮಕಸೂರ್ಯ, ಚ೦ದ್ರ, ಸೂರ್ಯ. 

ವೈಶ್ಯರು, ಊರುದಿಂದ ಹುಟ್ಟಿದರು. ಉಳಿದ ಆದಿತ್ಕರು,ರುದ್ರರು. ವಸುಗಳು 
ಅನಿರುದ್ಧ, ಪ್ರಾಣಾದಿ ಪ೦ಚಕಾದಿ 49, ಗಣೇಶ, ವಿಶ್ವಕ್ಷೇನ, ಧನಪಾದ್ಯ 
ಶೂದ್ರರು ಪಾದದಿಂದ ಹುಟ್ಟಿದರು. ನಿರಜಾತಿ, ಬಗೊರುಬು, 
ಮೃತ್ಯುದೇವತೆಗಳು, ಯಮ, ಅಶ್ತಿನಿದೇವತೆಗಳು, ಕಾಲಾದ್ಯರು, ಸೂಕ್ಷ್ಮಸೃಷ್ಟಿ 
10 ವರುಷ ಪರಿಯಂತರ. ಇಲ್ಲಿಗೆ 20ವರುಷ ವಾಯಿತು. 

18. ತರುವಾಯ ಅನಿರುದ್ದ ದೇವನ ಕೈಗೆ ಪ್ರದ್ಯುಮ್ನಕೊಡಲು ಅನಿರುದ್ದನು 
ತನ್ನಲ್ಲಿಟ್ಟು, ಶಾಂತೀದೇವಿ (ಉದರದಲ್ಲಿ)ಯಲ್ಲಿಟ್ಟು, 21ನೇವರುಷದ 
ಮೊದಲನೇದಿನ ಅನಿರುದ್ದ ನಿರುತ್ತ ಪ್ರಕೃತಿಯಿಂದ ಬಂದ ಲಿಂಗಗಳನ್ನು 
ಶಾಲ್ಯಾದಿ ಅಂಕುರೋಪಾದಿಲಿ ಇದ್ದವನ್ನು ಸ್ಥೂಲವಾಗಿ ಗುಣತ್ರಯ 


90 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ವೈಷಮ್ಯಮಾಡಿ ಮಹದಾದಿ ತತ್ವಗಳೋಪಾದಿ ಬ್ರಹ್ಮಾಂಡಕ್ಕೆ ಉಪಾದಾನ 
ಕಾರಣ ವಾದಂತೆ ಲಿಂಗ ಪ್ರಕೃತಿದೆಶೆಯಿ೦ದ ಸ್ಥೂಲವಾಗಿ ಅನಿರುದ್ಧನು 
ಜೀವರನ್ನು ಸೃಜಿಸಿದನು. 

ಶ್ರೀಮಧ್ವೇಶಾರ್ಪಣಮಸ್ತು. 


ದುಣಡ್ರಯ ಇ೦ದುದಳ ವಿಚಾರ 


ಅನಿರುದ್ಧನಿಂದ ಆದಸೃಷ್ಠಿ ಎಂಥಾದ್ದು ಎಂದರೆ ಬ್ರಹ್ಮದೇವರ 21ನೇ 
ವರುಷ ಆರಂಭದಲ್ಲಿ ಅನಿರುದ್ಧನು, ಪ್ರದ್ಯುಮ್ನದಶೆಯಿಂದ ತೆಗೆದುಕೊಂಡ 
ಜೀವರನ್ನು ಮೊದಲು ಸ್ವಉದರದಲ್ಲಿಟ್ಟುಕೊ೦ಡು ತರುವಾಯ ಶಾಂತಿಯಲ್ಲಿಟ್ಟು, 
ಆ ಶಾಂತಿಯಮೂಲಕ ಪ್ರಕೃತಿರೂಪ ಗುಣತ್ರಯನಿಯಾಮಕಳು. 

ಗುಣತ್ರಯಗಳ ವಿವರ: ಸರ್ವತ್ರದಲ್ಲಿದ್ದ ಸೂಕ್ಷ್ಮರೂಪ. 
ಪರಮಾಣುರೂಪವಾದ ಸತ್ವರಜೋ. ತಮೋ, ಮಿಶ್ರಿತವಾದ ಅನಂತಾನಂತ 
ರಾಶಿಯಾದ ಮೂಲಜಡ ಪ್ರಕೃತಿದಶೆಯಿ೦ದ ಸೃಷ್ಟಿಗೆ ತೆಗೆದು ಕೊಂಡ ವಿವರವು. 
ನೀಚಕ್ರಮದಿ೦ದ ತಿಳಿಯಬೇಕು. 1. ವ೦ದುಮುಷ್ಠಿತಮೋರಾಶಿ. 2. ಅದರ 
ದ್ವಿಗುಣರಜೋರಾಶಿ. 

4 ಅದರ ದ್ವಿಗುಣಸತ್ವರಾಶಿ. ವಟ್ಟು 7. ಈ ಮೂರು ಗುಣಗಳೊಳಗೆ; 
ಸತ್ವರಾಶಿ; 1.ರಜಸ್ತಮೋ ಮಿಶ್ರದಲ್ಲಿದೆ ತಾನು ಅಷ್ಟು ಶುದ್ಧ 
ಸತ್ವರಾಶಿಎನಿಸಿಕೊ೦ಡು ಪ್ರತ್ಯೇಕವಾಗಿರೋದು. 

2. ತರುವಾಯ ರಜೋರಾಶಿವಳಗೆ ವಿಶಿಷ್ಟವಾದಂತಹವು ವಂದುಮಾಡಿ 


ತಮಸ್ಸು-ಅದರ ನೂರುಮಾಡಿ ರಜಸ್ಸು-ಅದರನೂರುಮಾಡಿ ಸತ್ವ; 
(1+100+10000=10101) 


3. ಮುಂದೆ ತಮೋರಾಶಿವಳಗೆ ಭಾಗಗಳು ವಂದುಮಾಡಿರಜಸ್ಸು. ಅದರ 
ಹತ್ತುಮಾಡಿ ತಮಸ್ಸು ಅದರಹತ್ತುಮಾಡಿ ಸತ್ವ 4/2 ರಜೋರಾಶಿವಳಗೆ 
ಸತ್ವರಾಶಿ ಬಿಟ್ಟು ತಮೋರಾಶಿನೋಡಲಿಕ್ಕೆ ರಜೋಗುಣದ ಭಾಗ 
ನೂರುಮಾಡಿ ಹೆಚ್ಚಿದೆ. ಆದಕಾರಣ ರಜೋರಾಶಿಎನಿಸಿಕೊಂಡಿತು. 5/3 
ತಮೋರಾಶಿ ವಳಗೆ ಸತ್ವಗುಣಬಿಟ್ಟು ರಜೋನೋಡಲಿಕ್ಕೆ ಅದರ ಹತ್ತುಮಾಡಿ 
ತಮಸ್ಸು ಎಂಬೋಕಾರಣ ತಮೋಗುಣೆನಿಸಿ ಕೊಂಡಿತು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 91 


10. 


11, 


12. 


ಈ ಪ್ರಕಾರ ಸತ್ವರಾಶಿ ಸಮವಾಗಿ ಮೂರುಗುಣರಾಶಿಗಳಲ್ಲಿ 
ರಜೋಗುಣತ ಮೋಗಗುಣ ಗಳೆರಡು ತಮ್ಮ ತ್ಮ 
ಪ್ರಾಚುರ್ಯನೋಡಿಕೊಂಡು ಕರಿಸಿಕೊ೦ಡವು. ಮುಂದೆವಂದೊಂದು 
ರಾಶಿವಳಗೆ ಮೂರುಮೂರು ಹೇಳುವುದಲ್ಲಿ ಎಂದರೆ ಇದರವಳಗೆ 
ವಂದೊಂದುಗುಣದೊಳಗೆ ಮೂರುಪ್ರಕಾರವು. ಮೂಲಪ್ರಕೃತಿ ಸ್ಥಿತಿ 
ಈಪ್ರಕಾರವು. 

ಮೂಲಪ್ರಕೃತಿವಂದುಮಡಿ ತಮಸ್ಸು ಎರಡು ಮಡಿ ರಜಸ್ಸು ನಾಲ್ಕುಮಾಡಿ 
ಸತ್ವ ತಮ(ರ-1-ತ-10 ಸ-10) 9ಗುಣದರಾಶಿ ವಳಗೆ ವಂದುಭಾಗರಜಸ್ತು 
ಹತ್ತುಮಡಿ ತಮಸ್ಸು ಹತ್ತುಮಾಡಿಸತ್ವ (ಸ-1-ರ-10, ತ-100) 


ಮೂರು ಮೂರುಪ್ರಕಾರ ವಿವರ ತಮಸ್ಸನ್ನು ವಂದುಮಡಿ ರಜಸಿನೊಳಗೆ 
ರಜೋ-ರಜ; ರಜೋ-ತಮ; ರಜೋ-ಸತ್ವ 11/3. 


ತಮಸಿನ(ರಜಸಿನ) 10ಮಡಿ, ತಮಸ್ಸಿನೊಳಗೆ ತಮೋ-ತಮ;ತಮೋ-ರಜ; 
ತಮೋ-ಸತ್ವ 
ತಮಸ್ಸನ್ನು 10 ಮಡಿ ಸತ್ವ(100) ರವಳಗೆ ಸತ್ವ ತಮ, ಸತ್ವ ರಜ, ಸತ್ವ 
ಸತ್ತ 11/3. 

ವ 
ರಜೋಗುಣದರಾಶಿ ವಳಗೆ ವಂದು ಮಡಿ ತಮಸ್ಸು, ತಮೋ-ತಮ; 
ತಮೋ-ರಜ; ತಮೋ-ಸತ್ವ 100ಮಾಡಿ ತಮಸ್ಸು ಅದರ ನೂರು ರಜ- 
ತಮ; ರಜ-ರಜ;ರಜ-ಸತ್ವ 10000 ಮಡಿ ಸತ್ವ 10000, ಸತ್ವ-ತಮ,; 
ಸತ್ವ-ರಜ; ಸತ್ವ-ಸತ್ವ ಇದರಲ್ಲಿ ವಂದೊಂದಕ್ಕೆ ಮೂರು ಮೂರರ ಪ್ರಕಾರ. 
ಇದರೊಳಗೆ ರಜಸತ್ವಭಾಗ 12 ಉಳ್ಳ 3ಭಾಗ ಮಹತತ್ತಕ್ಕೆ ಬಿದ್ದು ಆಮಹತತ್ವ 
ನಾಶವಾದ ಮೇಲೆ ಆತತ್ವದಲ್ಲಿ ಕೊಡೋ ವಿವರ. 
10ಬಾಗ ಶೂದ್ಬ ಸತ್ವರಾಶಿಯಲ್ಲಿ ಕೂಡುತ್ತದೆ. ವಂದುಬಾಗ 
ತಮೋರಾಶಿವಳಗೆ ಕೂಡುತ್ತದೆ. ವಂದು ಭಾಗ ಸ್ವರಾಶಿಗೆ ಅಂತೂ 12 ಭಾಗ. 


ಈಪ್ರಕಾರ ರಜೋರಾಶಿ ತಮೋರಾಶಿ ಸೃಷ್ಟಿಗೆ ಕಾರಣವಾಗುತ್ತದೆ. 
ಶುದ್ಧಸತ್ವರಾಶಿ ಸೃಷ್ಟಿಗೆ ಕಾರಣ ವಾಗುವುದಿಲ್ಲ. ಮುಕ್ತರಿಗೆ ಭೋಗಸಾಧನ 


ದೇಹಾದಿಗಳಿಗೆ ಕಾರಣವಾಗುತ್ತದೆ. 


ಹಾಂಗೂ ತಮಸಿನಲ್ಲಿ ಬಿದ್ದಂತಹವರಿಗೆ ಯಾತನಾಶರೀರಾದಿಗಳಿಗೆ ಶುದ್ದ 
ತಮಸ್ಸು ಕಾರಣವಾಗುತ್ತದೆ. 


92 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


19: 


20. 


21. 


ಸತ್ವರಜ: ತಮೋರಾಶಿಗಳು ಸೃಷ್ಠಿಕಾಲಕ್ಕೆ ವಿಷಮವಸ್ಥಿ ಎನಿಸಿಕೊಳ್ಳುತ್ತದೆ. 
ಮಹಾಪುಳಯ ಕಾಲಕ್ಕೆ ಸಾಮಾನ್ಯವಾಸ್ತಿ ಎನಿಸಿಕೊಳ್ಳುತ್ತದೆ. 
ಅದುಹ್ಯಾಗೆಂದರೆ ರಜೋರಾಶಿ ವಳಗಿನ ರಜಸತ್ವ 12ಭಾಗದಿಂದ ಮಹತ್ತತ 
ಬಿದ್ದು ಆಮಹತತ್ವವವು ನಾಶವಾದಮ್ಮಾಲೆ ಸರಾಶಿ ಇದರ ರಜ; ಸತ್ವದಲ್ಲಿ 
ಬಂದುಕೂಡುತ್ತದೆ. ಅದರೊಳಗೆ ಹತ್ತುಭಾಗ ಶುದ್ಧಸ ಸತ್ವ ರಾಶಿ ವಳಗೆ ಹ 
ಕೂಡುತ್ತದೆ. ಹಾಗೆ ವಂದುರಾಶಿವಳಗೆ ಮತ್ತೊ೦ದು ರಾಶಿಕಲತದೆ೦ಬೋ 
ಕಾರಣ "ಸ೦ಹಾರಕಾಲಕ್ಕೆ ಸಾಮಾನ್ಯಾವಸ್ಥೆ ಎನಿಸಿಕೊಂಡವು. 

ಆಮೇಲೆ ಸತ್ವರಜಸ್ತಮೋರಾಶಿ 3 ಏಕತ್ರಮಾಡಿ ಮಿಶ್ರವಾದ 
ಪರಮಾಣುರೂಪವಾದ ಅನಂತಾನಂತ ವಾದ ಪರಮಾಣುರಾಶಿವಳಗೆ 
ಕೂಡಿಕೊಳ್ಳುವುದು. ಪ್ರಮಾಣ: ತೃತೀಯಸ್ಕಂಧ ಭಾಗವತ ತತ್ತರ್ಯ. 
ರಾಶಿಭೂತವಾದ ಸತ್ತರಜಸಮೋ ಗುಣಗಳಿಗೆ ಶ್ರೀಭೂದುರ್ಗಾ ಎಂತೆಂಬೋ 


` ಮೂರುರೂಪಗಳಿಂದ. ಲಕ್ಷ್ಮಿದೇವಿಯರು ಆಬಿಮಾನಿಯಾಗಿರುವಳು. 


ಏಳುಗುಣಗಳಿಂದ ಈಸ್ಪರ್ಶಜಾತಿ ಶ್ರೀಜನಾರ್ಧನನು. ಈಮೂಲ 
ಸತ್ವಂವಿಜ್ಞೇಯಭುಕ್‌ ರ್ಮೂಲಂ ರಜವು ಸತ್ವಕೇ ಮೂಲಂ. ತಮಂತಥಾ 
ದುರ್ಗಾಮಹಾಲಕ್ಷ್ಮಿ ಸ್ತ್ರೀಮೂಲಕಾ। ಗುಣೇಭೋಗುನಮೂಲಾಶ್ವೇಯೋ 
ತಾತಸಃ ಭಾಗವತ ತೃತೀಯಸ್ಸಂಧ ತ ತಾತರ್ಯಾಃ ॥ ಈಪ್ರಕಾರ ಗುಣರೂಪ 


24 


ಫಿ 


(( 


ಸ ಮಹತತ್ವವಿಚಾರವು ರಜೋರಾಶಿವಳಗಿನ ರಜ:ಸತ್ವ: 
ಮಹಾ BS ಮಹತತ್ವ ಸಂಹಾರವಾಗಿ ಶುದ್ಧ ಸತ್ವ ರಾಶಿವಳಗೆ 
ಕೂಡುವಂಥಾ ಹತ್ತುಭಾಗರಜ ಸತ್ವ ಹಾಂಗೆ ತಮೋರಾಶಿವಳಗೆ 
ಕೂಡುವಂತಹ ವಂದು ಭಾಗ ರಜ;ಸತ್ವ; ದ್ವಿರಾಶಿವಳಗಿಂದಾವಂದು 
ಬಾಗರಜ; ಸತ್ವ ಹೀಗೆ 12ಬಾಗ ರಜ; ಸತ್ವ ತಮೋರಾಶಿ 
ವಳಗಿಂದವಂದುಭಾಗ ತಮೋಗುಣಹೀಂಗೆ 13 ಜಾ ೧೬೫ ಮಹತತ್ವ 
ನಿರ್ಯಾಣ. 

ಕೂಡಾಕಾರದಿಂದ ಮಹತತ್ವದೊಳಗೆ ಬಿದ್ದ ಗುಣಗಳವಿವರ. 1ಮಡಿ ತಮಸ್ಸು 
ಅದರ 100ಮಡಿ ರಜಸ್ಸು ಅದರ 1000 ಮಡಿರಜಸ್ಸು ಅದರ 10000ಮಡಿ 
ಸತ್ವ ಹೀಗೆ. 

ಈ ವಂದೊಂದುಗುಣಗಳು ಮೂರು ಪದೇಶ ಹೀಂಗೆ ಎಲ್ಲಿಪರ್ಯಂತ 
ಸೃಷ್ಟಿ ಅಲ್ಲಿಪರ್ಯಂತ ಹೆಚ್ಚುತ್ತಾ ಹೋಗಬೇಕು. 


ಸ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 93 


PA 


2 


24. 


25; 


26. 
2k 


28. 


24%, 
30. 


ಇಂಥಾ ಮಹತತ್ವ ನಾಲ್ಕ ಸತ್ತಭಾಗದಿಂದ ನಿರ್ಮಾಣವು. ಅದು ಹ್ನಾಗಂದರೆ 


ಮಹತತ್ವನಾಶವಾಗಿ ಶೂದ್ಧಸತ್ವರಾಶಿ ವಳಗೆ ಕೂಡುವಂಥಾ 10 ಭಾಗ 
ರಜಸತ್ವಕೂಡಿವ೦ದು ಭಾಗ ಹಾಂಗೆ ತಮೋರಾಶಿವಳಗೆ ಕೂಡುವಂಥಾ 
ವಂದುಭಾಗರಜಸತ್ವ. ಒಂದೊಂದುಭಾಗ ಸ್ವರಾಶಿ ರಜ ಸತ್ವದಿಂದ 
ಒಂದೊಂದು ರಜಸತ್ವಮತ್ತೆ ತಮೋರಾಶಿವಳಗಿನಿಂದಬಂದಂಥಾ 


ತಮೋಸತ್ವಭಾಗ ಹೀಗೆ ನಾಲ್ಕುಭಾಗದಿ೦ದ ಮಹತತ್ವ ಸೃಷ್ಟಿ 

ಇಂಥಾ ಮಹತತ್ವಕ್ಕೆ ಶುದ್ಧಸತ್ವಪ್ರಾಚುಂರ್ಯ ವೆಂಕಾರಣ ಸತ್ತ 
ಸತ್ವಾಧಿಕೆನಿಸಿಕೊಂಬೋ ಮಹತತ್ವಕ್ಕೆ ಶುದ್ಧಸತ್ವವಳಗಿನ ಸತ್ವ ಬಿದ್ದಿಲ್ಲ. 
ರಜೋಗುಣದಿಂಲಿ ನಿರ್ಮಾಣ. 

ಬಾಹ್ಯ ಸತ್ವ ಸತ್ವ ಆದ್ಯ ಹ್ಯಾಗೆಂದರೆ ರಜೋ ರಜ: ಸತ್ವ 
ಪ್ರಾಚುರ್ಯವೆಂಬೋ ಕಾರಣ ಬಾಹ್ಯ ಸತ್ವಸತ್ವಾಧಿಕವೆನಿಸಿಕೊಂಡಿತು. 
ಈಮಹತತ್ತು ಶುದ್ಧಸತ್ತದ ಸತ್ವಗಳು ಒಟ್ಟು ರಜ-ಸತ್ವ ನಿರ್ಮಾಣವೆಂಬಲ್ಲಿ, 
ಭಾಗವತ ದ್ವಿಶೀಯಸ್ಕಂಧ ಪ್ರಥಮೋಧ್ಯಾಯ. 

ಇಂಥಾ ವಿಶೇಷ ಮಹತತ್ವದೆಶೆಯಿಂದ ಬ್ರಹ್ಮರಾಯನ ಉತ್ಪತ್ತಿ ಎಂತ 
ತಿಳಿಯಬಾರದು. ಅಲ್ಲಿ ಇನ್ನೂ ವಿಶೇಷಉಂಟು. ಹ್ಯಾಗೆಂದರೆ ಮಹತತ್ವ 
ಎರಡು ಭಾಗಮಾಡಿ ಅದರೊಳಗೆ ವಂದುಭಾಗವನ್ನು 100 ಭಾಗಮಡಿ 
ಅದರೊಳಗೆ 30ಭಾಗದಿ೦ದ ಬ್ರಹ್ಮದೇವರ ಶರೀರನಿರ್ಮಾಣ. 28ಭಾಗದಿಂದ 
ಸೂತ್ರನಾಮಕ ವಾಯುದೇವರ ಶರೀರ 17ಭಾಗದಿಂದ ಶ್ರದ್ಧಾಎ೦ಭೋ 


ಭಾರತಿಶರೀರ. 
ಇಂ೦ಥಾಮಹತತ್ವದ ದಶೆಯಿಂದ ತ್ರೀಮೂರು) ಅಹಂಕಾರತತ್ವ ಹುಟ್ಟಿತು. 


ಅದಕ್ಕೆ 1 ಮಡಿ ತಮಸ್ಪುಅದರ ಹತ್ತುಮಡಿ ರಜಸ್ಸು ಅದರ 10ಮಡಿ ಸತ್ವ 
ತಮೋಪ್ರಾಚುರ್ಯ ನೋಡಿಕೊಂಡು ಅಹಂಕಾರತತ್ವ ಎನಿಸಿಕೊಂಡಿತು. 
ಮಹತತ್ತ್ವದಲ್ಲಿದ್ದ ಸತ್ವಾಂಶದಿ೦ದ ವೈಕಾರಿಕತತ್ವ ಮಹತತ್ವದೊಳಗಿನ ತಮೋ 
ಅಂಶದಿಂದ ತಮಸಂಹಾರಕಾರ ಮಹತತ್ವದೊಳಗಿನ ರಜೋ ಅಂಶದಿಂದ 
ತೈಜಸ ಅಹಂಕಾರ, ಈಪ೦ಚತತ್ವಗಳ ಉತ್ಪತ್ತಿ ಅನಿರುದ್ಧ ಶಾಂತಿದ್ದಾರಾ 


ಲ್ಪ 
ಮಾಡಿದನು. 


ಇದೇಸತ್ವಂಚ ತಮೋಗುಣಗಳದಿಂದ ಮಹದಾದಿ ತತ್ವ, 
ಇದೇ 100ಭಾಗ ಮಹತತ್ನದಿಂದ ವನಜಸಂಭವ ವಾಯು.ವಾಣಿ, ಭಾರತಿ. 


94 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


sl 


33: 


33. 
34. 


35. 


36. 


ವನಜಸಂಭವ ಮೊದಲಿನಂತೆ ಪವನಸಹಿತ ತನ್ನ ಪತ್ನಿಯಲ್ಲಿ ಹುಟ್ಟಿದ ಬ್ರಹ್ಮ 
ಸತ್ತ ವೈಕಾರಿಕರುದ್ರ ಪತ್ನಿ ಸಹಿತ ರುದ್ರದೇವರು ಗೂ 
po ವಾಗಿ ಸತ್ವ ವೈಕಾರಿಕ, ರಜೋ ತೈಜಸ. 
ತಮೋ ತಾಮಸರುದರು. 

ಇಂಥಾ ಮೂರುರೂಪ ವಂದೇ ಮಾಡಿ ರುದ್ರದೇವರು ತನ್ನ 
ಅರ್ಧಾಂಗಿಸಹಿತ ಸವ್ಯದಿ೦ದ ಪುರುಷನ ವಾಮಭಾಗದಿಂದ ಸ್ತೀಯರು 
ಅಹಂಕಾರಿಕ ಉರುಕ್ರಮಧಾತಾದಿ 12 ಮಂದಿಸೂರ್ಯರು ಮರುದ್ಗಣ, 
10ಜನರುದ್ರರು, 10ಜನ ವಿಶ್ವೇದೇವತೆಗಳು. ಅತ್ತಿನಿಗಳು ರುಭು 8 ಜನ. 
ವಸುಗಳು, ಯಕ್ಷ. ಸಿದ್ಧ, ಗಂಧರ್ವ, ಉರಗ, ಖಷಿ. ಶನಿ ಮೊದಲಾದವರು 
ತಮ ತಮಗೆ ಜಿನಿಸದಂತ ಸಮಸ್ತ ಜನರು. ಗಜ,ತುರಗ, ವನರುಹ ನಾನಾ 
ವಿಚಿತ್ರಜೀವ, ಸ್ಥಾವರ ಜಂಗಮ ಜೀವರಾಶಿಗಣ. 


ಮೂರುರೂಪಗಳು ಪ್ರಶ್ಯೇಕಮಾಡಿ ರುದ್ರದೇವರು ಬೇರೇ ಬೇರೆ ಸೃಷ್ಟಿ. 
ವೈಕಾರಿಕದಿಂದ ಮನಸ್ಸು 'ದೇವತಾ ದೇಹ ತೈಜಸದಿಂದ ಪಂಚಜ್ಞಾನೇಂದ್ರಿಯ, 
ES ತಾಮಸದಿಂದ ಪಂಚಭೂತಗಳು, ಪ೦ಚತನ್ಮಾತಗಳು 
ಸೃಷ್ಟಿಮಾಡಿದ. 

ಪ್ರಥಮಾಂಗ ಮಾರುತನಿಂದ ಗರುಡ,ಶೇಷ, ಇಂದ್ರಾದಿ ಕುಮಾರರು. 
ಶೇಷಗರುಡ ಆರ್ಕ ಶಶಿ ಅಹಂಕಾರಿಕಪ್ರಾಣ ಮೊದಲಾದ 
ಉತ್ತಮದೇವತೆಗಳಿಂದ ಸರ್ವ ನೀಚದೇವತೆಗಳು ಸೃಷ್ಟಿಯಾದರು. 
ಶೇಷಗರುಡಾದಿ ನೀಚಸುರರು. ಇಚ್ಛಾಭಿಮಾನಿದೇವತೆಗಳು ಈ ಪ್ರಕಾರ 
ಮುಂದೆ ವರುಷ ರುದ್ರದೇವರ ತಪಸ್ಸು. ರುದ್ರದೇವರು 14 ವರುಷ 
ಸೃಷ್ಠಿಮಾಡಿದರು. ಇಲ್ಲಿಗೆ 35 ವರುಷವಾಯಿತು. 

ಅನಿರುದ್ದದೇವನು 24 ತತ್ವಗಳನ್ನು ಸಂಕಲಿತವಾಗಿ ಬೆರೆಸಿ ಅದರೊಳಗೆ 
ತಾನು ಹೊಕ್ಕು ಅವ್ಯಕ್ತ ಮಹತ್ವ. ಅ.ತತ್ವ್ಯೈಮಾನ. ಆಕಾಶ, ವಾಯು, ತೇಜ, 
ಅಪ್ಪು, ಈಪ್ರಕಾರ ಗತ ಸೃಷ್ಟಿಮಾಡಿ ಅಲ್ಲಿ 24 ದೇವತೆಗಳನ್ನು 
ಇಟ್ಟನು. ಇಲ್ಲಿಗೆ ಬ್ರಹ್ಮದೇವರ ಹತ್ತು ವರುಷ ಮುಗಿದವು. ಅದೇವಟ್ಟು 45 
ವರುಷ, ಈಉದಾರೆವೃತ್ತ ಬಡೂಬಾಗದಲ್ಲಿ ವಾಸುದೇವನು 
ಮಾಯಾದೇವಿಯಸಹಿತ ಸಮಸ್ತ ಚೇತನರಾಶಿ ನುಂಗಿ ಏಕೀಭೂತ ಮಾಡಿ 
ಎರಡು ವರುಷಕ್ರೀಡಾ ಮಾಡಿದ. ಇಲ್ಲಿಗೆ 47 ವರುಷ. ರಮಾದೇವಿ 
ಬ್ರಹ್ಮಮಾನದಿಂದ ವರುಷ ಸ್ತೋತ್ರ ಇಲ್ಲಿಗೆ 48 ವರುಷ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 95 


37. 


38. 


49; 


40). 


41. 


ರಮಾದೇವಿ ಶ್ರೀಭೂದುರ್ಗಾ ಮೂರುರೂಪಗಳು ಧರಿಸಿದಳು. ಇದರಿಂದ 
ಶ್ರೀದೇವಿಯಲ್ಲಿ ತನ್ನ ಸ್ವಾಂತದಿ೦ದ ವಿಷ್ಣು. ಭೂದೇವಿಯಲ್ಲಿ ಬ್ರಹ್ಮ 
ದುರ್ಗಾದೇವಿಯಲ್ಲಿ ರುದ್ರಭಿನ್ನಾಂಶದಿ೦ದ ಉತ್ಪತ್ತಿ. ವಿಷ್ಣುಪಾಲನಾಕರ್ತ 
ಬ್ರಹ್ಮ ಉತ್ಪತ್ತಿ ಕರ್ತ. ಶಿವಸಂಹಾರಕರ್ತ. 

ತದನಂತರದಲ್ಲಿ ಬ್ರಹ್ಮಾಂಡ ಖರ್ರರನಿರ್ಮಾಣ ಮಾಡುವದಕೋಸ್ಕರ ತತ್ವಗಳು 
ಮಿಶ್ರಭಾವ ಸಂಕಲಿತ (ಭೂತ)ಪ೦ಚ ಭೂತಗಳನ್ನು ಸಂಕಲಿತ ಮಾಡಿದನು. 
ಸ್ಥೂಲದೇಹಕ್ಕೆ ಇದೇಕಾರಣ. ಮನುಜ,ಜಲಚರ ಪಕ್ಷಿಕ್ರಿಮಿ ಇತ್ಯಾದಿ ಇಲ್ಲಿಗೆ 
49 ವರುಷವಾಗಿಹೋಗಿ ಮುಂದೆ ಸ್ವಲ್ಪದಿನಗಳು ಉಳಿದಿರಲು. 
ಸತ್ವಾಬಿವರಾನಿ ಶ್ರೀದೇವಿಯಲ್ಲಿ 24 ತತ್ವಗಳು ಮಿಳಿತಮಾಡಿ 
ಎಷ್ಟುವೀರ್ಯವಿಟ್ಟು ತೇಜೋರಾಶಿಯಾದ 50ಕೋಟಿ ಬ್ರಹ್ಮಾಂಡವನ್ನು. 


ಉತ್ಪತ್ತಿಮಾಡಿದನು. ಇದೇವಿರಾಟ್‌ರೂಪ. ಎರಡನೇದೇ ಅ೦ಡಸಂಸ್ಥಾ 
ಎರಾಡ್ರೂಪ ದಿಂದ ವಾಯು ಪ್ರವೇಶಿಸಿದನು. ಮತ್ತು ಇದಕ್ಕೆ ಸರ್ವತತ್ವ 
ಜನನ. ಇಲ್ಲಿಗೆ 50ವರುಷ ಕಿ೦ಚಿತು ನ್ಯೂನಲಿ ಗುಣವೈಷಮ್ಯ, 1. ಲಿಂಗ 
ಗುಣವೈಷಮ್ಯದಿ೦ದ ಪ್ರಜಾಸರ್ಗಅಂಕುರಾದಿ ರಚೆನೆ. 2. ಮೃದುಮೂಲಾ 
ಪ್ರಕೃತಿ ವುಪಾದಾನದಿಂದ ನವಾವರಣಬ್ರಹ್ಮಾಂಡ. 3. ಬ್ರಹ್ಮಾಂಡ 
ಖರ್ಪರವನ್ನು ಉತ್ಪತ್ತಿವಾಡಿ ನಾಡೀರಾಶಿಯ ಮಧ್ಯದಲ್ಲಿಟ್ಟು. 4. 
ಬ್ರಹ್ಮನಾಮಕ ಪರಮಾತ್ಮ ಸಮಸ್ತ ದೇವಾ೦ಶರನು, ನುಂಗಿದನು. 
ರುದ್ರನಾಮಕ ಭಗವಂತನು ಬೊಮ್ಮ ನಲ್ಲಿ ಹೊಕ್ಕು ಸರ್ವಆತ್ಮಗ 
ಗುಣಾ೦ಶಗಳ ಸಹಿತನಾಗಿ, ಬ್ರಹ್ಮನು ವಿಷ್ಣುನಾಮಕನಲ್ಲಿಪೊಕ್ಕು ಶ್ರೀದೇವಿ 
ಪ್ರಕೃತಿನಾಮಕಳಾಗಿಪೊತ್ತು ಉದರದಲ್ಲಿ ಹರಿಯಿ೦ದ ಸಹಿತನಾಗಿ ಬ್ರಹ್ಮಾಂಡ 
ಪ್ರವೇಶಿಸಿ ಜಲಪೂರ್ಣ ನಾದ. 

ಬ್ರಹ್ಮಾಂಡದಲ್ಲಿ ಶ್ರೀದೇವಿಸಹಿತವಾಗಿ ದೇವರು ಬ್ರಹ್ಮಾಂಡ ಬುಡಭಾಗದಿ೦ದ 
ವೂರ್ದ್ವಪ್ರದೇದಲಿ ಜಲ ಮಧ್ಯದಲಿ 10 ಕೋಟಪರಿಮಿತ ಬಿಟ್ಟು 
ಚತುರಯುಗ ದೇವತೆಗಳ ಸಾವಿರವರುಷಯುತ ಪರ್ಯಂತ ಮಲಗಿ 
ಸುಖಬಡಲು ಶ್ರೀದೇವಿ ಸ್ತೋತ್ರಕ್ಕೆ ಮೆಚ್ಚಿ ತನ್ನ ನಾಭಿಯಿಂದ 14ದಳ 
ಲೋಕಾತ್ಮಕನಾದ ಸವರ್ಣ ಕಮಲವನ್ನು ಬ್ರಹ್ಮದೇವರಿಂದ ಸಹಿತನಾಗಿ 
ವುತ್ಪತ್ತಿ ಮಾಡಿದನು. ಇದರಲ್ಲಿ ಬ್ರಹ್ಮದೇವರು ಕುಳಿತು ಶೋಭಿಸುತಿರೆ 
ಹಿರಣ್ಯಗರ್ಭನು ಬೆರಗಾದನು. 


96 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


42. 


43. 


2) 


ಬೆರಗಾಗಿ ಯೋಚಿಸಿ ತನ್ನಕಾರಣ ಭೂತವನ್ನು ಕಾಣುವೆನೆಂದು ನಾಳಪೊಕ್ಕೆ 
ಕಾಣದಲೆ ಗಗನದಿ ತಪತಪ ಎಂದು ಸುಂದರ ವುಪದೇಶ ಬ್ರಹ್ಮ 
ಧ್ಯಾನಸಮಾಧಿಯಲ್ಲಿ ಸುರರು ಸಾವಿರ ವರುಷ ತಪಸ್ಸು ಮಾಡಲು 
ಪರಮಾತ್ಮಮೆಚ್ಚಿ ವಿರಾಟ್‌ ಸ೦ದರುಶನ ನಿಮಿತ್ತ ಮುಕ್ತರ ಸಹಿತ 
ನಾನಾಭೂಷಣದಿ೦ದ ಮೆರೆವ ಸ್ವಮೂರ್ತಿರೂಪ 16 ವಾಸುದೇವಾದಿ 
ವಿಮಲೋತರ್ಕಣೆ ಮೊದಲಾದವು ಪರಮೇಷ್ಟಿಯಿಂದ ದಿವ್ಯ ಸಾವಿರವರುಷ 
ಸ್ನೋತ್ರಮಾಡಿಸಿಕೊ೦ಡು ಸರ್ವವೇದ ಬಹ್ಮತರ್ಕ, ಪಂಚರಾತ್ರ ವುಪದೇಶಿಶಿ. 
ಅದೃಶ್ಯನಾದನು. ತರುವಾಯ ದೇವತಿಗಳ ಸಾವಿರ ವರುಷ ಧೃಢದಿಂದ 
ವಲಿಸಿ ಸರ್ವಜಗತ್ತು ಪುಟ್ಟಿಸುವೆನೆಂದು ಸಾಮರ್ಥ್ಯವನ್ನುತಾಳಿ .ಸರಸಿಜ 14 
ಭುವನಾತ್ಮಕನಾಗಿ ಬೆಳಿಸಿ ಈಲೋಕಕ್ಕೆ ಆಧಾರಭೂತ ನಾದ ಶರೀರಥರಿಸಿ 
ಹರಿವಳಗೆ ಪವೇಶಿಸಿದ. 

ಸರ್ವಜೀವರಾಶಿಗಳ ಸಹಿತ ಮರುಷರೂಪದಿಂದ ವೈರಾಟ್‌ರೂಪ 
ಪ್ರವೇಶಿಸಿದ. ತರುವಾಯ ವೈರಾಟ್ರೂಪದಿಂದಲಿ ವುಪಸರ್ಗತಲೆ 
ಮೊದಲುಮಾಡಿ ಪಾದಮೂಲಪರ್ಯಂತರ ಬೆಳೆದವು 14 ಲೋಕ ಗಳು. 
ಇವೇ ಮದಹಂಕಾರತತ್ವಾದಿ ನಿರ್ಮಾಣಮರುತ, ಮರುತಪ್ರಧಾನ 
ಭಾರತಿ,ರುದ್ರ ಇಂದ್ರಕಾಮ ಸರ್ವತಾತ್ವಿಕವರ್ಗಗಳು. ಕರಣಾದಿ 
ತತ್ವಯಜ್ಮಸಾಧನ. ದ್ರವ್ಯ.ಛ೦ದಸ್ಸು, ವೇದ,ವೇದಾ೦ಗ ಗಿರಿ.ಶರಧಿ, ನದಿ, 
ದ್ವೀಪ. ನಭ. ಶೃಂಗ, ಶಫರ, ದ೦ತ,ಮೃಗ ಪಕ್ಷಿ, ಜಲಚರಾದಿ. 
ಗುಲ್ಬತರು.ಭೂತ.ಪ್ರೇತ, ನಾನಾಲಕ್ಷಣಾದಿ ಶರೀರದಿಂದ ಅಜಸರ್ಗಮಾಡಿದ 
ಇಲ್ಲಿ ದೇವತಿಗಳಲ್ಲಿ ಅಹಂ 

ತ್ವಹಂ. ಎ೦ದು ಕಲಹವು ಹುಟ್ಟಿತು. ತತ್ತರೊಂದಾಗಿ ವಂದು ಶರೀರದಲ್ಲಿ 
ಪ್ರವೇಶಿಸಲಾಗಿ ಬಲುಪರೀಕ್ಷೆಮಾಡಿ ಪ್ರಾಣದೇವರಿಗೆ ಪ್ರಬಲತನದಿಂದ, 


ಸರ್ವಜನರ ಅಧಿಪತಿಯಾಗಲು ಕಾರಣವ್ಯಕ್ತಿಯಾಯಿತು. 


6) 


ಷಿ 
ಈಪ್ರಕಾರ ಸಮಸ್ತ ಜಗತ್ತು ಹುಟ್ಟಿಸಿ ಅವರೊಳಗ ಸಹಿತವಾಗಿ 
ಯಾಗಗೋಸುಗ ಸಂಭಾರಾದಿಗಳನ್ನು ಸೃಜಿಸಿ ಶ್ರೀಹರಿಪ್ರತಿಬಡಿಸಲಾಗಿ. 
ಪರಮಾತ ಪಸನನಾಗಿ ಅಲೌಕಿಕ ಸೋತದಿಂದ ಸುರರಿಂದ ತಪನಾಗಿ 
ಟ್ರ ಜ್‌ ೦ ಲ 
ಅ೦ತ ರ್ಹಾನ'ನಾಗಿ ಈಕಾರಣ ಇಳೆಂಶೊಳಗೆ ದೇವತಿಗಳು 


ಪೂರ್ವಸಾಧರುಯೆಂದು ಪ್ರಸಿದರಾದರು. ಬ್ರಹ್ಮದೇವರು ಇವರನ್ನು ಸಲಹಿ 
ಲ ಎ ್ರ ಷ್ಟ 


ಬ್ರಹ್ಮದೇವರಿಗೆ 5ನೇಶೀರ್ಷ ಉತ್ಪನ್ನವಾದದ್ದು ರುದ್ರಗೆ ಮೋಚಕವು. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 97 


ಅನುಲೋಮ ಪ್ರತಿಲೋಮ ಕುಲದಿಂದ ಸಮಸ್ತರಿಗೆ ಬುದ್ಧಿಯನಿತ್ತು. 
ಜಲಜಪದ್ಮಕಲ್ಪ ಅಂತ್ಯವಾಗೆ ಪ್ರಳಯ ಮಾಡುವುದುಕ್ಕೆ ಅಂತ್ಯದಿನದಲ್ಲಿ 
ಯಿಚ್ಛವುಳ್ಳವನಾಗಿ ಭೂಮಿಯನ್ನು ಮಳೆ ಮಿಕ್ಕಾದರಿಂದ ನೀರೊಳಗೆ 
ಮುಣಿಗಿಸಿ ಸರ್ವಪ್ರಾಣಿಗಳನ್ನು ನುಂಗಿ, ಗಾಯತ್ರಿಸಹಿತ ಸತ್ಯಲೋಕದಲ್ಲಿ 
ಮಲಗಿದನು. ಸರ್ವಜನನ್ನ ಪಾವನಮಾಡಿ ಸಂತೋಷದಿಂದ ಯಿದ್ದನು. 
ದ್ವಿತೀಯ ಪ್ರಕೃತಿಯ ಸಂಗಡ (ಅಂದರೆ ಸರಸ್ಪತಿ) ಪುರುಷ ಇಲ್ಲಿಗೆ ಪದ್ಮಕಲ್ಪ 
ಕಡೆಭಾಗ ವಂದು ರಾತ್ರಿ ಮಲಗಿ ಮುಂದೆ ಶ್ವೇತವರಹಕಲ್ಪ ಪದ್ಮಕಲ್ಪಸೃಷ್ಠಿ 


ಬ್ರಹ್ಮದೆ€ವರು ಪದ್ಯಕಲ್ಲದಲ್ಲ ಸೃಷ್ಠಿಮಾಣದ್ದು. 
ಮೇಲೆ ಹೇಳಿದ ವಿವರ: ಬ್ರಹ್ಮದೇವರು ಜೀವಾಭಿಮಾನಿಯಾದಂತಾ 
ವಾಯುದೇವರನ್ನು ತನ್ನಮನಸಿನಿಂದ ಸೃಷ್ಟಿಮಾಡಿದನು. ಈ ವಾಯುದೇವರು 
ಅವ್ಯಕ್ತಮಹತತ್ವಕ್ಕೆ ನಿಯಾಮಕರಾದರು. (ಅವ್ಯಕ್ತ ಮುಖ್ಯತ್ರೇನ) ಶ್ರೀವಾಯುದೇವರನ್ನು 
ತಾವು (ಬಹ್ಮದೇವರು)ಹುಟ್ಟಿದ ಹತ್ತುವರುಷದಮ್ಯಾಲೆ ಸೃಷ್ಟಿಮಾಡಿದ್ದಾರೆ. (ಮನುಷ್ಯ 
ಮಾನ ವರುಷ) ಆಮ್ಯಾಲೆ ಬ್ರಹ್ಮದೇವರು ದಕ್ಷಿಣ ಹಸ್ತದಿಂದ; 
3. ಸರಸ್ಪತಿ ವಾಮಹಸ್ತದಿಂದ, ಬಾರತೀದೇವೇರು ವೊಂದೊಂದು 
ವರುಷದಮ್ಯಾಲೆ ಸೃಷ್ಟಿಮಾಡಿದ್ದಾರೆ. 
4. ಅಲ್ಲಿಂದ ಅಹಂಕಾರಾತ್ಮಕ ದೇವತೆಗಳು. ಅಂದರೆ ಬ್ರಹ್ಮನ ದಕ್ಷಿಣಪಾದದಿ೦ದ 
ವಂದುಸಾವಿರ ವರುಷದ ಮೇಲೆ ಶೇಷದೇವರ ವುತ್ಪತ್ತಿ. 
5. ಪುನಹ ಶೇಷದೇವರು ಹುಟ್ಟಿದ ಸಾವಿರವರುಷದ ಮ್ಯಾಲೆ ಗರುಡದೇವರನ್ನು. 


6. ದಕ್ಷಿಣಪಾದದಿ೦ದ ರುದ್ರದೇವರನ ಗರುಡ ಹುಟ್ಟಿದ ಸಾವಿರವರುಷದ 
ಮ್ಯಾಲೆ ಹುಟ್ಟಸಿದ. 

7... ಬ್ರಹ್ಮನ ವಾಮಪಾದದಿಂದ ವಾರುಣೀದೇವಿಯನ್ನು ಶೇಷಾನ೦ತರ 10 
ವರುಷದ ಮ್ಯಾಲೆ ಹುಟ್ಟಸಿದ. 

8... ಬ್ರಹ್ಮನ ವಾಮಪದದಿಂದ ಸೌಪರುಣಿಯನ್ನು ಗರುಡಾನ೦ತರ 10 
ವರುಷದಮ್ಯಾಲೆ ಹುಟ್ಟಿಸಿದನು. 

9. ಬ್ರಹ್ಮದೇವರು ಪಾರ್ವತಿದೇವರನ್ನು ವಾಮಪಾದದಿಂದ ರುದ್ರಾನ೦ತರ 
10ವರುಷದ ಮ್ಯಾಲೆ ಹುಟ್ಟಿಸಿದನು. 

10. ಪಾರ್ವತಿಯನ್ನು ಹುಟ್ಟಿಸಿದ ನೂರುವರುಷದ ಮ್ಯಾಲೆ ವಾಯುಮೂಲತ್ಹದಿಂದ 
ಮನೋಭಿಮಾನಿ ಇಂದನನ್ನು ಸೃಷ್ಟಿಸಿದ. 


98 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


Il. 


(7, 


18. 


೨0, 


2 


22, 


ಹ 


24. 


ಪುನಹ ಬ್ರಹ್ಮದೇವರು ದಕ್ಷಿಣಬಾಹುದಿಂದ ಶಚೀದೇವಿಯನ್ನು ಇಂದ್ರನ 
10ವರುಷದಮ್ಯಾಲೆ ಸೃಷ್ಠಿಸಿದ. 

ಬ್ರಹ್ಮದೇವರು ವಾಮಬಾಹುದಿ೦ದ ಕಾಮದೇವರನ್ನು ಇಂದ್ರಹುಟ್ಟೆದ 
30ವರುಷದ ಮ್ಯಾಲೆ ಸೃಷ್ಠಿಸಿ ಮಾಡಿದನು. ಕಾಮ ಮನಸ್ಪತ್ವಕ್ಕೆ ಅಭಿಮಾನಿ. 
ಬ್ರಹ್ಮದೇವರು ಕಾಮಹುಟ್ಟಿದ10ವರುಷದಮ್ಯ್ಯಾಲೆ ರತೀದೇವಿಯನ್ನು 
ವಾಮಬಾಹುದಿಂದ ಹುಟ್ಟಿಸಿದನು. 

ಬ್ರಹ್ಮದೇವರು ತಮ್ಮ ಅನಾಮಿಕ ಬೆರಳಿನಿಂದ ಕಾಮದೇವರುಹುಟ್ಟಿದ 10 
ವರ್ಷದ ಮ್ಯಾಲೆ ಅಹಂಕಾರಿಕ ಪ್ರಾಣನನ್ನು ಹುಟ್ಟಿಸಿದನು. 
ಅಹಂಕಾರಿಕ ಪ್ರಾಣನ ಹೆಂಡತಿಯಾದ 5 ವರುಷದ ಮ್ಯಾಲೆ ತಾನು ವಾಮ 
ಅನಾಮಿಕದಿಂದ ಹುಟ್ಟಿಸಿದ್ದಾನೆ. 

ಅಹಂಕಾರಿಕಪ್ರಾಣನ ತರುವಾಯದಲ್ಲಿ ಬ್ರಹ್ಮದೇವರು ಸ್ವಜಾನುದಿಂದ 25 
ವರುಷದ ಮ್ಯಾಲೆ ಬೃಹಸ್ಪತ್ಕಾಚಾರ್ಯರನ್ನು ಹುಟ್ಟಿಸಿದನು. 
ತರುವಾಯದಲ್ಲಿ ತಾರಾದೇವಿಯನ್ನು 5ವರುಷದ ಮೇಲೆ ಸ್ಪಜ್ಞಾನದಿಂದ 
ಹುಟ್ಟಿಸಿದ. 

ಮತ್ತು ಬೃಹಸ್ಪತ್ಯಾಚಾರ್ಯ ವುತ್ಪತ್ಯನ೦ತರದಲ್ಲಿ 5 ವರುಷದಮೇಲೆ 
ಬ್ರಹ್ಮದೇವರು ತಮ್ಮ ಮನಸಿನಿಂದ ಸ್ವಾಯ೦ಭೂವ ಮನುವನ್ನು ಹುಟ್ಟಿಸಿದ. 
ಸ್ವಾಯಂಭೂವ ಮನು ಹುಟ್ಟದ 5ವರುಷದಮೇಲೆ ಶತರೂಪಾದೇವಿಯನ್ನು 
ಮನಸ್ಸಿನಿಂದ ಹುಟ್ಟಿಸಿದ. 

ಶತರೂಪಾನಂತರದಲ್ಲಿ 20ವರುಷದಮೇಲೆ ದಕ್ಷಿಣಾ೦ಗುಷ್ಟದಿ೦ದ 
ದಕ್ಷಪ್ರಜಾಪತಿಯನ್ನು ಹುಟ್ಟಿಸಿದ. 

ದಕ್ಷಹುಟ್ಟಿದ 5ವರುಷದಮೇಲೆ ಬ್ರಹ್ಮದೇವರು ವಾಮಾಂಗುಷ್ಟದಿಂದ 
ಪ್ರಸೂತಿಯನು ಪಡೆದ. ಅದರ ಪೂರ್ವಕ ಸೃಷ್ಟ್ಯರ್ಧನಾಗಿ ಹುಟ್ಟಿಸಿದ. 
ದಕ್ಷ ಹುಟ್ಟಿದ 25 ವರುಷಗಳ ತರುವಾಯ ಬ್ರಹ್ಮದೇವರು ತಮ್ಮ 
ಮಧ್ಯಮಾಂಗುಲಿ ಪರ್ವಗಳಿಂದ ಅನಿರುದ್ದನನ್ನು ಹುಟ್ಟಿಸಿದ. 

ಅನಿರುದ್ದ ಹುಟ್ಟಿದ 5ವರುಷದ ಮೇಲೆ ಬ್ರಹ್ಮದೇವರು ಮಧ್ಯಮಾಂಗುಲಿ 
ಪರ್ವದಿಂದ ವಿರಾಟ್‌ ನಾಮಕ ಉಷಾದೇವಿಯನ್ನು ಪೆತ್ತನು. 

ಅನಿರುದ್ಧ ಹುಟ್ಟಿದ 100 ವರುಷದನಂತರ ಪ್ರಪಾಹನನ್ನು ಕನಿಷ್ಟಾಂಗುಲಿ 
ಪರ್ವದಿಂದ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 99 


25. 


26. 


2, 
28. 


2: 


30. 


3 


೨೪ 


33. 
34. 


ಪಿಪಿ 
36. 
37. 


38. 


ಖಂ. 


40). 


ಪ್ರವಾಹ ಉತ್ಪತ್ತಿಯಾದ 10 ವರುಷದಮೇಲೆ ಪ್ರಾವಾಹಿ ಯನ್ನು 
ಕನಿಷ್ಟಾಂಗುಲಿ ಪರ್ವಗಳಿ೦ದ ಹುಟ್ಟಿಸಿದನು. 
ಪ್ರವಹವಾಯುವು ಹುಟ್ಟಿದ 100ವರುಷದಮೇಲೆ ಬ್ರಹ್ಮದೇವರ ಪೃಷ್ಠದಿಂದ 
ಯಮದೇವರ ಉತ್ತತ್ತಿ. 
ಯಮದೇವರು ಹುಟ್ಟಿದ ವರುಷದ ಮ್ಯಾಲೆ ಶ್ಯಾಮಲ ಪೃಷ್ಟದಿ೦ದ ಉತ್ಪತ್ತಿ. 
ಯಮನ ತರುವಾಯ 30ವರುಷದಮೇಲೆ ಚಂದ್ರನನ್ನು ದಕಿಣ 
ಶ್ರೋತೃದಿ೦ದ ಶ್ರೋತೃ ತತ್ಪಾಭಿಮಾನಿಯಾಗಿ ಹುಟ್ಟಿಸಿದ. 
ಚಂದ್ರಹುಟ್ಟಿದ 9ವರುಷದಮೇಲೆ ವಾಮಶ್ರೋತೃದಿಂದ ರೋಹಿಣಿನ 
ಹುಟಿಸಿದ. 

pe 
ಚಂದಹುಟ್ಟಿದ 30ವರುಷದಮ್ಮಾಲೆ ದಕ್ಷಿಣಾಕ್ಷಿಯಿಂದ ಸೂರ್ಯನ ಹುಟ್ಟಿಸಿದ. 
ಸೂರ್ಯಹುಟ್ಟಿದ 6ವರುಷದಮೇಲೆ ವಾಮಾಕ್ಷಿಯಿಂದ ಸಂಜ್ಞಾದೇವಿ 
ಸೂರ್ಯಹುಟ್ಟಿದ ಶತವರುಷದಮೇಲೆ ರಸನೇಂದ್ರಿಯದಿಂದ ವರುಣನು 
ಹುಟಿದ. 

ಆ 
ವರುಣ ಹುಟ್ಟದ 20ವರುಷದಮೇಲೆ ರಸನೇ೦ದ್ರಿಯದಿ೦ದ ಗಂಗಾ ಉತ್ತಿ. 


ವರುಣ ಹುಟ್ಟಿದ 10 ವರುಷದಮೇಲೆ ತೊಡಿಗಳಿಂದ ಭಗವತ್ತೀತರಾದಂಥಾ 
ನಾರದರ ಉತ್ಪತ್ತಿ. 

ನಾರದ ಹುಟ್ಟಿದ 60ವರುಷದಮೇಲೆ ವಾಗೀ೦ದ್ರಿಯದಿಂದ ಅಗ್ನಿ ಹುಟ್ಟಿದನು. 
ಅಗ್ನಿಹುಟ್ಟದ 5ವರುಷದಮೇಲೆ ಸ್ವಾಹಾದೇವಿ ಉತ್ಪತ್ತಿ. 

ಅಗ್ನಿ ಅನ೦ತರದಲ್ಲಿ ಬ್ರಹ್ಮಯಷಿಶ್ರೇಷ್ಠರಾದಂಥಾ ಭೃಗುಯಷಿಗಳನ್ನು 
ಭ್ರೂಮಧ್ಯದಿ೦ದ 10 ವರುಷದ ಮೇಲೆ ಉತ್ಪತ್ತಿ. 

ಭೃಗುಹುಟ್ಟಿದ ವಂದುವರುಷದ ಮೇಲೆ ಭೃಗುಭಾರ್ಯಳನ್ನು ಭ್ರೂಮಧ್ಯದಿ೦ದ 
ಉತ್ಪತ್ತಿ. 

ಬ್ರಹ್ಮದೇವರು ಭೃಗುಯಷಿಯನ್ನು ಹುಟ್ಟಿಸಿದಮೇಲೆ ಮನಸ್ಸಿನಿಂದ 
100ವರುಷದಮೇಲೆ ಕಶ್ಯಪನನ್ನು ಹುಟ್ಟಿಸಿದ. 

ಕಶ್ಯಪ ಹುಟ್ಟಿದ ವಂದುವರುಷದಮೇಲೆ ಅದತಿ ಉತ್ಪತ್ತಿ. 


100 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


41, ಕಶ್ಯಪ 10 ವರುಷದಮೇಲೆ ಕಣ್ಣಿನಿ೦ದ ಅತ್ರಿ ಉತ್ಪತ್ತಿ. 

42. ಅತ್ರಿ ಹುಟ್ಟಿದ 10ವರುಷದ ಮೇಲೆ ಪ್ರಾಣದಿಂದ ಭರದ್ದಾಜ, ವಶಿಷ್ಠರ 
ಉತ್ಪತ್ತಿ. 

43. ಇವರು ಹುಟ್ಟಿದ 10ವರುಷದಮೇಲೆ ಇವರ ಹೆಂಡರು ಉತ್ಪತ್ತಿ. 
ವಂದೊಂದು ವರುಷ ಅಂತರದಿಂದ. ಎಂತ ತಿಳಿಯಬೇಕು. 

44. ವಶಿಷ್ಠನಂತರದಲ್ಲಿ ವಂದುವರುಷದ ಮೇಲೆ ಗೌತುಮರು. 

45. ವಶಿಷ್ಠಾನಂತರ 10ವರುಷದ ಮೇಲೆ ಜಮದಗ್ನಿ. 


46. ಮರಿಚಿನ ಬ್ರಹ್ಮನ ಮನಸ್ಸಿನಿಂದ, ಆಂಗೀರಸನ ಮುಖದಿಂದ, 
ಪುಲಹನಹೊಕ್ಕಳಿ೦ದ. ವಶಿಷ್ಠನ ಪ್ರಾಣದಿ೦ದ ಪುಲಸ್ಯನಕಿವಿಯಿಂದ, 
ಕ್ರತುನಕರದಿಂದ ಹುಟ್ಟಿಸಿದರು. 


47. ಜಮದಗ್ನಿ ಹುಟ್ಟಿದಮೇಲೆ 10ವರುಷದಮೇಲೆ ವೈವಸ್ಟತಮನುವು. 

48, ವೈವಸ್ವತ ಹುಟ್ಟಿದ 100ವರುಷದಮೇಲೆ ವಿಷ್ಠಕ್ಷೇನ. 

49. ವಿಷ್ಠಕ್ಷೇನ ಹುಟ್ಟಿದ 14 ವರುಷದ ಮೇಲೆ ಗಣಪತಿ. 

50. ಗಣಪತಿ ವುತ್ಪತ್ಕಾನ೦ತರ 8 ವರುಷದಮೇಲೆ ಕುಬೇರ. 

51. ಕುಬೇರ ಹುಟ್ಟಿದ ವಂದುವರುಷದಮೇಲೆ ಕುಬೇರನ ಹೆಂಡತಿ. 

52. ವಿಷ್ವಕ್ಷೇನ ಹುಟ್ಟಿದ 10 ವರುಷದ ಅಂತರದಲ್ಲಿ ಜಯವಿಜಯಾದಿ 
ದ್ವಾರಪಾಲಕರ ಉತ್ಪತ್ತಿ. 

53. ಜಯವಿಜಯಾದಿ ದ್ವಾರಪಾಲಕರನ೦ತರ 100ವರುಷದಮೇಲೆ ಬಲ್ಯಾದಿ 
ದೇವತೆಗಳು. 

54. ಅನಂತರ 30 ವರುಷದ ಮೇಲೆ ಪರ್ದನ್ಯಸ್ವಾಹಾದೇವಿ. 

55, ಅನಂತರ 10 ವರುಷದ ಮೇಲೆ ಸುಕರ್ಮ ತತ್ವಾಭಿಮಾನಿ ಪುಷ್ಕರನು. 
ಅನಂತರ ದೇವತೆಗಳನ್ನು ಅವರವರ ತಾರತಮ್ಯಾನುಸಾರವಾಗಿ 

ಕಾಲಾವಧಿಯಿ೦ದ ಹುಟ್ಟಿಸಿರುತ್ತಾನೆ. ಈ ರೀತಿ ಶ್ರೀಹರಿ ಪ್ರಸಾದದಿಂದ 

ಬ್ರಹ್ಮದೇವರು ಸಕಲ ತತ್ವಾಭಿಮಾನಿ ದೇವತೆಗಳನ್ನು ಹುಟ್ಟಿಸಿದ್ದಾರೆಂದು ತಿಳಿದು 

ಯಾರು ನಿತ್ಕದಲ್ಲಿ ಚಿಂತನೆ ಮಾಡುತ್ತಾರೆಯೋ ಅವರಿಗೆ ಸಂದೇಹ ವಿಲ್ಲದೆ ಮೋಕ್ಷ 

ವಾಗುತ್ತದೆಂದು ಗರುಡಪುರಾಣ ಬ್ರಹ್ಮಕಾ೦ಡ 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ 

ಗರುಡಗೆ ಹೇಳಿದ್ದಾನೆ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 101 


ಇದೇ ಪ್ರಕಾರ ಪದ್ಮಕಲ್ಪದಲ್ಲಿ ಬಹ್ಮಸೃಷ್ಠಿ ಮಾಡಿ ಮೊದಲು ಹೇಳಿದ ಪ್ರಕಾರ 
ಯಜ್ಞಾಭಿಮಾನಿ ದೇವತೆಗಳನ್ನು ಸೃಷ್ಠಿಮಾಡಿದ್ದಾರೆ. 


44. ಬ್ರಹ್ಮದೇವರು 2ನೇದಿವಸ ಎದ್ದು ತನ್ನತಾತ ಪರಮಾತ್ಮನಿಗೆ ನಮಿಸಿ 
ಪ್ರೀತಿಯಿಂದಲಿ ಜಗವ ಪುಟ್ಟಿಸುವುದಕೆ ಈ ಭೂತಳವಿಲ್ಲವೆಂದು ಚಿಂತಿಸಿ 
ಜಾತರುವಾತ ನಾದ೦ತ ಹರಿ ಅಜನ ನಾಶಿಕಾದಿ೦ದ ಶ್ವೇತವರಾಹ ನಾಗಿ 
ಜನಿಸಿದನು. 


45. ಅಷ್ಟರಲ್ಲಿ ಆದಿಹಿರಣ್ಯಾಕ್ಷ ಹುಟ್ಟಿದವನು ಹತನಾಗಿಯಿದ್ದನು. 


46. ಶ್ವೇತವರಾಹಕಲ್ಪಸೃಷ್ಠಿ:- ಈಶ್ವೇತವರಹ ದೇವರು ಶಾತಕುಂಭಾಧರನಾದ 
ಬ್ರಹ್ಮದೆವರ ಸ್ತುತಿಗೆಮೆಚ್ಚಿ ಚಾತುರ್ಯದಿಂದ ವುದಕಪ್ರವೇಶ ಮಾಡಲಾಗಿ. 
ಆನೀರಿನಲ್ಲಿ ಆದಿಹಿರಣ್ಯಾಕ್ಷ ಅಡ್ಡಗಟ್ಟಲು ಅವನನ್ನು ಕೋರೆಹಲ್ಲಿನಿಂದ 
ಘಾತಿಸಿ ಬರುತ್ತಿರೆ ಮಧ್ಯದಲ್ಲಿ ವಾತಾವಿಷ್ಠವುಳ್ಳ ಅಸುರರು ತಡಿಯ 
ಲೀಲಾಮಾತ್ರದಿ೦ದ ಮರ್ಭಿಸಿ ಪಂಚಭೂತಾತ್ಮಕವಾದ ಪೃಥ್ವಿಯನ್ನು 
ಘಟ್ಟಿಮಾಡಿ ಬ್ರಹ್ಮಗೆ ಯಿತ್ತನು. ಬ್ರಹ್ಮ ಪಾತೋದ್ಧಾತಕಾಲದಲ್ಲಿ ಸ್ಪಶಕ್ತಿಯಿಂದ 
ಶಾಂತಿಯಿ೦ದಲಿ ಪಾತಕವೆಂಬೋ ಪಂಚಪರ್ವ (ದೈತ್ಯಾದಿಗಳ ಆದಿಸೃಷ್ಠಿ 
ಬ್ರಹ್ಮ ವರಾಹಕಲ್ಪದಲ್ಲಿ ತನ್ನಪೃಷ್ಠಭಾಗದಿ೦ದ ಸಮಸ್ತಕಲ್ಯಾದಿದೈತ್ಯರನ್ನು 
ದೇವತಿಗಳಕಿ೦ತ ಪೂರ್ವದಲ್ಲಿ ಹುಟ್ಟಿಸಿದ್ದಾನೆ. 
ದೈತ್ಯರಸ್ಯಷ್ಠಿ: 1.ಕಲಿ ಮನಸ್ಪತ್ವ ಆರಂಭಿಸಿ, 2.ಕುಲಕ್ಷ್ಮಿ 100ಗುಣ ನೀಚಳು 

ಬುದ್ದಿತ್ವ. 3. ವಿಪ್ರಚಿತ್ತಿ 100 ಗುಣ ನಾಭಿ ಚಿತ್ತಕ್ಕೆ 4.ನರಕಾಸುರ, ಜರಾಸಂಧ 

10 ಗುಣ ಕಾಲನೇಮಿ 10ಗುಣ ಅಹಂಕಾರ. 5.ಗುಣ,ಮನ., ಬುದ್ದಿ. 

6.ಹಿರಣ್ಯಕಶ್ಯಪು 100ಗುಣ ಮನಸ್ತತ್ರ; 7.ಹಿರಣ್ಕಾಕ್ಷ 3ಗುಣ; 8.ಮಣಿಂತ 3ಗುಣ; 

9.ಬಕಾಸುರ ಕಿ೦ಚಿತ್‌ನ್ಯೂನ; 10.ತಾರಕಾಸುರ 20ಗುಣ.11.ಶ೦ಬರಾಸುರ 6 ಗುಣ; 

(7ರಿಂದ 11 ವರೆಗೆ ಮನಸ್ತತ್ವ) 12. ಸಾಲ್ವ 4 ಗುಣ ಶ್ರೋತ್ರೇಂದ್ರಿಯ; 13. 

ಹಿಡಂಬ 10ಗುಣ ತ್ತಕ್ಕು. 14. ಬಾಣಾಸುರ 6ಗುಣ ಚಕ್ಷು. 15. ದ್ವಾಪರ 6ಗುಣ 

ಪ್ರಾಣ. 16.ನಮುಚಿ; 17.ಇಲ್ವಾಲ; 18.ದ್ವಾಪರ 10 ಗುಣ ಜಿಂಹ್ಯಾ 19.ವಾತಾಪಿ 
100ಗುಣ ವಾಗೀಂದ್ರಿಯ; 20. ಧೇನುಕ; 21.ಕೇಶಿ 100ಗುಣ ಪಾಣೀದ್ವಯ; 
22.ತೃಣಾವೃತ್ತ 11; 23.ಮಾಸ 10ಗುಣ ಪಾದಾಭಿಮಾದಿ; 24.ಲವಣಾಸುರ 
10ಗುಣಪಾಯು; 25.ದುಂದುಮಾರ 5ಗುಣ ವುಪಸ್ಥ; 26.ಹಂ೦ಸಶಬ್ಬ; 27.ಡಿಭೀಕ; 
28.ಪೌಂಡಕ; 29.ಕಾಲಕೇಯ 8ಗುಣರೂಪ; 30.ಕೂಪಕರ್ಣ 8ಗುಣ ರಸ; 
31.ದುಃಶ್ವಾಸನ ವುಷಶೇನ 8ಗುಣ ಗಂಧ; 32.ವಿಕರ್ಣ ಕುಂಭಾಂಡ 8ಗುಣ 


102 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಆಕಾಶ; 33.ರುಗ್ಮಿ 100ಗುಣ ಪಾಯು; 34.ಶತಧನ್ವ 100ಗುಣ ತೇಜ; 
35.ಕಿಮ್ಮೀರ 100ಗುಣ ಅಪ್ಪು; 36.ಕಾಲಕೇಯ ವೇನ ಸೈಂಧವ 100ಗುಣ ಪೃಥ್ವಿ 


ದೈತ್ಯರು 


37. ಮಧುರಹಾನಿ ದೈತ್ಯಗುಣ ಕಾಲಕೇಯರು; 38. ವದನ; 39. ಪಾಣಿ; 
40.ಪಾದ; 41.ಶ್ರೋತ್ಯ; 42.ಗುದ; 43.ವುಪಸ್ಥ; 44.ಪ್ರಾಣಾ; 45.ತ್ವಕು; 


46.ಚಕ್ಕು; 47.ರಸನ; 48.ಕಲ್ಯಾಭಿ ಮಾನಿದೈತ್ಯ; 49.ದೈತ್ಯಭೃತ್ಯರು; 
50.ಅನಾಖ್ಯಾತ ದೈತ್ಯರು ಪಶಾಚ; 51.ಅಪ್ರಸಿದ್ಧ ದೈತ್ಯರು. 52.ಮನುಷ್ಕಾಧಮರು; 
53.ಜಡ; 54.ನಿತ್ಯಸ೦ಸಾರಿಗಳು; ಪಂಚಪರ್ವ ಅವಿದ್ಯಾಸೃಷ್ಠಿಸಿದ. ಇದು ಮುಂದೆ 
ಸೃಷ್ಠಿಗೆ ಯಾತಕ್ಕೆ ಬಾರದೆಂದು ಮರಳಿ ನೆನೆದಾಪದ್ಮಕಲ್ಪದಂತೆ ದೇವತೆಗಳ ಸೃಷ್ಟಿ. 


47. ಬ್ರಹ್ಮಸನಕಾದಿಗಳನ್ನು ಬಹು ಆತುರದಿಂದ ಮನಸಿನಿಂದ ಹುಟ್ಟಿಸಿದ. ' 
48. ಈ ಸನಕಾದಿಗಳು ಮಾತುಕೇಳದೇ ಯಿರಲಾಗಿ ಕೋಪದಿಂದ 49.ತತ್ಕಾಲಕ್ಕೆ 
ಭೃಕುಟಿ ಯಿಂದಾ ಸದ್ಯೋಜಾತನೇಂಬ ಶಿವನಪೆತ್ತ. 50.ಈಸದ್ಯೋಜಾತಗೆ 
ಅಪ್ಪಣಿಕೊಡಲು ಮಹಾಭೀತಿವ೦ತರ ಪುಟ್ಟಿಸಿದ. 51. ಬ್ರಹ್ಮ ತಾನು ಕರ್ಮನಾಗು 
ಮುಖಜಿಂಹ್ವಾದಂತೆ ಹಸ್ತಿನೇತ್ರಗುಹ್ಮ ಸರ್ವರೋಮ ರೋಮಕೂಪ 
ನಾಭಿದಶೆಯಿ೦ದ ಇ೦ದ್ರಸ್ಮರ ಅನಿರುದ್ಧ ಅಗ್ನಿ ಮೊದಲಾದವರನ ಸರ್ವದೇವತೆಗಳು 
ಸರ್ವಜಾತಿ ಉತ್ಪನ್ನಮಾಡಿದ. 


52. ಈಮಂದಪ್ರಜಾಸರ್ಗ ಪೂರ್ಣವಾಗದಿರಲು, ಬ್ರಹ್ಮ ತವಕದಿಂದ 
ದಶಪುತ್ರರ ಪಡೆದ ಅತ್ರಿ,ವಶಿಷ್ಟ ದಕ್ಷಪ್ರಜೇಶ್ವರ ಸಹಿತ ತರುವಾಯ. 


ಸತಿ ಸ್ತನ,.ಹೃದಯ,ಹುಬ್ಬು,ಯದೆ.ಓಷ್ಟ ಮುಖ, ಪೃಷ್ಠ, ಮೇಡ್ರಛಾಯಾ, 
ಅವಯವಂಗಳು ಸರ್ವ ರೋಮಂಗಳಲ್ಲಿ ಕಾಮ,ಕ್ರೋಧ,ಲೋಭಾದ್ಯರನ್ನ 
ಹುಟ್ಟಿಸಿದನು. ಅಲ್ಲಿಂದ 


54. ಅವನಿ ವಳಗೆ ಮನುಜ ವಾಗಾಭಿಮಾನಿ ಪೊಳೆವ ವೇದ ತದಾಂಗ 
ಆಶ್ರಮಧರ್ಮ ಪವಿತ್ರವಾದ ದವ್ಯಂಗಳು ಪುಟ್ಟಿಸಿ ಈಪ್ರಕಾರ ಯೋಚಿಸಿದನು. 
ಮುಂದೆ ಬ್ರಹ್ಮದೇವರು ಸ್ವಾಯಂಭೂವ ಶತರೂಪಾನ್ನು ವಂದೇಕಾಲದಲ್ಲಿ 
ಅನುನಯದಿಂದ ಹುಟ್ಟಿಸಿ, ಮನಸ್ಸು ತಿದ್ದಿ ವಿವಾಹಮಡಿ ಮೈಥುನ ಭಾವದಿಂದ 
ಮಕ್ಕಳಾದವುಕೇಳು. ವುತ್ತಾನಪಾದ, ಪ್ರಿಯ೦ವೃತ, ಆಕೂತಿ, (ರುಚಿ,ಪ್ರಸೂತಿ,ದಕ್ಷ) 
ದೇವಹೂತಿ-ಕರ್ದಮ ಮೂರುಹೆಣ್ಣುಮಕ್ಕಳ ವಿವಾಹ ಮಾಡಿದ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 103 


55. ಸ್ವಾಯಂಭುವು ಮನು ನಾಲ್ಕುವಿಧ ಸೃಷ್ಟಿ, 1.ಶ್ರೇದಜ; 2.ವುದ್ಧಿಜ; 
3ಜರಾಯಜ; 4.ಅ೦ಡಜ; ಜಾತಿ ಪಭೇಧದಿಂದ 4ಲಕ್ಷಯೋನಿ ಮನುಜ; ಪಶು 
30ಲಕ್ಷ: ಪಕ್ಷಿ 10ಲಕ್ಷ; ಕ್ರಿಮಿ 1! ಲಕ್ಷ; ವಾರಿಜರ 9ಲಕ್ಷ; ಇಷ್ಟು ಹುಟ್ಟಿಸಿದವು. 

56. ಕಶ್ಯಪ ಮುನಿಗೆ ದಕ್ಷತನ್ನ |3ಮಂದಿ ಹೆಣ್ಣುಮಕ್ಕಳನ್ನು ಲಗ್ನಮಾಡಿ 
ಕೊಡಲಾಗಿ, ದನುಜದೆ ತ್ಯರು ದೇವತೆಗಳು ವುರಗಾದ್ಯರು ಮನುಜ ಮೊದಲಾದ 
ಯಾವತ್ತು ಪ್ರಜಾಸರ್ಗ ನಡಿತು. 


57. ಈ ಪ್ರಕಾರ ಕಶ್ಯಪರ ಸೃಷ್ಟಿನಿಬಿಡಿಯಾಗಿ ತು೦ಬಿತುಳಕಲು ನಿಲ್ಲಲು 
ಭೂಮಿಯಿಲ್ಲದಂತೆ ಆಗಲು ಬ್ರಹ್ಮನಾಜ್ಞೆಯಿಂದ ಮೃತ್ಯುದೇವತಿಯ ಪುಟ್ಟಿಸಲು 
ಮಗಳಾಗಿ ನಿಂತು ರೋದನಮಾಡಲು ನಿನ್ನನಾಶಕ್ಕೆ ಗುರಿ ಮಾಡಬೇಡ ನೆಂದು 
ಕೇಳಲಾಗಿ ಆಗ್ಗೆ ಪ್ರಾಣನಾಶಕ್ಕೆ. 


58. ಜ್ವರಾದಿ ವುಳಿದ ರೋಗಗಳನ್ನು ವುದ್ಧವಮಾಡಿ ಮುಂದೆ ಈ 
ಮನ್ಹಂತರ ಮುಗಿದಮೇಲೆ. 


59. ಸ್ವಾಯಂಭುವು ಮನುಕಲ್ಪವಾದಮೇಲೆ ಸಾರ್ಕೋಚಿಷ ಸೃಷ್ಟಿ. 


ಮನ್ವಂತರದಳ ವಿಚಾರ 


60. 1. ಸ್ವಾಯಂಭುವು ಮನು:- ಯಜ್ಞನಾಮಕ ಇಂದ್ರ(ದೇವರು) 
ಯಿಂದ್ರದೇವತಿಗಳು ತುಷಿತಗಣ. ಪುತ್ರರು ಪ್ರಿಯಂವ್ರತ, ವುತ್ತಾನಪಾದ. 
ಧರ್ಮಾಧಿಕಾರಿ ಖಷಿಗಳು ಮರೀಚಿ,ಭೃಗು, ಆ೦ಗೀರ,ಕ್ರತು, ಪುಲಸ್ತ್ಯ, ಪುಲಹ, 
ವಶಿಷ್ಟ ಭಗವದವತಾರ ಕಪಿಲ, ದತ್ತ, ವರಾಹ. 


61. 2. ಸಾರೋಚಿಷಮನು:- ಇಂದ್ರ ರೋಚನಾ (ವಾಯು) ದೇವತಿಗಳು 
ಮೇಲಿನಂತೆ; ಪುತ್ರರು ದ್ಯುನುತ್‌;ಸುಷೇಣ ರೋಚಿಷ ಪ್ರಮುಖ ಯಷಿಗಳು 
ಔಜ,ಸ್ತಂಭ,ದಯ, ಭಗವದ್ರೂಪಗಳು ವಿಭು ಉಪೇಂದ್ರ. 

62. 3. ಉತ್ತಮಮನು:- (ಪ್ರಿಯಂವತ ಪುತ್ರ) ಇಂದ ಸತ್ಯಜಿತು ಯಮ 
ದೇವತೆಗಳು ಭದನೇದ ಶೃತ ಸತ್ಯ ಧರ್ಮಪುತ್ರುರು ಪನಸ,ಸ೦ಜಯ, ಧರ್ಮಾದಿ 
ಯಷಿಗಳು ಪ್ರಮೋದ ವಿಮದಾಶಕ್ತಿ: ಇತ್ಯಾದ್ಯಾವಶಿಷ್ಟಃ ಭಗವದ್ರೂಪ ಸತ್ಯ,ಶೇನ. 

63. 4. ತಾಪಸ :- (ಭಗವದ್ರೂಪ ವುತ್ತಮನ ಬಭಾತೃ)ಇಂದ್ರ 
ತ್ರಿಶಿಖ(ಅಶ್ವಿನಿದೇವತ)ದೇವತೆಗಳು ಹರಿಃ ಭೂತಾಖ್ಯ ದಯಃ ಪುತ್ರರು ವುಷಾಖ್ಯಾತ 
ದಯ ಧರ್ಮಾದಿಯಷಿಗಳು ಜ್ಯೋಡಿರ್ದಾನಾದನು; ಭಗವದವತಾರ ಹರಿ. 


104 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


64. 5. ರೈವತ (ತಾಪಸಾನುಜಃ):- ಇಂದ್ರವಿಭು (ಅಶ್ವಿನದೇವತಿ) 
ದೇವತಿಗಳು ಭೂತಾಭ್ಯಾದಯಃ ಪುತ್ರರು ಬಲ, ವಿಂಧ್ಯಾದ್ಯಯ ಧರ್ಮಾದಿರುಷಿಗಳು, 
ಹಿರಣ್ಯರೋಮ, ವೇದಶಿರ ವೂರ್ಲ್ವ, ಬಾಹ್ಯದಯಃ, ಭಗವದವತಾರ ವೈಕುಂಠ. 

65. 6. ಚಾಕ್ಷುಷಮನು:- (ಚಕ್ಷುಪುತ್ರ ಇಂದ್ರ ಮಂದರನ್ಯು ದೇವತೆಗಳು 
ಅಪ್ಯಾದಯ ಪುತ್ರರು ಪುರುಷ ಸುದ್ಯುಮ್ನಾ ಭಗವದವತಾರ ಮತ್ಸ್ಯ, 
ಕೂರ್ಮ.ಅಜಿತ, ಧನ್ವಂತರಿ. 

66. 7. ವೈವಸ್ಟತಮನು:- (ಶ್ರಾದ್ಧಾದೇವ)ಇ೦ದ್ರ ಪುರಂದರ ದೇವತಿಗಳು 
ವಸು ರುದ್ರ ಆದಿತ್ಯ ಮರುದ್ದಣ ಅಶ್ವಿನಿ ಪುತ್ರರು. ಇಕ್ಷ್ವಾಕು ಪ್ರಭುತಿಗಳು, 
ಯಷಿಗಳು, ಕಶಪಾದ್ಯ ವಿಶ್ವಾಮಿತ ಗೌತಮ. ಜಮದಗ್ನಿ, ವಶಿಷ್ಟ ಭಗವದವತಾರ 
ನರಸಿಂಹ,ವಾಮನ, ವಕು, ಪರಶುರಾಮ, ರಾಮಕೃಷ್ಣ ಬುದ್ಧ, ಕಲ್ಕಿವ್ಯಾಸ. 


67. 8. ಸಾವರ್ಣಿಮನು:- (ರವಿಪುತ್ರು ಇಂದ್ರ ಬಲಿಚಕ್ರವರ್ತಿ ದೇವತೆಗಳು 
ಸುತಸಾ,ದಯ; ಪುತ್ರರು ನಿರ್ನೋತ, ಎರಜಾಸ್ಯಾದ್ಯಾಃ, ಯಷಿಗಳು ಗಾಲವ, ಕೃಪ, 
ಅಶ್ವತ್ಥಾಮ, ಪರುಶುರಾಮ, ವ್ಯಾಸ ಭಗದವತಾರಪ್ರಭು. 

68. 9. ದಕ್ಷಸಾವರ್ಣಿ:- (ವರುಣಪುತ್ರ) ಇಂದ್ರ ಅದ್ಭುತ ದೇವತೆಗಳು 
ಪರಾದಯಃ ಪುತ್ರರು ದೃಷ್ಟಕೇತಾದಯೋ; ಯಷಿಗಳು ನನ್ನುಭಾ; ಭಗದವತಾರ 


ವ ಷಭಃ. 


೨) 

69. 10. ಬ್ರಹ್ಮಸಾವರ್ಣಿ:- ಇಂದ್ರ ರುದ್ರ ಶಂಭ. ದೇವತಿಗಳು 
ಸುಭಾಸನಾದ್ಯಾ; ಪುತ್ರರು ಭೂರಿಷೇಣಾದ್ಯಾ; ಯಷಿಗಳು; ಹವಿಷತ್ರಮುವಾ; 
ಭಗದವತಾರ ಎಷ್ಟಕ್ಷೇನ. 


70. 11. ಧರ್ಮಸಾವರ್ಣೆ:- ಇಂದ್ರ ವಿಧೃತ; ದೇವತೆಗಳು 
ಎಹಂಗಮಾಧ್ಯಾ; ಪುತ್ರರು; ಅನಾಗತ; ಸತ್ಯ ಧರ್ಮ ದಯ, ಯಖಷಿಗಳು 
ಚಾರಣಾಯ: ಭಗದವತಾರ ಧರ್ಮಕೇತು. 


71. 12. ರುದ್ರಸಾವರ್ಣಿ:- (ಮೇರುಸಾವರ್ಣಿ)ಇಂದ್ರ ಪ ಪದ್ಯತ 
(ರುತುಧಾಮ) ದೇವತೆಗಳು ಹರಿವಾದ್ಯಾ; ಮನುಪುತ್ರರು ದೇವಶ್ರೇಷ್ಠಾ ದಯಾ; 


`ಷಿಗಳು ಅಗ್ನಿದ್ರ; ಕಾದಯಾಃ ಭಗದವತಾರ ಸ್ವಧಾಮ. 


72. 13. ದೇವಸಾವರ್ಣಿ:- (ವೇದಸಾವರ್ಣಿ) ಇಂದದಿವಸತಿ ದೇವತಿಗಳು 
ಸುಕರ್ಮಾಧ್ಯಾ; ಮನುಪುತ್ರ ಚಿತ್ರಸೇನಾಧ್ಯಾ; ಯಷಿಗಳು ನಿರ್ಮೋಚಕಮುಖ; 
ಬಗರಿ ಯೋಗೇಶ್ವರ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 105 


73. 14. ಇಂದ್ರಸಾವರ್ಣಿ:- ಇಂದರುಚಿ; ದೇವತೆಗಳು ಪವಿತ್ರಾದಯ; 
ಜ೦ತುವೀರಮ್ಯಾದ್ಯಾ; ಯಷಿಗಳು ಅಗ್ನಿರ್ಛಾಹು; ಶುಚಿ ಶುದ್ಲೋಮಾಘದಾದ್ಯಾ; 
ಭಗದವತಾರ ಬೃಹ. 


ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾ ೯ಣಮಸ್ತು. 


ಶ್ರೀಮುಖ್ಯಪ್ರಾಣದೇವರ ಅವಡಾರದಳು 


|. ಮರುತ; 2. ಮುಖ್ಯಪ್ರಾಣ; 3.ಧೃತಿ: 4.ಸ ಹೃತಿ; 5.ಸುರವರ; 
6.ಮಹಾಧ್ಯಾತ; 7.ಬಲವಿಜ್ಞಾತ; 8.ಗರಳ. 9.ಭಕ್ತಿ; 10. ಭೇಷಜ; 11. ವೇದಸ್ಥ; 
12, ಸ್ವರವರ್ಣ; 13. ಜೀವೇಶ್ವರ; 14.ವಿಭಾಷಣ; 15. "ವಿಶ್ವಜೇಷ್ಟತ: 16, ವೀರಭಯ; 
1?.ಬೀವು; 18. ಅನಿಲ; 19, ಸ್ಕಿ ತಿ; 20. ವೈರಾಗ್ಯ; 21.ರೋಚ ನ; 
22.ವಿಮುಕ್ತಾಗಾನಂದ; 23. ದಶಮತಿ; 24.ಅನಿಮಿಷ; 25.ಅನಿದ್ರ; 26.ಶುಚಿ; 
27.ಸತ್ಕಾತ್ಮಕಶರೀರ; 28.ವಿಖ್ಯಾತ; 


ಪ೦ಚವೃತ್ತಿ ತಿವೃತ್ತಿ ಕರಣವಿಚಾರ 


ಮುಂದೆ ಪಂಚವೃತ್ತಿಕರಣ:- ವಾಸುದೇವನಾದಂತಾಥ ಪರಮಾತ್ಮನು 
ಶ್ರೀದೇವಿಯಲ್ಲಿ ವಿಷ್ಣು ರೂಪನಾಗಿಯು ಭೂದೇವಿಯಲ್ಲಿ ಬ್ರಹ್ಮಾಂತರ್ಯಾಮಿ 
ಆಗಿಯು ದುರ್ಲಾದೇವಿಯಲ್ಲಿ ರುದ್ರಾಂತರ್ಯಾಮಿಯಾಗಿಯು ಸ್ಥೂಲಸ್ಕಷ್ಠಿ 
ಮಾಡೋದರ ಕೋಸ್ಕರವಾಗಿ 24 ಜಡ ತತ್ವ ಗಳನ್ನು ಸ೦ಯೋಗಮಡಿ 
ಸಂಯುಕ್ತವಾಗಿ ಲೀಲಾಮಾತ್ರದಿಂದ ಕ್ರಮಾತ್‌ ತತ್ವಗಳನ್ನು ಭೂತಗಳನ್ನು 
ಕೂಡಿಸಿದನು. ಅವೇನ೦ದರೆ ಆಕಾಶಾದಿ ಭೂತಾನಾಂ ಪಂಚಾನಾಂ 
ಮೂಲವಾಸಿಷ ಅಂದರೆ ಮೂಲರಾಶಿಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ನೂರು 
ನೂರುಭಾಗವನ್ನು ತೆಗೆದು ಅವುಗಳನ್ನು ಅಯಿದುಭಾಗಮಾಡಿ, ಪ್ರತಿವಂದರಲ್ಲಿ 
ಯಿದರಂತೆ ಕೂಡಿಸಲು ಇದು ಪಂಚೀಕರಣವೆನಿಸುತ್ತದೆ. ಆಕಾಶ ಪಂಚಭೂತ 
ಸತ್ವಭಾಗ ಮಿಳಿತದಿಂದ ಅಂದರೆ ತೇಜೋಭಾಗದಿಂದ ಪಂಚಜ್ಞಾನೇಂದ್ರಿಯ. 
2. ಆಕಾಶಾದಿ ಪಂಚಭೂತ ರಜೋಬಾಗ ಅಂದರೆ ಪೃಥ್ವಾಭಾಗದಿಂದ 
ಪಂಚಕರ್ಮೇಂದ್ರಿಯ. 3. ಆಕಾಶಾದಿ ಪಂಚಭೂತ ತಮೋಭಾಗದಿಂದ ಅಂದರೆ 
ಅಪ್ಪು ಭಾಗದಿಂದ ಪಂಚತನ್ಮಾತ್ರ ಹಾಗೇ ನಿರ್ಮಾಣಮಾಡಿದ ವಿವರ:- 1. 
ಪಂಚಜ್ಞಾನೇಂದ್ರಿಯ: ಆಕಾಶ ತೇಜೋ ಸತ್ವ ಭಾಗ ಶೋತೃ ದಿಗ್ಗೇವತಾ ಎಷ್ಟು 
2. ವಾಯು ತೇಜೋ ಸತ್ವ ಭಾಗತ್ವಕು ಅಹ೦ಕಾರಿಕ ಮಧುಸೂಧನ. 3. ತೇಜೋ 


106 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ತೇಜೋಸತ್ವಭಾಗ ಚಕ್ಷುವಿನ ಸ್ವಾನ್ನಾಮಕ ತ್ರಿವಿಕ್ರಮ. 4. ಅಪ್ಪುಃ ತೇಜೋಸತ್ವ ಭಾಗ 
ಜಿ೦ಹ್ವಾವರಣ ವಾಮನ. 5. ಪೃಥ್ವೀ ತೇಜೋ ಸತ್ವಭಾಗ ಘ್ರಾಣ ಅತ್ತಿನಿಗಳುಶ್ರೀಧರ. 
. ಪಂಚಕರ್ಮೇಂದ್ರಿಯ:- ಅ) ಆಕಾಶ ಪೃಥ್ವಿರಜೋಭಾಗ -ವಾಕ್‌- ಅಗ್ನಿ- 
ಹೃಷೀಕೇಶ. ಆ) ವಾಯುಪೃದ್ದಿರಜೋಭಾಗ- ಪಾಣಿ- ದಕ್ಷಣ ಪದ್ಮನಾಭ. 
ಇ) ತೇಜಪೃದ್ಧಿರಜೋಭಾಗ - ಪಾದ- ಜಯಂತ - ದಾಮೋದರ. 
ಈ) ಅಪ್ಪುಪೃಥ್ವಿರಜೋಭಾಗ-ಉಪಸ್ಥ- ಸ್ವಾಯಂಭುವುಮನು-ವಾಸುದೇವ. 
ಉ)ಪೃಥ್ವಿ ಪೃಥ್ವಿರಜೋಭಾಗ -ಪಾಯು(ಗುದ)- ಮಿತ್ರನಾಮಕಸೂರ್ಯ- 
ಸಂಕರ್ಷಣ. 3. ಪ೦ಚತನ್ಮಾತ್ರಗಳು:- ಅ)ಆಕಾಶ-ಅಪ್ಪು-ತಮೋಭಾಗ-ಶಬ್ದ- 
ಬೃಹಸ್ಪತಿ, ಪ್ರಾಣ-ಪ್ರದ್ಯುಮ್ನ. ಆ)ವಾಯು- ಅಪ್ಪು- ತಮೋಭಾಗ -ಸ್ಪರ್ಶ- 
ಬೃಹಸ್ಪತಿ,ಅಪಾನ-ಅನಿರುದ್ಧ. ಇ)ತೇಜ-ಅಪ್ಪು-ತಮೋಭಾಗಟಿರೂಪ- 
ಬೃಹಸ್ಪತಿ,ವ್ಯಾನ-ಪುರುಷೋತ್ತಮ. ಈ) ಅಪ್ಪು-ಅಪ್ಪು-ತಮೋಭಾಗ0ರಸ- 
ಬೃಹಸ್ಪತಿ,ಉದಾನ-ಅಧೋಕ್ಷಜ. ಉ)ಪೃಥ್ವಿ-ಅಪ್ಪು-ತಮೋಭಾಗ-ಗಂಧ- 
ಬೃಹಸ್ಪತಿ,.ಸಮಾನ-ನಾರಸಿ೦ಹ. 

ರಜೋಅಂಶದಿಂದ ಪೃಥ್ವಿವಾಯುಭಾಗದಿ೦ದ 1.ಪ್ರಾಣವಾಯು; 
2.ಆಕಾಶವಾಯು; 3.ಸಮಾನವಾಯು; 4.ವ್ಯಾನವಾಯು; 5.ತೇಜವಾಯು; 
6.ಉದಾನವಾಯು; 7.ಅಪಾನವಾಯು; ಪಂಚವೃತ್ತಿಮನ; ಪ್ರಭೋಧ; 1ಆಕಾಶ- 
ಆಕಾಶಭಾಗದಿಂದ ಅಂತಃಕರಣ. 2.ವಾಯು-ಆಕಾಶಭಾಗದಿಂದ-ಮನಸ್ಸು 
ಅಂತಃಕರಣ. 3.ತೇಜ-ಆಕಾಶಭಾಗದಿಂದ-ಬುದ್ದಿ ಅಂತಃಕರಣ. 4.ಅಪ್ಪು- 
ಆಕಾಶಭಾಗದಿಂದ- ಚಿತ್ತ ಅಂತಃಕರಣ. 5.ಪೃಥ್ವಿ-ಆಕಾಶಭಾಗದಿಂದ- ಅಹಂಕಾರ 
ಅಂತಃಕರಣ; ಇವು ಪಂಚಭೂತ ನಿತ್ಯಾಂಶದಿಂದ ಸೃಷ್ಠಿ ಅಂದರೆ 
ತೇಜೋಭಾಗದಿಂದ. 

1. ಆಕಾಶಪ್ರದಾನ ವಿಚಾರದಿಂದ ಅಂತಃಕರಣಪಂಚ ; 2. 
ವಾಯುಪುಧಾನ ವಿಚಾರದಿಂದ ಪ್ರಾಣವಾಯು ಪಂಚಕ; 3. ತೇಜೋ ಪ್ರಧಾನ 
ಎಚಾರದಿಂದ ಜ್ಞಾನೇಂದ್ರಿಯ ಪ೦ಚಕ; 4.ಅಪ್ಪುಪ್ರಧಾನ ವಿಚಾರದಿ೦ದ 
ಶಬ್ದಾದಿಪಂಚಕ;5.ಪೃಥ್ವಿಪ್ರಧಾನ-ವಿಚಾರದಿಂದ-ಕರ್ಮೇಂದರಿಯಪಂಚಕ; 
1. ಜನ್ಮಾದಿ ಸಂಸ್ಕಾರಗಳು ಅಂತಃಕರಣ ಆಶ್ರಯ. 2. ಸಂಕಲ್ಪ ವಿಕಲ್ಪಗಳು 
ಮನೋಗತವಾದದ್ದು. 3.ಕಾರ್ಯಾಕಾರ್ಯ ನಿಶ್ಚಯ ಬುದ್ಧಿಗತವಾದದ್ದು. 
4.ಕಾಂರ್ಕುದ ಚಿಂತೆ ಚಿತ್ತಗತಮಾದದ್ದಾ. 5. ಈಚಿ೦ತಾ ಕೃತ್ಯ 
ಅಹಂಕಾರಗತವಾದದ್ದು. ಇದೇವೆ ಪಂಚವೃತ್ತೀಕರಣ ಇದರಲ್ಲಿ ಮುಖ್ಯಮೂರು 
ದ್ರವ್ಯಗಳು ಎರಡು ಸೇರಿ ಇವೆ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 107 


ತಿವೃತ್ತೀಕರಣ 


ಪೃಥ್ವಿ-ಅಪ್ಪು-ತೇಜ ಈಮೂರು ಮುಕ್ತಛಭೂತಗಳ ಸಂಯೋಗವೇ 
ತ್ರಿವೃತ್ತೀಕರಣವೆನಿಸುತ್ತದೆ. 1. ಪ್ರಡ್ವೀಭಾಗ: 4-ತೇಜ-1ಅಪ್ಪು-3ಭಾಗ 
ಇದಕ್ಕೆಪೃದ್ಧೀರಾಶಿಯಂತ ಕರೆಸಿಕೊಳ್ಳುತ್ತದೆ. 2.ಅಪ್ಪುಭಾಗ 4-ಪೃಥ್ವಿ 3-ತೇಜ- 
1ಭಾಗಇದುಅಪ್ಪುರಾಶಿ. 3.ತೇಜ4 ಬಾಗ 1 ಅಪ್ಪು-3ಬಾಗ, ಪೃಥ್ವಿ 
'ಬಾಗ;ಈವನೂರ'ರಾಶಿಗಳಲ್ಲಾದರು ವಾಂರುಆಕಾಶ ಬಾಗ'ವು 
ಅಗೋಚರವಾಗಿಕೂಡಿರುತ್ತದೆ. 4.ವಾಯುಭಾಗ-5-ತೇಜ-3-ಅಪ್ಪು-3 ಈ 
ಪ್ರಕಾರವಾಗಿ ವಾಯುಪೃಥ್ವ್ಯಾಕಾಶವನ್ನು ಸೃಷ್ಟಿಮಾಡಿದನು. 5. ದೇವತೆಗಳ ದೇಹಕ್ಕೆ 
ತೇಜಸು-4 ಭಾಗ-ಅಪ್ಪು-3ಭಾಗ-ಪೃದ್ವಿ-1ಭಾಗ; ತೇಜೋಮಯಶರೀರವಾದ 
ದೇವತೆಗಳಿಗೆಕಾರಣ. 6. ಪೃಥ್ವಿ-4ಬಾಗ. ಅಪ್ಪು-3ಭಾಗ,ತೇಜ-ಭಾಗ. ಇದು 
ಮನುಷ್ಯಶರೀರ ಮತ್ತು ಪೃಥ್ವಿಯಲ್ಲಿ ಜನಿಸತಕ್ಕ ಸಕಲಯೋನಿಗಳಿಗೆಕಾರಣ. 
7. ವಾಯು-4ಭಾಗ.ಪೃಥ್ವಿ-2ಭಾಗ, ಅಪ್ಪು-1ಭಾಗ,ತೇಜ-1ಭಾಗ, ಇದು 
ಆಕಾಶದಲ್ಲಿ ಚರಿಸುವ ಪಕ್ಷಿಗಳಿಗೆ ಕಾರಣ, 8. ಅಪ್ಪು-4ಭಾಗ.ಪೃಥ್ವಿ-3ಭಾಗ. ತೇಜ- 
ಭಾಗ, ಜಲಚರಪ್ರಾಣಿಗಳದೇಹ ದೇಹಕ್ಕೆ ಕಾರಣ. ಈಪ್ರಕಾರ ವಾಗಿ ಶ್ರೀಹರಿಯು 
49ನೇವರುಷ ಕೊನೆಭಾಗದಲ್ಲಿ ಪಂಚಭೂತಗಳನ್ನು 24 ತತ್ವಗಳನ್ನು ಮಿಳಿತಮಾಡಿ 
ಬಹಿರ್‌ಬ್ರಹ್ಮಾಂಡದಲ್ಲೇ, ಬ್ರಹ್ಮಾದಿ ಸಕಲ ತತ್ವಾಭಿಮಾನಿಗಳ, ಮತ್ತು 
ಪಾವಕ,ಜಂರುಂತ ಪುಷ್ಕರಾ೦ಂತ ಕಲಾಬಭಿವಾಾನಿದೇವತೆಗಳ ಸಹಿತ 
ತೇಜೋಮಯವಾದ ಸ್ಥೂಲ ಶರೀರವನ್ನು ಕೊಟ್ಟು ಬ್ರಹ್ಮಾಂಡ ಹುಟ್ಟುವಮೊದಲೆ 
ಕೊಟ್ಟನು. ಈಪ್ರಕಾರ ಬ್ರಹ್ಮದೇವರ ಪ್ರತಿವಂದು ದಿನದಲ್ಲಿ 14ಮಂದಿ ಮನು ಇಂದ 
ಯಷ್ಯಾದಿಗಳು ಭಗದವತಾರಗಳು. ಇದಲ್ಲದೇ ಬ್ರಹ್ಮಾಂಡ ಖರ್ರರಉತ್ಪತ್ತಿ 
ಯಾದನಂತರ ಕಾಲವ್ಯವಧಾನದಿ೦ದ ಪಾತಾಳಾದಿ 14ಲೋಕಗಳ ಸೃಷ್ಟಿ ಮತ್ತು 
ಸಪ್ತದ್ವೀಪ, ಸಪ್ತಸಮುದ್ರ ಶ್ವೇತದ್ದೀಪ, ಅನ೦ತಾಸನ, ವೈಕುಂಠಾದಿ ತ್ರಿಧಾಮಗಳಲ್ಲಿ 
ರಾಜೇಯ (ಶ್ರೀ ಿಬೊದುರ್ಗಾ ಬಾಗಗಳ ಸೃಷ್ಠಿಸಿದ ವಿವರಗಳನ್ನು 
ಶ್ರೀವಿಜಯರಾಯರು ತಮ್ಮ ಸುಳಾದಿಗಳಲ್ಲಿ ಬಹುರಮ್ಯವಾಗಿ ವರ್ಣಿಸಿದ್ದಾರೆ. 
ಇಲ್ಲಿಗೆ ಶ್ರೀಹರಿ ಉಪಾಸನಾ ಕ್ರಮದ ಪ್ರಥಮಭಾಗ ಮುಗಿಯಿತು. 


108 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಪ್ರೀ ವಿಜಯರಾಯ ವಿಜಯತೆ 


ಪ್ರೀಗುರುಗೋಪಾಲದಾಪಾಚಿರ್ಬುಲಿಂದ ರಚಿತವಾದ 
ಪ್ರೀಹಲಿ ಉಪಾಸನಾಕ್ರಮ ಭಾದ- 2. 
ಮಾನಸಪೂಜಾಕ್ರಮ (ಏರಾಟಬ್‌ಪುಜೆ) 


ಶ್ರೀಗುರುಭ್ಯೋನಮ: ಶ್ರೀರಾಘವೇ೦ಂದ್ರಗುರುಭ್ಯೋನಮಃ: 
ಶ್ರೀವಾದಿರಾಜಗುರುಭ್ಯೋನಮಃ: 


ಸೃಷ್ಟಿಚಿಂತನ ಮಾಡಿಕೊಂಡು, ಮರುಷಯಜ್ಜ ಉಪಾಸನಾಮುಗಿಸಿ. 
ಕೈಕಾಲುತೊಳೆದು ಕೊಂಡು, ಅಷ್ಟದಿಗ್ಳ೦ಧನಮಾಡಿ. ಗುರುಮಂತ್ರಮಾಡಿಕೊಂಡು, 
ಶುದ್ಧಿಯನ್ನು ಮುಗಿಸಿ, ಮಾತೃಕಾನ್ಯಾಸ, ತತ್ವಾನ್ಯಾಸಮುಗಿಸಿಕೊ೦ಡು, 
ನಾಡಿನದಿಗಳಲ್ಲಿಸ್ನಾನಮಾಡಿ, ಬುದ್ಧಿಯಲ್ಲಿ ಕಪಿ, ಮಹಿದಾಸ, ದತ್ತಾತ್ರೇಯನನ್ನು 
ಆವಾಹನಮಾಡಿಕೊ೦ಡು, ಉಪಾಸನಕ್ಕೆಕೂಡಬೇಕು. “ವಿರಾಟ್‌” ಪೂಜ 
ಪ್ಲರಮಾತ್ಮನ ಬಾಲರೂಪದಿಂದ ಹಿಡಿದು ಮನುಷ್ಯರೂಪದವರೆಗು, 
ಪರಮಾತ್ಮನಯಾವರೂಪಗಳಲ್ಲಿ ಪ್ರೇಮಉಂಟೋ ಅಂಥಾರೂಪವನ್ನು ಕಣ್ಣುದಣಿಯ 
ನೋಡಿ, ಮನಸ್ಸಿನಲ್ಲಿ ಪ್ರತಿಮಾಮಾಡಿಕೊಂಡು, ಉಪಾಸನಾ ಮಾಡಬೇಕು. 
ಇಂಥಾರೂಪವೇ ಸ್ಥೂಲರೂಪ ಎಂತ ಎನಿಸಿಕೊಳ್ಳುತ್ತದೆ. ಈಸ್ಫೂಲ ಮಾನಸಿಕ 
ಪ್ರತಿಮಾದೇವರು ಅಲ್ಲ. ಆದರೆ ತೇಜೋಮಯರೂಪ ದೇವರು ತೇಜೋಮಯ 
ರೂಪಾಂತರ್ಗತನಾಗಿರುತ್ತಾನೆ. ಇಂಥಾತೇಜೋಮಯಮಾನಸಿಕ ರೂಪಾಂತರ್ಗತ 
ಪರಮಾತ್ಮನ ಸಾಕ್ಷಾತ್ಕರಿಸಿಕೊಳ್ಳುವುದೇ ಮಾನಸಿಕ ಪ್ರಜಾವೆನಿಸಿಕೊಳ್ಳುತ್ತದೆ. 


ಏರಾಟ್‌ಪೂಣೆ 


ಪರಮಾತ್ಮನವಕ್ಷಸ್ಥಳದಲ್ಲಿ ಶ್ರೀಲಕ್ಷ್ಮೀದೇವೇರುಕುಳಿತುಕೊ೦ಡು, 
ಶ್ರೀಪರಮಾತ್ಮನ ಅಂಗಸೌಂದರ್ಯವನ್ನುನೋಡಿ ಆಲಂಬುದ್ಧಿಹೊಂದಿ 
ಮೂರುರೂಪಳಾದಳು. ಯಾವುದೆಂದರೆ ಶ್ರೀ, ಭೂ, ದುರ್ಗಾ. ಈ ಮೂರು 
ರೂಪಗಳಿಂದ ನೋಡಿ ಮನಸ್ಸು ಸ್ಪಸ್ಥವಿಲ್ಲದೆ. ಪಾತಾಳಲೋಕದಕೆಳಗೆ ಶೇಷದೇವರು 
ಬ್ರಹ್ಮಾಂಡವನ್ನು ವಂದುಸಾಸಿವಿಂಯೋಪಾದೇಲಿ ಹೊತ್ತಿದ್ದಾರೆ. ಇಲ್ಲಿ 
ಲಕ್ಷ್ಮೀದೇವಿಯರು ಬಂದು ನೋಡಿ. ಶೇಷದೇವರು ಸಹಸ್ರಕಣ್ಣುಗಳಿಂದ 
ಪರಮಾತ್ಮನ ಸಹಜ ಸೌಂದರ್ಯವನ್ನು ನೋಡಿ ಆಲಂಬುದ್ದಿಹೊಂದದೆ, ದೇವರು 
ಇನ್ನೂಸಹಸ್ರ ಕಣ್ಣುಗಳುಕೊಡಲಿಲ್ಲ ಎಂತ ಪರಮಾತ್ಮನನ್ನು ಸಹಸ್ರ ಬಾಯಿಯಿಂದ 
ಸ್ತೋತ್ರಮಾಡೋದನ್ನು ನೋಡಿ (ಲಕ್ಷ್ಮೀದೇವಿ) ಆಶ್ಚರ್ಯಹೊಂದಿದಳು. ಅಲ್ಲಿ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 109 


ತುಂಬುರ,ನಾರದರು ಶೇಷದೇವರ ಮಹಿಮಾವನ್ನು ಸತ್ಯಲೋಕದಲ್ಲಿ ಬ್ರಹ್ಮನ 
ಸಭೆಯಲ್ಲಿ ಕೂತಿದ್ದನ್ನು ರುದ್ರದೇವರುಕೇಳಿ ಬಹುಪರಿಯಿಂದ ಕೈಲಾಸದಲ್ಲಿ ಕುಳಿತು 
ತಪಸ್ಸನ್ನು ಮುಂದೆ ಶೇಷಪದವಿಕೋಸ್ಕರ ಮಾಡುತ್ತಿದ್ದಾರೆ. 

1... ಶೇಷದೇವರ ಕೆಳಗೆ ಒಂದುಕೋಟಿಗಾವುದ ಕೆಳಗೆವಾಯುಕೂರ್ಮ; 
ವಾಯುಕೂರ್ಮದ ಕೆಳಗೆ 3 ಕೋಟಿ ಗಾವುದ ಕೆಳಗೆ ಎಷ್ಟುಕೂರ್ಮ; 
ವಿಷ್ಣುಕೂರ್ಮ ಇದರ ಕೆಳಗೆ ಐದುಕೋಟಿ ಗಾವುದ ಮ೦ಡೂಕರೂಪಿಹರಿ; 
ಮಂಡೂಕರೂಪಿಹರಿ ಇದರಕೆಳಗೆ 4ಕೋಟಿಗಾವುದಕೆಳಗೆ ಶಕ್ತಿನಾಮಕ ಹರಿ. 


ಆ ಜಿ ಓಟ ಟಣ 


ಶಕ್ತಿನಾಮಕಹರಿ ಇದರಕೆಳಗೆ ಐದುಕೋಟಿ ಗಾವುದಕೆಳಗೆ 
ಕಾಲಾಗ್ನಿರುದ್ರನಾಮಕ ಹರಿ; 


6. ಕಾಲಾಗ್ನಿರುದ್ರನಾಮಕಹರಿ ಇದರ ಕಳಗೆ ಐದುಕೋಟಿಗಾವುದ 
ಕೆಳಗೆವರಾಹರೂಪಿ ಹರಿ. 
7... ವರಾಹರೂಪಿ ಹರಿ. 
ಇಲ್ಲಿಂದ ಬ್ರಹ್ಮಾಂಡಖರ್ಪರ. ಅಚಿತು ಶೇಷದೇವರ ಕೆಳಗೆ 
ಇಪ್ಪತ್ತೈದುಕೋಟಿಗಾವುದ (25 ಕೋಟ ಖರ್ಪರ) ವಿರಾಡ್ರೂಪಿ ಪರಮಾತ್ಮನ 
ಅಳಿತಿ 25 ಕೋಟಿ 1 ಲಕ್ಷಗಾವುದ. ಅಂತೂ 50 ಕೋಟಿಗಾವುದ ಬ್ರಹ್ಮಾಂಡ 


ಇಂಥಾವಿರಾಡ್ರೂಪಿಪರಮಾತ್ಮನ ಪಾದದಲ್ಲಿ ಪದ್ಮರೇಖಾದಿಗಳು ಚಿಂತನೆ 
ಮಾಡಬೇಕು. 


1. ಚಕ್ತರೇಖಾಚಿಂತನ:- ಪಾದದಲ್ಲಿ ಚಕ್ರರೇಖಾ ಯಾಕೆಧಾರಣಮಾಡಿದ್ದಾನೆ 
ಎಂದರೆ, ಯಾವನು ಈ ಚಕ್ರರೇಖಾ ಚಿಂತನೆ ಮಾಡುತ್ತಾನೆಯೋ ಅವನಿಗೆ 
ಅಜ್ಜಾನಾಖ್ಯತಮಸ್ಸು ಕಳೆದು ಜ್ಞಾನ ಪ್ರಕಾಶಮಾಡಿ ತನ್ನ ಮಾರ್ಗತೋರಿಸುತ್ತಾನೆ. 


2. ಶಂಖರೇಖಾಚಿಂತನೆ:- ಶಂಖರೇಖಾ ಯಾಕೆಧಾರಣಮಾಡಿದ್ದಾನೆ 
ಎ೦ದರೆ, ಯಾರು ಶಂಖ ರೇಖಾಚಿಂತನೆ ಮಾಡುತ್ತಾರೆಯೋ ಶಿಕ್ಷಾದಿ 
ಷಡ೦ಗಯುಕ್ತ ನಾಲ್ಕುವೇದಗಳು, ಇತಿಹಾಸ ಸಕಲ ಪುರಾಣ, ಸಕಲ ಮಂತ್ರಸಮಸ್ತ 
ಉಪನಿಷದಾದಿ ವಿದ್ಯಗಳನ್ನು ತಿಳಿಸುತ್ತಾನೆ. 

3. ಪದ್ಮರೇಖಾಚಿಂತನೆ:- ಪದ್ಮರೇಖಾಚಿ೦ತನ ಮಾಡಿದರೆ. ಪದ್ಮ-ಪದ್ಮಜ- 
ಪದ್ಮನಾಭ, ಈಮೂರು ಮಂದಿಯಿಂದಲು, ಕುಟುಂಬಿಯಾಗಿ ಸರ್ವದಾ 
ವಾಸಮಾಡುತ್ತಾನೆ. ಮತ್ತು ಪದ್ಮದಲ್ಲಿ ಸಹಸ್ರದಳ ಗಳು ಇಂಥಾ ಸಹಸ್ರ 


110 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ತೀರ್ಥಗಳಲ್ಲಿ ಸ ಸ್ನಾನಮಾಡಿದಹಾಗಾಯಿತು. ಮತ್ತು ವಕ್ಷಸ್ಥಳದಲ್ಲಿದ್ದ ಲಕ್ಷ್ಮೀ ದೇವೇರು 
ಇಂಥಾ ಅಲೌಕಿಕಸೌಂದರ್ಯವನ್ನು ನೋಡಿ ನಿನಪಾದಪದದಲ್ಲಿ ಸೇವೆಮಾಡುವ 
ತನ್ನ ಹೃತ್‌ಪದ್ಮದಲ್ಲಿ ಶೃತಿಪಾದ್ಯನಾದ ನಿನ್ನಮಹಿಮಾಧ್ಯಾನಿಸುತ್ತಾ ನಿನ್ನಸೇವಾ 
ಎರಡು ಕೈಗಳಿಂದ ಆಲಂಬುದ್ಧಿಹೊ೦ದದೇ ಮಾಡುತ್ತಾಇದ್ದಾರೆ. 

4. ಗದಾರೇಖಾಚಿಂತನೆ:- ಗದಾರೇಖಾಚಿಂತನ ಮಾಡಿದರೆ 
ಸರೂಪೋಪದವಗಳನ್ನು ಕೊಡತಕ್ಕ ದೈತ್ಯರು, ಪಿಶಾಚಾದಿಗಳು ಕೂಷ್ಮಾಂಡಾದಿ 
ಬ್ರಹ್ಮರಾಕ್ಷಸಾದಿಗಳನ್ನು ಚೂರ್ಣಮಾಡುತ್ತಾನೆ. 


tu 


( 


5. ವಜ್ರರೇಖಾಚಿಂತನೆ:- ವಜ್ರರೇಖಾಚಿಂತನ ಮಾಡಿದರೆ ಒಲಿದ 
ಹಸ್ತದಿಂದ ನಿನ್ನ ಪಾದ ಮಹಿಮೆಯನ್ನು ಬರೆದು ಧ್ಯಾನ ಮಾಡತಕ್ಕ 


ಸ 
ವಷ ಎ 
ವೈಷ್ಟವಾಗೇಸರರ ಪಾದಸಮುದಾಯವನ್ನು ವೋದನ ಮಾಡುತ್ತಾನೆ. 


ಬ್ರಿ 

6. ಅಂಕುಶರೇಖಾಚಿಂತನೆ:- ಅಂಕುಶರೇಖಾಚಿಂತನದಿಂದ 
ನಿನ್ನಮಹಾತ್ಮೆಜ್ಞಾನ,ಶ್ರವಣಮಾಡಿ ನಿನ್ನ ಅರ್ಚಕರಿಗೆ, ಮತ್ತಗಜಗಳಂತೆ ಇರತಕ್ಕ 
ಅರಿಷಡ್ವರ್ಗಗಳನ್ನು ಖಚಿಡನಮಾಡುತ್ತಾನೆ. 


7. ಧ್ವಜರೇಖಾಚಿ೦ತನ:- ಧ್ವಜರೇಖಾಚಿ೦ತನದಿ೦ದ ಪರಮಾದರದಿಂದ 
ನಿನ್ನಕಥಾಶ್ವರಣದಿಂದ ಸಂತುಪ್ಪರಾದ. ನಿನ್ನಭಕ್ತರನ್ನು ಉತ್ಸುಕರನ್ನಾಗಿ ಮಾಡುತ್ತಾನೆ. 
ಮತ್ತು ಈಸ್ವಾಮಿ ಎಂಥಾವನೆಂದರೆ, ಚೆಲುವೆಗಂಗೆಯನ್ನು ಪೆತ್ತಪಾದ. 
ಅಹಲ್ಯಯನ್ನು ಉದ್ದಾರ ಮಾಡಿದಪಾದ. ಗಯಾಸುರನು ತಲೆಯಮೇಲೆ 
ಇಟ್ಟುಕೊಂಡತಹಪಾದ,ಬಲಿಚಕ್ರವರ್ತಿ ತಲೆ ವೈಟ್ಟಿದಂತಹಪಾದ. ಬ್ರಹ್ಮಾಂಡವನ್ನು 
ಈರಡಿಮಡಿ ಅಳಿದಪಾದ. ದುರ್ಯೋಧನನ್ನು ಸಿಂಹಾಸನದಿಂದ ಉರುಳಿಸಿದಪದ. 
ನಲಕೂಬರ, ಮಣಿಗ್ರೀವರನ್ನು ಉದ್ದರಿಸಿದಪಾದ. ತೊಂಡೆಕಾಟ ಯಾದಂಥಾ 


ಮ್ಯಗರಾಜನನ್ನು ಉದ್ದರಿಸಿದಪಾದ. ಇದರತಳದಲ್ಲಿ (ಮೂಲದಲ್ಲಿ):- 


1. ಪಾತಾಳಲೋಕ:- ಪಾತಾಳಲೋಕವನ್ನು ಧಾರಣಮಾಡಿದ್ದಾನೆ. ಇಂಥಾ 
ಪಾತಾಳಲೋಕದಲ್ಲಿ ಸರ್ಪರಾಜರುಗಳು ವಾಸುಕಿ, ಶಂಖ, ಮಹಾಶ೦ಖ, 
ಶ್ವೇತ ಧನುಂಜಯ, ಧೃತ ರಾಷ್ಟ್ರ ಶಂಖಚೂಡ,ಕಂಬಳ, ಸ್ಪತರ, ಪ್ರಬಲ,ವಾತ, ಇತ್ಯಾದಿ 
ಖ್ಯಾತಿಯಾದ ಮಿಗಿಲಾದಸರ್ಪಶ್ರೇಷ್ಠ ರಾದವರು,5- 102 100-1000 ಇಂ 
ಯುಕರಾಗಿ ತಮ್ಮತಲೆಚುಮೇಲಿದ್ದ ಮಣಿಕಾಂತಿ ಯಿಂದ ನಿವ ೈತ್ರಿಮಾಡಿಕೊಂಡು 
ಅತಿಕೋಪಉಳ್ಳವರಾಗಿ ಭೀತಿತೋರುತಿದ್ದಾರೆ. ಇಷ್ಟು ಪಾತಾಳದ ಭೂಮಿಯದಪ್ಪ 
10000 ಗಾವುದ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 111 


2. ರಸಾತಳಲೋಕ:- ರಸಾತಳಲೋಕ ಪರಮಾತ್ಮನಪಾದದ ನಖದಿಂದ 
ಹುಟ್ಟಿದೆ. ಆಪಾದದ ನಖಗಳು ಎಂಥಾದ್ದು ಎ೦ದರೆ. ರತ್ನಕಾಂತಿಗೆ 
ಮಿಗಿಲಾದಂಥಾದ್ದಾ ಪೃಥ್ವಿ ಉತ್ಪಾದಕ ತದಾಶ್ರ೦ತು ಬ'ಕಜನಕೆ 
ಆಶ್ರಯವಾದಂತಾಪಾದ, ಧ್ರಜವಜ್ರಾಂಕುಶ ಶಂಖ, ಚಕ್ರ, ಗಿದಾಪದ್ಧ ಲಾಂಛನ, 
ಸ್ವರ್ಗಾದಿ ಜನಕ ಜಾತಿ ಉದ್ಭವ, ತರುಣಾದಿತ್ಕಾವರಣಕಾಂತಿ ಗೆ ಮಿಗಿಲಾದದ್ದು ಇಲ್ಲ 
ದೈತ್ಯರು ಕಾಲಕೇಯರು (ಕಲಿನಾಮಕ್ಕಚಿತಾ ದೇವಶತ್ಯಗಳು, ಹಿರಣ್ಯಪುರವಾಸಿಗಳು) 
ಇತ್ಯಾದಿಜನರು ತೇಜೋವಂತರಾಗಿ ಪರಮಾತ್ಮನ ನಿಂದನ ಮಾಡುವವರಾಗಿ 
ಯೋಗಬಲದಿಂದ ವಂದುಬಿಲದಲ್ಲಿ ಇಷ್ಟುಮಂದಿ ವಾಸಮಾಡುತ್ತಾರೆ. ಯಾಕೆಂದರೆ 
ವೈಶ್ವಾನರನ ವಾಣ್‌ರೂಪ ಮಂತ್ರಭೀತಿಯಿಂದ, ಪಳಯದ. ಭೀತಿಯಿಂದ, 
ಇಂದ್ರದೂತ ಸರಮಾದಿಂದ, ವೇದಮಂತ್ರಗಳಿ೦ದ ಖ್ಯಾತಿಹೊಂದಿರುತ್ತಾನೆ. ಇದು 
ಇಂದ್ರನಲ್ಲದ್ದ ವಂದುಶ್ವಾಸರೂಪ. ತನ್ನಾ ಮಕ ಹರಿತನ್ನವರೊಡನೆ 
ಪೂಜೆಗೊಳ್ಳುತ್ತಿರುವನು. ರಸಾತಳದ ಭೂಮಿದಪ್ಪ 10000 ಗಾವುದ. 


3. ಮಹಾತಳಲೋಕ:- ಕದ್ರುದೇವಿ ಮಕ್ಕಳಾದ ಉರಗನಾಮಕರು 
ಬಹುಫಣಿಗಳುಳ್ಳ ಕ್ರೋಧವ ಶಾ೦ತಗುಣ ಪ್ರವಿಷ್ಠರಾದ ಕುಹಕ, ಕಾಲಿಯ 'ಸುಷ್ನಣಾದಿ 
ಸರ್ಪಶ್ರೇಷ್ಠರು. ತಮ್ಮ ಹೆಂಡರು ಮಕ್ಕಳಿಂದ ಸಹಿತ ಪ್ರಮತ್ತರಾಗಿರುತ್ತಾರೆ. 
ಹರ್ಷದಿಂದ ಹುಟ್ಟಿದೆ. ಮಹಾತಳಲೋಕದ ಭೂಮಿಯದಪ್ಪ 10000ಗಾವುದ. 


4. ತಳಾತಳಲೋಕ:- ತಳಾತಳಲೋಕ ಪರಮಾತ್ಮನ ಜಂಘಯಿಂದ 
ಹುಟ್ಟಿದೆ. ದೈತ್ಯಶಿಲಿಯಾದ ಮಯಾಸುರನೆಂಬ ರಾಕ್ಷಸ ಇಲ್ಲಿವಾಸ. ಇವನಿಂದ 
ಸೃಷ್ಟಿಸಲ್ಪಟ್ಟ ತ್ರಿಪುರಾಎಂಬೋ ಪಟ್ಟಣ ಪರಮಾತ್ಮನ ಚಕ್ರದಿಂದ ನಾಶವಾದಮೇಲೆ 
ಹರಪ್ರಸಾದಸಂಪಾದಿಸಿ ರುದ್ರದೇವರ ಪೂಜಾಮಾಡಿ ಅನುಗ್ರಹ ಪಡೆದು 
ಸುಖದಿಂದ ಭೀತಿರಹಿತನಾಗಿದ್ದಾನೆ. ತಳಾತಳಲೋಕದ ಭೂಮಿಚಿುುದಪ್ಪ 10000 


ಗಾವುದ. 


5. ಸುತಳಲೋಕ:- ಸುತಳಲೋಕ ಕನ್ನಡಿಯಂತಿರುತಿಪ್ಪ ಜಾನ್ಮದ್ವಯದಿಂದ 
ಹುಟ್ಟಿದೆ. ಭೂಮಿದಪ್ಪ 10000 ಗಾವುದ. ಸಂಪನ್ನ ಸತ್ಕೀರ್ತಿ ಪ್ರತಾಪ 
ಸೆಜ್ಜನಶಿಖಾಮುಣಿ-ಪುಣ್ಯಶ್ಲೋಕನಾದ೦ಥ' ಬಲಿ ಚಕ್ರವರ್ತಿಇಲ್ಲಿ 
ವಾಮನಮೂರ್ತಿಯನ್ನು ಉಪಾಸನೆ ಮಡುತ್ತಿದ್ದಾರೆ. ಶ್ರೀವಾಮನಮೂರ್ತಿಯನ್ನು 
. ಉಪಾಸನೆ ಮಾಡುತ್ತಿದ್ದಾರೆ. ಶ್ರೀವಾವನಿನ ರೂಪಿ ಪರಮಾತ್‌ 
ಬಲಿಚಕ್ರವರ್ತಿಮನಿಮುಂದೆ ಗದಾ ಪಾಣಿಯಾಗಿ ನಿಂತಿದ್ದಾನೆ. ಈ ಬಲಿಚಕ್ರವತಿ 


ದಿಗ್ವಿಜಯಾರ್ಥಿಯಾಗಿ ಬ೦ದ ರಾವಣನನ್ನು ಪಾದಾಂಗುಟದಿಂದ ಹತ್ತುಸಹ 


(WM 


112 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


೨ 


ಗಾವುದ ದೂರವಗಿದ. ಇಲ್ಲಿ ಒಂದು ಮನ್ನಂತರಕಾಲ ಭಗವದಾರಾಧನೆ ಮಾಡುತ್ತಾ 

6. ವಿತಳಲೋಕ:- ವಿತಳಲೋಕ ಭೂಮಿದಪ್ಪ 10000 ಗಾವುದ. 
ತೊಡೆಗಳಿಂದ ಹುಟ್ಟಿದೆ. ಇಲ್ಲಿ ಇಂದಿರಾಶ್ರಯ ವೈಕುಲಜನ್ಯಕರಾಶ್ರಯ ಮಯನಿಂದ 
ಜನಿಸಿದೆ. ಬಲನೆಂಬ ರಾಕ್ಷಸ ತನ್ನಿಂದ ಜನಿಸಿದ 96 ಮಾಯಗಳಿಂದ 
ಕೂಡಿದವನು. ಇವನಲ್ಲಿ ವೋದುವ ಜನಸಂದೋಹ ಉಂಟು. ಬಲನೆಂಬ ರಾಕ್ಷಸ 
ಆಕಳಿಸಿದರೆ ಪುಂಸಾದಿ ಸ್ತ್ರೀಯರು ಉದ್ದವರಾಗುವರು. ಮಂದಹಾಸದಿಂದ 
ಪುರುಷರೊಡನೆ ಮನಬಂದಂತೆ ಕ್ರೀಡಿಸುವರು. ಅನುರಾಗದಿ೦ದ ಇಂದುಮೌಳಿ 
ಇಲ್ಲಿ ರುದ್ರ ದೇವರು ಹಾಟಕೇಶ್ವರ ಎ೦ತ ಹೆಸರು. ಹಾಟಕೇಶ್ವರ ರುದ್ರದೇವರು 
ಭೂತಗಣಗಳಿಂದಯುಕ್ಕರಾಗಿ. ಪ್ರಜಾಸೃಷ್ಟಿಮಾಡಲು ಉದ್ದೇಶ, ಪ “ಪಾರ್ವ ತಿಯಿಂದ 
ಯುಕನಾಗಿರುತ್ತಾನೆ. ಪಾರ್ವತೀಪರಮೇಶ್ವರ ಸಂಯೋಗದಿಂದ ಹಾಟಕಾಸ್ಯನದಿ 
ಇಲ್ಲಿ ಹರಿಯುತ್ತದೆ. ಆನದಿ ಉಭಂತು ತೀರದಲ್ಲಿ ಗಾಳಿಬಿಸಿಲಿನಿಂದ 
ಗಟ್ಟಿಯಾದಮಣ್ಣು "ಭಂಗಾರ. ಈಭಂಗಾರದ ಆಭರಣಗಳಿಂದ ದೈತ್ಯಾಗ್ರೇಸ ರರು 
ಸ್ತ್ರೀಯರಿಂದಯುಕ್ತರಾಗಿ ಶೋಭಿಸುತ್ತಾರೆ. ಇಲ್ಲಿಹುಟ್ಟಿದವರು ಹಾಟಕಾಸ್ಯ "ರಸದಿಂದ 
ಮದ ಹುಟ್ಟಿ 1000 ಆನೆಬಲವುಳ್ಳವರಾಗಿ ನಾನೇ ಈಶ್ವರನೆ೦ದು 
ಮಧಾಂಧರಾಗಿರುತ್ತಾರೆ. 

7. ಅತಳಲೋಕ:- ಅತಳಲೋಕ ಪರಮಾತ್ಮನ ತೊಡೆಗಳ 
ಮೇಲುಭಾಗದಿಂದ ಹುಟ್ಟಿದೆ. ಈಲೋಕದ ಭೂಮಿಚುುದಪ್ಪ 10000 ಗಾವುದ. 
ಅರ್ಪ, ಮೃಗ ಪಶು ಜಾತಿ ಉತ್ತತ್ತಿಸಿರೋಣದಿಂದ ಉನ್ನತವನಗಲು ಕದುಸುತರು, 
ದೈತ್ಯದಾನವರು ವಾಸವಾಗಿ ಬಂಧುಗಳಸಂಗಡ ಇರುತ್ತಾರೆ.ಮಯನಸಹಾಯದಿಂದ 
ನಿರ್ಮಿತವಾದ ನವರತ್ನಖಚಿತ ಗೋಪುರಗಳು, ಮನಿಗಳು, ಉಪ್ಪರಿಗೆಗಳು 
ಚತುರಂಗ ಮೊದಲಾದ ಶೃಂಗಾರಸ್ಥಳಗಳು, ಮಿಥುನೀಭಾವವುಳ್ಳ ಮೃಗಪಕ್ಷಿ 
ಜಾತಿಗಳು. ಶತಪತ್ರ ಮೊದಲಾದ ಪುಷ್ಪಗಳು ಉಳ್ಳಂಥಾದ್ದು ಇಲ್ಲಿವಾಸ. 
ಇದುಲೋಕಕ್ಕೆ 6 ಸಂಧಿ ಯಾಗುತ್ತದೆ. ಸಂಧಿ ಒಂದಕ್ಕೆ 500 ಗಾವುದ. ಅಚಿತು 
ಆರುಸಂಧಿಗೆ "3000 ಸಾವಿರ ಗಾವುದವಾಗುತ್ತದೆ. 


8. ಭೂಲೋಕ:- ಭೂಮಿದಪ್ಪ 16000 ಗಾವುದ ಮೇರು ಪರ್ವತ 
16000ಗಾವುದ ವಳಗೆ ಹೋಗಿದೆ. ಇದು ಅತಳದಲ್ಲಿ ಕಾಣಿಸುತ್ತದೆ. ಪರಮಾತ್ಮನ 
ಕಟಿ ಪ್ರದೇಶದಿಂದ ಹುಟ್ಟಿದೆ. ಜಾಂಬೂನದಿವಸನ. ಸ್ವರ್ಣಮಂಜೀರ, 
ಜಘನರವಿನಂತೆ ಒಪ್ಪುವ ನಾನಾಪ್ರಕಾರದಲ್ಲಿ ನವಖಂಡ ವುಳ್ಳ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 113 


ಜ೦ಬೂದ್ವೀಪಮಿಗಿಲಾದ ಭುವನರಾಶಿಯೊಳು. ಅಲ್ಲಿಗಲ್ಲಿ ದ್ವೀಪವಿವರ. 
ಪರ್ವತನದಿಗಳು, ಕರ್ಮಸಾಧನೆಮಾಡುವ ಮೃಗ,ಪಕ್ಷಿಮಾನವರು, ದಿವಿಜದಾನವರ 
ಅವತಾರಗಳಾಗುವವು. ತವಕದಿಂದ ಶ್ರೀಹರಿ ಅವತಾರಗಳು ಉಂಟು. 
ದಿವಾರಾತ್ರಿಯಲ್ಲಿ ಸಿದ್ದಪವನಮಧ್ಯ ಸರ್ವರು ಚಿಂತನಮಾಡಬೇಕು. 


9. ಭುವರ್ಲೋಕ:- ಇದು ಪರಮಾತ್ಮನ ನಾಭಿಯಿಂದ ಹುಟ್ಟಿರುತ್ತದೆ. 
ಇದಕ್ಕೆ ಉಪಸರ್ಗ ಎಂತ ಹೆಸರು. ಅಂತರಿಕ್ಷಲೋಕ ಮೇಘಾದಿಮಂಡಲ 
ಉಕ್ತಕ್ರಮದಿ೦ದ ಯೋಜನಾ ಬೇಧದಿಕಾಲಕರು ಉಂಟು. ಸರ್ವದೇವತೆಗಳು 
ಲಕ್ಷ್ಮೀರಮಣನ ಸೇವೆ ಮಾಡುತ್ತಾರೆ. 


ಶಿ೦ಂಶುಮಾರ ಪರಮಾಡ್ಕನ ವಿಚಾರ 


ಮೇರುಪರ್ವತಕ್ಕೆ ಆಧಾರನಾಗಿ ಶಿ೦ಶುಮಾರರೂಪಿ ಪರಮಾತ್ಮನಿದ್ದಾನೆ. 
(ಅನಂತ ಶಕ್ತಿಗಳನ್ನು ಧರಿಸಿದ್ದಾನೆ) ಶಿಂಶುಮಾರರೂಪ 36ಲಕ್ಷಗಾವುದ. ಬಾಲ 
12 ಲಕ್ಷಗಾವುದ, ದೇಹ 12ಲಕ್ಷ ಗಾವುದ, ಕೊಂಡಿಗಳು 12ಲಕ್ಷಗಾವುದ. ಅಂತು 
36 ಲಕ್ಷಗಾವುದ.ಇಂಥಾ ಶಿಂಶುಮಾರನಲ್ಲಿ ಸಕಲ ಜ್ಯೋತಿಶ್ಚಕ್ರ ಧಾರಣ. 
ತಲಿಕೆಳಗೆಮಾಡಿ ಬಲಭಾಗಕ್ಕೆ ಕೊಂಡಿ ಬಗ್ಗಿ ಶಿಂಶುಮಾರಮೂರ್ತಿ ಇದ್ದಾನೆ. 
ಬಾಲಾಗದಲ್ಲಿ ಧೃವರಾಯ-ಧೃವಮಂಡಲ. ಬಾಲಮಧ್ಯದಲ್ಲಿ ಶಕ್ತಿಧರ, ಪ್ರಜಾಪತಿ, 
ಇಚಿದ್ರಧರ್ಮ,ಅಗ್ನಿ. ಪುಚ್ಛಾಮೂಲದಲ್ಲಿ ಧಾತಾವಿಧಾತ, ಟೊಂಕದಲ್ಲಿ- 
ಸಘ್ಯಯಷಿಗಳು, ದಕ್ಷಿಣ ಪಾರ್ಶ್ವದಲ್ಲಿ ನಕ್ಷತ್ರಗಳು, ಸರ್ವಭಾಗದಲ್ಲಿ ದಕ್ಷಿಣಾಯನಾದಿ 
ಕಾಲಗಳು. ಪೃಷ್ಠಭಾಗ ಅಜವೀಧಿ- ಆಕಾಶಗಂಗ, ಉದರದಲ್ಲಿ ಪುನರ್ವಸು- 
ಪುಷ್ಕಮಿ, ದಕ್ಷಿಣವಾಮಶ್ರೇಣಿಗಳಲ್ಲಿ ಆರಿದ್ರ, ಆ ಈದಕ್ಷಿಣವಾ,ಪಾದದಲ್ಲಿ 
ಅಭಿಜಿತ್‌-ಉತ್ತರಾಷಾಢ, ದಕ್ಷಿಣವಾಮನಾಶಿಕಾದಲ್ಲಿ ಶ್ರವಣಾ-ಪೂರ್ವಾಷಾಢ, 
ದಕ್ಷಿಣ ವಾಮನೇತ್ರಗಳಲ್ಲಿ ಧನಿಷ್ಠಾ-ಮೂಲ, ದಕ್ಷಿಣ ವಾಮಸ್ಕಂಧಭಾಗದಲ್ಲಿ 
ಮಖಾ-ಪುಬ್ಬ-ಉತ್ತರ-ಹಸ್ತ-ಸ್ವಾತಿ-ವಿಶಾಖ-ಅನೂರಾಧ (9ನಕ್ಷತ್ರಗಳು) 
ದಕ್ಷಿಣಾಯನ ವಾಮಪಾರ್ಶ್ವಗಳಲ್ಲಿ ತಿಳಿಯತಕ್ಕದ್ದು. ಪೂರ್ವಾಭಾದ್ರ- 
ಉತ್ತರಾಭಾದ್ರ-ರೇವತಿ-ಅಶ್ತಿನಿ-ಭರಣಿ- ಕೃತ್ತಿಕಾ-ರೋಹಿಣಿ-ಮೃಗಶಿರಾ 
98ನಕ್ಷತ್ರಗಳು). ಶಿಂಶುಮಾರ ಪರಮಾತ್ಮನ ದಕ್ಷಿಣಪಾರ್ಶದಲ್ಲಿ ತಿಳಿಯತಕ್ಕದ್ದು. 
ದಕ್ಷಿಣವಾಮದೇಹಗಳಲ್ಲಿ ಶತಭಿಷ-ಜೇಷ್ಠಾ, ಉತ್ತರಾಯನದಲ್ಲಿ ಅಗಸ್ತ್ಯರು ಅವನ 
ಧ್ಯಾನದಲ್ಲಿ ಯಮದೇವರು. ಮುಖದಲ್ಲಿ ಅಂಗಾರಕ, ಉಪಥದಲ್ಲಿ ಶನಿ, ಹೆಗಲಿನಲ್ಲಿ 
ಬೃಹಸ್ಪತಿ, ವಕ್ಷಸ್ಥಳದಲ್ಲಿ ಸೂರ್ಯ, ಹ್ಲ್ಹದಯದಲ್ಲಿ ನಾರಾಯಣ-ಮನಸ್ಸಿನಲ್ಲಿ ಚ೦ದ್ರ 


ಛು ನಿ 
ನಾಭಿಯಲ್ಲಿಶುಕ್ರ, ಸ್ತನಯುಗ್ನಗಳಲ್ಲಿ ಅಶ್ಲಿನೀದೇವತೆಗಳು. ಪ್ರಾಣೋಪಾನದಲ್ಲಿ 


114 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಬುಧ,ಗಳ (ಕ೦ಠ)ದಲ್ಲಿ ರಾಹು. ಸರ್ವಾಂಗದಲ್ಲಿ ಕೇತು. ರೋಮಗಳಲ್ಲಿ ಸಮಸ್ತ 
ನಕ್ಷತ್ರಗಳು. 


25 ನಕ್ಷತ್ರದಳದೆ ನಿಯಾಮಕ ಜನಾ 


MMII 
ore 


| ರಾಜರಾಜೇಶ್ವರ | 





ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 115 


ಇಂಥಾ ಶಿಂಶುಮಾರ ಮೂರ್ತಿಯನ್ನು ಯಾರು ಧ್ಯಾನಮಾಡುತ್ತಾರೋ ಅದರ ಫಲ: 
1. ಶ್ರೋಕ : 


॥ ಗ್ರಿಹರಕ್ಷಿತಾ೦ ಕಾಮ ಯಮಾದಿ ದೈವಿಕಂ। 
ರೂಪಂಹರೇರ್ಮಂತ್ರಂ ಕಲತಹ್ರೀ ಕಾಲಂ 
ನಮಶ್ಯಸ್ತ ವತೋ ನತಶ್ಚರೇ ವೈಸ್ತಮಂತ್ರಕಾಲಂ | ಕೃತಮಂಶುಪಾಪಂ ॥ 


ಅ೦ಡರಿಕ್ಸಲೊಂಕ ವಿಸ್ತಿಂರ್ಣ 


ಅಂತರಿಕ್ಷಲೋಕದ ವಿಸ್ತೀರ್ಣ ವಂದುಕೋಟಿಗಾವುದ ಭೂಲೋಕದಿಂದ 
ಸ್ವರ್ಗಲೋಕಕ್ಕೆ. 51 ಲಕ್ಷಗಾವುದ ಭೂಮಿಯಿಂದ ಮೇಲಕ್ಕೆ ಮೇಘಮಂಡಲ. 
ಯಕ್ಷರಾಕ್ಷಸ, ಸಿದ್ಧ.ಚಾರಣ, ವಿದ್ಯಾ ಧರ, ಗಂಧರ್ವಲೋಕಗಳು. ಸತ್‌ಲೋಕ 
ಗಂಧರ್ವಲೋಕಕ್ಕಿ ಶೇರಿ ವಂದು ಲಕ್ಷಗಾವುದ. ಸೂರ್ಯಮಂ೦ಡಲ,ಚಂದ್ರಮಂಡಲ, 
ನಕ್ಷತ್ರಮಂಡಲ ವಂದೊಂದು ಲಕ್ಷ ಪ್ರಕಾರಗಳು. ಶುಕ್ರ,ಬುಧ,ಮ೦ಗಳ. 
ಗುರು,ಶನಿಮ೦ಡಲಗಳು ವಂದೊಂದು ಎರಡು ಲಕ್ಷಗಾವುದ ಪ್ರಕಾರ. 
ಸಪ್ತಮಷಿಮ೦ಡಲ 11 ಲಕ್ಷಗಾವುದ. ಧೃವಮಂಡಲ 13ಲಕ್ಷಗಾವುದ. ಸ್ವರ್ಗಲೋಕ 
13ಲಕ್ಷಗಾವುದ. ಸ್ವರ್ಗಲೋಕ 13 ಲಕ್ಷಗಾವುದ. ಅಂತೂ 51 ಲಕ್ಷಗಾವುದ. 


10. ಸ್ಪರ್ಗಲೋಕ:- ಸ್ವರ್ಗಲೋಕ ಪರಮಾತ್ಮನ ಹೃದಯದಿಂದ ಹುಟ್ಟಿದೆ. 
ಇದು ವಂದು ಕೋಟಿ ಗಾವುದ ವಿಸ್ತಾರ. ಪರಮಾತ್ಮನ ಹೃದಯ ತದಾಶ್ರಯ 
ತದ್ಭಿನ್ನ, ಇಂದ್ರ ಉಪೇಂದ್ರ ರೂಪಿ ಪರಮಾತ್ಮನನ್ನ ಪ್ರಜೆಮಾಡುತ್ತಾನೆ. 
ಐರಾವತ,ಕಾಮಧೇನು, ಕಲ್ಪವೃಕ್ತ, ಉಚ್ಚೈಶ್ರವ, ಶಚೀದೆವೇರಿಂದ, ವಡಗೂಡಿ 
ಸಾರಥಿ ಮಾತಲೆಯಿಂದ ವಡಗೂಡಿ ಅಮರಾವತಿ ಪಟ್ಟಣ ನಂದನವನ. 
ಚೈತ್ರರಥ-ವೈಭಾಜಿಕ, ಸರ್ವತೋಭದವನಗಳ ವಿಹಾರ ಇತ್ಯಾದಿ ಅನುಭವ ದಿಂದ 
ಇದ್ದಾನೆ. ಸ್ಪರ್ಗವಾಸಿಗಳು ಇ೦ದ್ರನನ್ನು ನಾನಾರೀತಿಯಿ೦ದ ಪೂಜಿಸುತ್ತಾರೆ 


11. ಮಹರ್ಲೋಕ:- ಮಹರ್ಲೋಕ ಇದು ಪರಮಾತ್ಮನ ವಕ್ಷಸ್ಥಳದಿಂದ 
ಹುಟ್ಟಿದೆ. ಇದರ ವಿಸ್ತೀರ್ಣ 16ಕೋಟಗಾವುದ. ಸ್ವರ್ಗದಿಂದ ಮಹರ್ಲೋಕಕ್ಕೆ 
75ಲಕ್ಷಗಾವುದ. ಇಲ್ಲಿ ಇಂದ್ರದೇವರು ಪ್ರಭು. ಇಲ್ಲಿ ಸಮಸ್ತದೇವತೆಗಳು. 
ನಾರದಾದಿಗಳು ಪ್ರದ್ಯುಮ್ನನನ್ನು, ಅನಿರುದ್ದ ನನ್ನು ಉಪಾಸನೆ ಮಾಡುವರು. 


12. ಜನೋಲೋಕ:- ಜನೋಲೋಕ ಇದು ಪರಮಾತ್ಮನ ಕಂಠದಿಂದ 
ಹುಟ್ಟಿದೆ. ಇದರ ವಿಸ್ತೀರ್ಣ 16ಕೋಟಿ ಗಾವುದ. ಮಹರ್ಲೋಕದಿಂದ 


116 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ವ೦ದುಕೋಟಿ ಹನ್ನೆರಡುವರೆಲಕ್ಷ ಗಾವುದವಿದೆ. ಇಲ್ಲಿಮೈೆತ್ರೇಯರು,ಸನಕಾದಿಗಳು, 
ರುದ್ರಾಧಿಪತ್ಯದಲ್ಲಿದ್ದಾರೆ. ಬೃಹಸ್ತತ್ಯಾ ಚಾರ್ಯರು ಇಲ್ಲಿವಾಸ. ಶಕ್ತ್ಯಾದಿ ದೇವತೆಗಳು 
ಸಮಸ್ತ ಪ್ರಮಥಗಣಗಳಿಂದ ಪೂಜಾಸ್ತೋತ್ರ ಗಳು ಕೊಳ್ಳುತಿಪ್ಪ ಇಲ್ಲಿ ಚಿತ್ರವನಗಳು 
ವಿಹಾರಕ್ಕಾಗಿ ಉಂಟು. ವಿಚಿತ್ರದ್ದನಿ ಮಾಡುವ ಖಗಜಾತಿ ಇದೆ. 


13. ತಪೋಲೋಕ:-ತಪೋಲೋಕದ ವಿಸ್ತೀರ್ಣ 10ಕೋಟಿಗಾವುದವಿದೆ. 
ಇಲ್ಲಿಸಕಲ ಯಷಿ ಗಳಸ೦ಗಡ ರುದ್ರದೇವರು ಬ್ರಹ್ಮದೇವರ ಆಧೀನದಲ್ಲಿದ್ದಾರೆ. 
ಜನೋಲೋಕದಿಂದ ವಂದು ಕೋಟ 68ಲಕ್ಷ 75 ಸಾವಿರಗಾವುದವಿದೆ. 
ರುದದೆವರು ನರಸಿಂಹದೇವರ ಪೂಜಾ ಮಾಡುತ್ತಾರೆ. ಗಣಪತಿ ಷಣ್ಮುಖರ 
ಸಂಗಡ ಇಂದ್ರದೇವರಿಂದಲು ಸ್ತೋತ್ರಪೂಜಾದಿಗಳು ರುದ್ರದೇವರು 
ಮಾಡಿಸಿಕೊಳ್ಳುತ್ತಿದ್ದಾರೆ. ಎಲ್ಲಾದೇವತೆಗಳು ಬ್ರಹ್ಮದೇವರನ್ನು ನೋಡಬೇಕೆಂದರೆ 
ರುದ್ರದೇವರದ್ದಾರಾ ಇಲ್ಲಿ ನೋಡಬೇಕು. ಭ್ರೂಮಧ್ಯದಿ೦ದ ಹುಟ್ಟಿದೆ. 


14. ಸತ್ಯಲೋಕ:- ಸತ್ಯಲೋಕದ ವಿಸ್ತೀರ್ಣ ಕೋಟಿಗಾವುದ. 
ತಪೋಲೋಕದಿಂದ ಸತ್ಯ ಲೋಕಕ್ಕೆ 4ಕೋಟಿ 6ಲಕ್ಷ 25ಸಾವಿರ ಗಾವುದವಿದೆ. 
ಇಲ್ಲಿ ಬ್ರಹ್ಮದೇವರು ಪರಮಾತ್ಮನಲ್ಲಿ ಅನಂತಾನ೦ತರೂಪ ಧ್ಯಾನಮಾಡುತ್ತಾರೆ. ಇಲ್ಲಿ 
ವಾಯುದೇವರು ಮರುದ್ದಣಗಳಿಂದ ಪ್ರಜೆ ಗೊಳುತಿಪುರು. ವಿರಜಾನಾಮಕದಿ೦ದ 
ಗಂಗಾಹರಿ ವರ್ತಮಾನಕಳೆದು, ಭಜಕರ ಪಾಪ ಭೂಲೋಕದಲ್ಲಿ ಕಳೆಯುತ್ತಾ 
ವಾಸಮಾಡ್ಕಾಳೆ.ಸತ್ಯಲೋಕ ಪರಮಾತ್ಮನ ಶಿರಸಿನಿಂದ ಹುಟ್ಟಿದೆ. 

ವೈಕುಂಶಲೋಕ:- ವೈಕು೦ಠಲೋಕದ ವಿಸ್ತೀರ್ಣ 28ಕೋಟಿಗಾವುದ. 
ಸತ್ಯಲೋಕದಿಂದ ಎಂಟುಕೋಟಿ ಹನ್ನೆರಡುವರೆ ಲಕ್ಷ ಗಾವುದವಿದೆ. ವೈಕುಂಠ 
ಪರಮಾತ್ಮನ ಮುಕುಟ ದಿಂದ ಹುಟ್ಟಿದೆ. ಇಲ್ಲಿ ಮೂರುಬಾಗಗಳು 
ಶ್ರೀ.ಭೂ.ದುರ್ಗಾತ್ಮಕ ವಾದದ್ದು. ಇದರೊಳಗೆ ಶ್ರೀಭಾಗ ಮತ್ತು ಭೂಭಾಗದಲ್ಲಿ 
ಕೆಲವು ನಿತ್ಯಭಾಗಗಳು. ಪ್ರಳಯಕಾಲದಲ್ಲಿ ಶ್ರೀಭಾಗಕ್ಕೆ ನಾಶವಿಲ್ಲ ಮಿಕ್ಕಾದಕ್ಕೆ ನಾಶ 
ಉಂಟು. 

ಶ್ರೀಭಾಗದ ವಿವರ:- ಶ್ರೀಭಾಗದಲ್ಲಿ ಎರಡು ಪ್ರಕಾರ.ಮೊದಲನೇ ಪ್ರಾಕಾರ 


4 ಕೋಟಿಗಾವುದ ವಿಸ್ತಾರ. ಎರಡನೇಯದು 12 ಕೋಟಿವಿಸ್ತಾರ. ಎರಡನೇ 
ಪ್ರಾಕಾರದಲ್ಲಿ ಮತ್ತೂ ಏಳು ಪ್ರಾಕಾರಗಳು ಉಂಟು. 





ಮೊದಲನೇ ಪ್ರಾಕಾರದಲ್ಲಿ ಕರ್ಮಜದೇವತೆಗಳು 





ಎರಡನೇ ಪ್ರಾಕಾರದಲ್ಲಿ ಸರಸ್ಪತ್ಯಾದಿಗಳು. 





ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 117 


ಮೂರನೇ ಪ್ರಾಕಾರದಲ್ಲಿ ಮರುದ್ಗಣಗಳು. 


ನಾಲ್ಕನೇ ಪ್ರಾಕಾರದಲ್ಲಿ ಸೂರ್ಯಾದಿಗಳು. 

ಐದನೇ ಪ್ರಾಕಾರದಲ್ಲಿ ಇಂದ್ರಾದಿಗಳು. 

ಆರನೇ ಪ್ರಾಕಾರದಲ್ಲಿ ರುದ್ರಾದಿಗಳು. 

ಏಳನೇ ಪ್ರಾಕಾರದಲ್ಲಿ ಬ್ರಹ್ಮಾದಿಗಳು ಈಪ್ರಕಾರ ಇದ್ದಾರೆ. 


ಶ್ರೀಭಾಗದ ಭೂಮಿ 20ಕೋಟಿಗಾವುದ. ವಂದುವರೆಕೋಟಿ ಅರಸಮುದ್ರ ಮತ್ತು 
ವಂದುವರೆ ಕೋಟಿ ಣ್ಯವೆಂಬ ಸುಧಾಸಮುದ್ರಗಳು. ಅಚಿತೂ 23ಕೋಟಿ ಗಾವುದ. 


ದುರ್ಗಾಭಾಗಕ್ಕೆ ಎರಡುವರೆಕೋಟಿ ಭೂಮಿ ವಿಸ್ತಾರ. ವಂದುಕೋಟಿ ಅರ 
ಎ೦ಂಬೋಸಮುದ್ರ, ಮತ್ತು ಧಡಿಭೂಭಾಗ ಎರಡುವರೆಕೋಟಿ, ಭೂವಿಸ್ತಾರ 
ವಂದುಕೋಟಿ. ವಂದುವರೆಕೋಟ ಣ್ಯ ವೆ೦ಬೋ ಸುಧಾಸಮುದ್ರ ಮತ್ತು ಧಡಿಗಳು 
ಏಳುಪ್ರಕಾರ. ವಳಗೆ ಒಂದೊಂದು ಪ್ರಾಕಾರಕ್ಕೆ, ವಂದೊಂದು ದಿಕ್ಕಿಗೆ ವಂದೊಂದು 
ಬಾಗಿಲು. ಅಂತೂ ನಾಲ್ಕುದಿಕ್ಕಿಗೆ ನಾಲ್ಕುಬಾಗಿಲಂತೆ 7 ಪ್ರಾಕಾರಕ್ಕೆ 28ಬಾಗಿಲು. 
ಇದು ಶ್ರೀಭಾಗಕ್ಕೆ ಬಹಿ. ಶ್ರೀಭಾಗದ ಪೂರ್ವದಿಕ್ಕು ಮೊದಲುಮಾಡಿ ನಾಲ್ಕರಂತೆ 
2 ದ್ವಾರಗಳು. 


ಸಂಖ್ಯೆ ದಿಕ್ಕು ಪ್ರಥಮದ್ವಾರ ದ್ವಿತೀಯದ್ವಾರ ತೃತೀಯದ್ದಾರ 

01 ಪೂರ್ವಕ್ಕೆ ರಮಾ (ಶಾಂತಿನಾಮಕಳಾಗಿ) ಪ್ರಾಣ,ಸೂರ್ಯ ಜಯ, ವಿಜಯ 
ದ್ಯುನಾಮ್ನಿಭಾರತಿ 

02 ದಕ್ಷಿಣಕ್ಕೆ ರಮಾ(ಜಯಾನಾಮಕಳಾಗಿ)  ವ್ಯಾನ,ಇಂದ್ರ, ಬಲ,ಪ್ರಬಲ. 
ದಿಗ್‌ನಾಮ್ನಿಭಾರತಿ. 


03 ಪಶ್ಚಿಮಕ್ಕೆ ರಮಾ(ಕೃತೀನಾಮಕಳಾಗಿ)  ಅಪಾನವಾಯು.ಅಗ್ಗಿ ಕುಮುದ, 
ಕಿತಿಶನಾಮಕಭಾರತಿ. ಕುಮುದಾಕ್ಷ. 


04 ಉತ್ತರಕ್ಕೆ ರಮಾ(ಮಾಯಾನಾಮಕಳಾಗಿ) ಸಮಾನವಾಯುಇಂದ್ರ ನಂದ.ಸುನಂದ. 
ದ್ಯುಗ್‌ ನಾಮಕಭಾರತಿ. 
05 ಊರ್ಧ್ವಕ್ಕೆ ರಮಾ(ಲಕ್ಷ್ಮೀ) ಉದಾನನಾಮಕವಾಯು ಆಕಾಶನಾಮಕ 


ವಾಗ್ದಾಮಿ ಭಾರತಿ. ಲಕ್ಷೀ, 
A 


118 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಅಂತೂ 15 ಬಾಗಿಲುಗಳು ಪರಮಾತ್ಮನ ಅರಮನಿಗೆ ಇವೆ. ಇಂಥಾ ವಿರಾಡ್ರೂಪಿ 
ಪರಮಾತ್ಮ ನಿಂದ ಪ್ರತಿ ಅಂಶದಿಂದ ದೇವತೆಗಳು ಜನ್ಯರಾಗಿದ್ದಾರೆ. 


ಅವಯವ ದೇವತೆ ಹೆಸರು ಅವಯವ 
ಪಾದದಿಂದ ಜಯಂತ ಮೇಂಡ್ರದಿಂದ 


ವೃಷಣದಿ೦ದ ಮಿತ್ರನಾಮಕ ಸೂರ್ಯ ರೇತಸಿನಿಂದ 


ಶಿಶ್ನದಿ೦ದ ಜರಾಮುಕ ರೇತಸ್ಸು 
ವೀರ್ಯ ಬ್ರಹ್ಮಾಂಡ ತ್ರದಶ ಗಣಾದಿ 
ಉದರದಿಂದ ಸ್ವಧಾತನು ಉದಧಿಗಳು 


ರೋಮಗಳಿಂದ ಸರ್ವಔಷಧಿಗಳು ಮಹಾರುಹ 


ರೋಮಕೂಪಗಳಿಂದ ಪ್ರಳಯೋದಕ ಕಿವಿಗಳಿಂದ 


ನಾಶಿಕ ಅಶ್ವಿನಿದೇವತೆಗಳು ಫ್ರಾಣ 

ಮುಖ ಅಗ್ನಿಹೋತ್ರ ನೇತ್ರ 

ರೆಪ್ಪಗಳು ದಿವಾರಾತ್ರಿ ಹುಬ್ಬು 
ದೇವತೆಗಳು 

ತಾಲು ಉದಕ 


ದೇವತೆ ಹೆಸರು 
ದಕ 

೦) 
ರುದ್ರ 
ಉದಕ 
ಸ್ವಾಹಾ 
ಜಾಷಧಿವನಗಳು. 
ವನಸ್ಪತಿಗಳು 


ದಿಗಭಿಮಾನಿಗಳಾದ 
ಚಂದ್ರಯಮ, 
ವರುಣ, ಮಿತ್ರ, 
ಕುಬೇರಾದಿಗಳು 


ಗಂಧಾಭಿಮಾನಿದೇವತೆ 
ಸೂರ್ಯ 


ನ್ಗ 
ಬ್ರಹ್ಮಲೋಕ 


ಇತ್ಯಾದಿ ಈಪರಮಾತ್ಮನಿಂದ ಉಂಟಾಯಿತೆಂದು ಚಿಂತಿಸಿ ಪರಮಾತ್ಮನ 
ಸತ್‌-ಚಿತ್‌- ಆನ೦ದ, ಆತ್ಮನೆಂತ ಉಪಾಸನ ಮಾಡಬೇಕು. ಹ್ಯಾಗೆಂದರೆ ಆತ- 
ದೋಷ ತದಾಶ್ರಂಯತಾತ ನಾರಾಂತುಣ. ಅರಾ-ಜೀವಃ ಜಡಂಚ 
ತದ್ಧಿನ್ನಸ್ಯಾತ್‌ನಾರಾಯಣಃ. ಇಂಥಾ ನಾರಾಯಣ ನಿತ್ಯಾ ನಿತ್ಯಜಗತ್ತಿನ ನಿಯಾಮಕ. 
ಆತ್ಮಪೂರ್ಣಾತ್ಮ ಮಮಸ್ಟಾಮಿ- ಆತ್ಮಮಮಸ್ವಾಮಿ ಎಂದು ಪಂಚ ಭೂತಗಳಿಂದ 
ಪೂಜೆಮಾಡಬೇಕು. “ಓ೦ ಪೃಥುವಾತ್ಮನೇ ಗಂಧಂ ಓಂ: ಓ೦ರ೦ ತೇಜಾತ್ಮಕ 
ಧೂಪಂ ದೀಪಂ ಓಂ: ಓಂಂಕುಂ ವಾಂಯುವಾತ್ಮ ಚಾಮರಂ ಓಂ; 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 119 


ಓ೦ಆಕಾಶಾತ್ಮಕ ಪುಷ್ಪಂ ಒಂ: ಓಂ ವಿ೦ ಅಮೃತಂ ತರ್ಪಯಾಮಿ ಓಂ” 
ಎ೦ದು ಧ್ಯಾನಸ್ತೋತ್ರಮಾಡಿ. ಚತುರ್ಗುಣೋ ಪಾಸನ ಉದ್ದಾರನಾಗಬೇಕು. 
ತರುವಾಯ ಕೆಲವುಕಾಲದಮೇಲೆ ಸೂಕ್ಷ್ಮಉಪಾಸನೆ ಬರುತ್ತದೆ. ಇಂಥಾಹ 
ವಿರಾಡೂಪಿ ಪರಮಾತ್ಮ ಬ್ರಹ್ಮಾಂಡದಲ್ಲಿದ್ದು ಬ್ರಹ್ಮಾಂಡಕ್ಕೆ ಆಶ್ರಯದಾತನಾಗಿ ನಮ್ಮ 

ಆಲ್‌ ನಾದ ಲ್‌ ರ ಜನು 6 
ಪಿಂಡಾಂಡ ಸ್ಥೂಲದೇಹವನ್ನು ಪುರುಷರೂಪದಿಂದ ಹೊತ್ತಿದ್ದಾನೆ. 
(ಬೊಮ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ನಿಮ್ಮವಾಗಿ ದೇಹದಲ್ಲಿ 
ಸೂಕ್ಷ್ಮವಾಗಿ ಉಂಟು ಕೇಳೂ) 


ಇಂಥಾವಿರಾಡ್ರೂಪಿ ಪರಮಾತ್ಮ ತನ್ನಕಟಿಯಲ್ಲಿ, ಖರರದಲ್ಲಿ ಅನಂತಾಸನ, 
ವಸ್ತಿಯಲ್ಲಿ ಕೆಳಗಿನ ಹೊಟ್ಟಾರು ಗಂಭೀರ ನಾಭಿಯಲ್ಲಿಶ್ರೇತದ್ದೀಪ ಸ್ವರ್ಣಭೂಮಿ- 
ಪೀತಾಂಬರ, ಅನ೦ತಾಸನ-ವಡ್ಕಾಣ, ಮೇರುಸಂಹಾಸನ. ಆಕಾಶ-ಛತ್ರಿ, ನಕ್ಷತ್ರ- 
ಆಭರಣ, ಸೂರ್ಯ, ಚಂದ್ರ- ಕಣ್ಣುಗಳು. ವಾಯು-ಛಾಮರ. ಗರುಡ- 
ಪೀತಾಂಬರ ಪಾದುಕಗಳು, ಧರಣಿ-ಮಂಟಪ, ಭೂ ದೇವಿ ವನಮಾಲ- 
ವೈಜಯಂತಿಮಾಲ, ವರುಣ-ಭಾಗೀರಥಿ ಅಗ್ರೋದಕ, ರುದ್ರ-ಕಲಶ, ಬ್ರಹ್ಮ- 
ಕೌಸ್ತುಭಮಣಿ ಪುಷ್ಪಗಳು, ಶೇಷ-ಹಾಸಿಗಿತಲೆದಿಂಬು ಕರ್ನಕುಂಡಲ, ವಾಯು- 
ಚೂಡಾರತ್ನ, ಗದ-ಕಾಮ, ಚಕ್ರ-ಅನಿರುದ್ದ, ಶಂಖ-ಮನ್ಮಥ, ಗೋಪಿಚಂದನ- 
ಭೂದೇವಿ ಉಪಕರಣ, ಜಯ ವಿಜಯರು-ದ್ವಾರಪಾಲಕರು, ರಮಾ-ಕಿರೀಟ ಪುಷ್ಪ 
ಗಂಧ ಪದ್ಮ ಕಾಯ ಸಕಲ ವಾಸಿನೀದವ್ಯ, ಹಿಮವಂತ-ತೋರಣ, ಇಂ೦ದ್ರ-ರತ್ನ, 
ಸೂರ್ಯ-ಸುವರ್ಣ, ಚ೦ದ್ರ-ಬೆಳ್ಳಿಆಭರಣ, ಸೂರ್ಯ ಚಂದ್ರ ಅಗ್ನಿ-ನಂದಾದೀಪ, 
ಶೇಷ-ದೀಪಸ್ತಂಭ, ಬತ್ತಿ-ವರುಣ, ತೈಲ-ವಾಸ್ತುದೇವತೆಗಳು, ಅಗ್ನಿ- ವರಾರ್ತಿ, 
ನಿಜ್ಮತಿ-ಧೂಪಾರ್ತಿ. ಈಪಕಾರ ತತ್ವೇಶ ಚಿ೦ತನಾಮಾಡಿದರೆ ಅವರು ಪದಾರ್ಥ 
ಗಳಾಗುತ್ತಾರೆ. ಕಣ್ಣಿಗೆ ಕಾ೦ಬುವುದಿಲ್ಲ ಪುಣ್ಯಬರುತ್ತದೆ. ಗೃಹಸ್ಮನಲ್ಲಿ-ಅರ್ಚಕಬ್ರಹ್ಮ, 
ವಾನಪ್ರಸ್ತನಲ್ಲಿ -ಶೌಬರಿ, ಬ್ರಹ್ಮಚಾರಿಯಲ್ಲಿ- ಅಗ್ನಿ, ಯತಿಗಳಲ್ಲಿ-ಸನಕಾದಿಗಳು. 
ಹೀಗೆ ತಿಳಿದು ನೈವೇದ್ಯ ಮಾಡಬೇಕು. ಅನ್ನಾಭಿಮಾನಿ ಚ೦ದ್ರಸ್ತು-ಕೇಶವ, 
ಪರ್ಣದಿಂದ ಹಿಡಿದು ಪರಿಮಳ ಬುದಿ ಶ್ರೀಕೃಷ್ಣನವರೆಗೂ ಆಂ: 
ಅಭಿಮಾನಿಗಳನ್ನು ಚಿಂತಿಸಿ ನವವಿಧ ಭಕುತಿಯಿಂದ ಪೂಜಿಸಬೇಕು. 


ಇತಿ ವಿರಾಟ್‌ಪೂಜಾ ಸಂಪ್ರರ್ಣಂ. 
ಶ್ರೀಮಧ್ವಾಂತರ್ಗತ ಶ್ರೀಮದ್ವೇಶಾರ್ಪಣಮಸ್ತು. 


120 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಸೂಕ್ಷ ಕ ಉಪಾಪನಾ: 


ಇಂಥಾ ವಿರಾಡ್ರೂಪ ಪರಮಾತ್ಮ ನಮ್ಮ ಸ್ಥೂಲದೇಹ ಎಂಬೋ 
ಹಿ೦ಂಡಾ೦ಂಡದೊಳಗೆ ಪಾದ ನಖಶಿಖ ಪರಿಯಂತರ ತನ್ನ ನಿಜ ಅವಯವಗಳಿಂದ 
ಈಶರೀರ ಅವಯವಗಳಲ್ಲಿ ನಿಯಾಮಕತ್ತೇನ ಆಧಾರಭೂತನಾಗಿದ್ದಾನೆ 
ಹ್ಯಾಂಗೆಇದ್ದಾನೆ ಅಂದರೆ “ಶಿರೋ-ನಾರಾಯಣ: :ಲಲಾಟ-ಪ್ರದ್ಯುಮ್ಮ ಭೂ-ಕೇಶವ, 


ಭೂಮಧ್ಯೆ-(ಹುಬ್ಬುಗಲಿಗ) ನಾರಾಯಣ: ಬಲಗ್ಗಣ್ಣು- ಪ್ರದ್ಯುಮ್ನ ಎಡಭುಜ- 
ಅನಿರುದ್ದ; ಈರೀತಿ ಪ್ರತಿಯೊಂದು ಅವಯವಗಳಲ್ಲಿ. ಪಂಚಭೂತಗಳಲ್ಲಿ, 


ಧಿ” 
ಭಗವದ್ರೂಪಗಳನ್ನು ಚಿಂತಿಸಿ. ನಾಡಿಗಳಲ್ಲಿ:- 





ಹಾಗೂ ಹೀಗೂ 72000 ನಾಡಿಗಳಲ್ಲಿ ಬೃಹತೀಸಹಸ್ರವಾಚಕ ಗಳಾದ 
72000 ರೂಪಗಳು, (ವಿಶ್ವಾದಿ) ದಕ್ಷಿಣಭಾಗಕ್ಕೆ 36000 ಬೃಹತೀಸಹಸ್ರ ಸ್ಪರಾಕ್ಷರ, 
ವಾಮಭಾಗಕ್ಕೆ 36000 ವ್ಯಂಜ ನಾತ್ಮಕ ವಾಚ್ಯ ಆಭರಣಗಳು. ಮಸ್ತಕಕ್ಕೆ ಕಿರೀಟಾಖ್ಯ 
ಆಭರಣ. ಅನಿರುದ್ಧೋದ್ಭುತ ವರಾಹ ಕೂರ್ಮ: ಕಂಠೌಸ್ತುಭಾವ್ಯಾ ಶ್ರೀಅನಿರುದ್ಧೋ 
ವರಾಹ ಉರುಸೇ (ಎದಿ) ವೈಪ್ರಧಮ 240 ತ್ರಿಚೌಸತಿ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 121 


2. ಪ್ರತಿಪಾದ್ಯ ಶುಕ್ಷವರ್ಣೋ ವಾಸುದೇವಾಸಿತಿ ತ್ರಿಗುಣ ಮುಕ್ತಮಾಲಾ. 
3. ಎರಡನೇ 240 ತ್ರಿಚೌಸೀತಿ ಪ್ರತಿಪಾದ್ಯ ಪಿಂಗಳವರ್ಣ 
ಸಂಕರ್ಷಣಸ್ವಾಸೇತಿ ತನ್ನ 83 ರೂಪಗಳಿಂದ ತ್ರಿಗುಣಯುಕ್ತ ವೈಢೂರ್ಯಮಾಲಾ. 


4, ಮೂರನೇ ತ್ರಿಚೌಸೀತಿ 240 ಪೀತವರ್ಣ, 240ಪೀತವರ್ಣ 
ಪ್ರದ್ಯುಮ್ನಾಸ್ವಾಸೇತಿ ತನ್ನ 83 ರೂಪಕ್ರಮದಿ೦ದ ಕಾ೦ಚನಮಾಲಾ. 


5. 83 ರೂಪಗಳಿ೦ದ 140 ಭೋಗ ಪ್ರತಿಪಾದ್ಯ ರಕ್ತವರ್ಣ ನಾರಾಯಣ 
ಅನೀತ್ಯುಕ್ಕರಶತ ರೂಪ ಗಳಿಂದ ದ್ವಿಗುಣಿತ ರತ್ನಮಾಲಾ. 


6, ಅಂತ್ಯಭಾಗಕ್ಕೆ ಪ್ರತಿಪಾದ್ಯ ನೀಲವರ್ಣಕ ಅನಿರುದ್ದ ಅಸೀತ್ಯು ತ್ರಿಂಶತ 
ಸ್ವರೂಪಗಳಿಂದ ದ್ವಿಗುಣಿತ ಜಬ ಭಿ ನೃಸಿಂಹೋದ್ದುತ 
ನಾನಾರತ್ನಸಮೂಹದಿ೦ದ ನಿರ್ಮಿತ ರತ್ನಮಾಲಾ ಬಾಹುಗಳಲ್ಲಿ ಕೇಯೂರ 
ಸಟ ಜತೆ ನೃಸಿ೦ಹೋದ್ಭುತ ಜ್‌ ಟೊಂಕದಲ್ಲಿ ಉಡಿಗಾಭರಣ. 
ಈರೀತಿ ಸರ್ವಾಭರಣಗಳನ್ನು ಚಿಂತಿಸಬೇಕು. ಅನಿರುದ್ಧಾದಿ ತ್ರಯೋದ್ಭುತ 
ಮೂರ್ತಿಗಳು. 


1. ಸ್ವರೂಪದೇಹದ ವಿಚಾರ: ಸ್ವರೂಪದೇಹ (ಚಿದ್ದೇಹ) 
ಸರೂಪದೇಹದಲ್ಲಿರತಕ್ಕ ತತ್ರಗಳು: | 


ಸಂಖ್ಯೆ | ಇಂದ್ರಿಯದ | ತತ್ವಗಳ | ಸಂಖ್ಯೆ | ಇಂದ್ರಿಯದ | ತತ್ವಗಳ | 
ಹೆಸರು. ಹೆಸರು ಹೆಸರು. ಹೆಸರು | 
NCNM 
Fee 
|S [os 
LBW ALN 
MES SN 


ದೇಹಾಕಾರ ಪುರುಷರೂಪ 














ಸ್ವರೂಪದೇಹದಲ್ಲಿ ಮಾತಾರೀಶ್ವನಾಮಕ ವಾಯುದೇವರಿದ್ದಾರೆ. 
ಜೀವಾಂತರ್ಗತ ನೃಸಿಂಹ ರೂಪಗಳು 80,725. ಸ್ವರೂಪದಲ್ಲಿ ವಿಶ್ವ ಆನಂದಮಯ, 


122 / ಶ್ರೀ ಗುರುಗೋಹಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಅ 


ಅಚ್ಯುತ. ನಾರಾಯಣ. ಸ್ವರೂಪದಲ್ಲಿ 2 ಅರ್ಬುದ 109 ನರಸಿಂಹರೂಪಗಳು. 
ಜ್ಞಾನಾನಚಿದಾತ್ಮಕ 24 ತತ್ವಗಳು, ನಿಯಾಮಕ ಭಗವದ್ರೂಪಗಳು. 


ನಾರಾಯಣ, ತುರ್ಯ ಆನಂದಮಯ 3052 ರೂಪದಿಂದ ಇದ್ದಾನೆ. 
ನರಸಿಂಹ ಪ್ರೇರಣಾ ರೂಪ ವಾಸುದೇವ.ವಿಶ್ವ 2.ಸಂಕರುಷಣ ತೈಜಸ. 3. 
ಪ್ರದ್ಯುಮ್ನ 12 ದಳ ವುರು ಆತ್ಮಮೂರ್ತಿ. 4. ಅನಿರುದ್ಧ-ಪ್ರಾಜ್ಞ ಪ್ರತಿದೇಹದಲ್ಲಿ 
ಪಂಚಮೂರ್ತಿಗಳು, 25 ತತ್ವ 25 ತತ್ತನಿಯಾಮಕ ರೂಪಗಳು. ಅಂತು 30ರೂಪ. 
ಪರಮಾತ್ಮ ಸ್ವರೂಪದೇಹದಲ್ಲಿ 15 ರೂಪದಿಂದ ಇದ್ದಾನೆ. ಹೇಗೆಂದರೆ ಜೀವನ: 


a] ರಾ 
ದು ವ ಚಕ್ಷು ಭು 
೨. ಡೊ ಉೃ ವಿಶ್ವ 
ಲ ಎ 


ಈಪ್ರಕಾರ ಅಂತು 15 ರೂಪದಿಂದ್ಹ್ದಾರೆ. ರಮಾದೇವೇರು 
ಇಷ್ಟುರೂಪಗಳಲ್ಲಿದ್ದಾರೆ. ಇಂಥಾ ಆನಂದಮಯವಾಚ್ಯ ಪ್ರಾಜ್ಞನನ್ನು ಚಿಂತಿಸಿ 
ಲಿಂಗದೇಹದ ಜೀವನಲ್ಲಿದ್ದ ಪ್ರಾಜ್ಞನಲ್ಲಿ ಲೀನನಾಗಿ ವಿಜ್ಞಾನಮಯನಲ್ಲಿ 
ದಿಕ್ಷಿಚಿಂತನಾಮಾಡಬೇಕು. ವಚಿದು ಅಂಶದಿಂದ ಆನ೦ದಮಯನನ್ನು ತೆಗೆದು 
ಲಿಂಗಗತ ವಿಜ್ಞಾನಮಯನನ್ನು ಚಿಂತಿಸಬೇಕು. 






Ki] 
















ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 123 


೨. ಅ೦ದದೆಂಹದ ಏಚಾರ 


2. ಲಿಂಗದೇಹ:- ಇಂತಹ ಜೀವನ ಸ್ವರೂಪದೇಹದಮೇಲೆ ಪರಮಾತ್ಮನ 
ಇಚ್ಛಾವರಣ ಲಿ೦ಗ ಶರೀರ ಸಪ್ತಾವರಣಯುಕ್ತವಾದದ್ದು. ಸಪ್ತಾವರಣ: 
1ಈಶ್ವರೇಚ್ಛಾ: 2.ಲಿಂಗ; 3.ಪರಮಾಚ್ಛಾದಿಕ; 4.ಜೀವಾಚ್ಛಾದಿಕ; 5.ಅವಿದ್ಯಾಪಂಚಕ; 
6.ಕಾಮ; 7. ಕರ್ಮ: ಷೋಡಶಕಳಾತ್ಮಕವಾದದ್ದು. ಲಿಂಗದೇಹ ತ್ರಿಪರಿಚ್ಛೇದ 
ಉಳ್ಳದ್ದು. ಸತ್ವ-ರಜ-ತಮ. 

1. ಸತ್ನಪರಿಚ್ಛೇದ:- ಸತ್ವದಲ್ಲಿ ವಿಶ್ವರೂಪಿ ಪರಮಾತ್ಮ ತ್ರಿಗುಣಸೃಷ್ಟಿ 
ನಿಯಾಮಕರೂಪ ಹಯಗೀವ. ಪರಮಾತ್ಮ ವಿಷ್ಣು ಶ್ರೀರಮಾ ಇಚ್ಛಾಶಕ್ತಿ ಓಂ ಶ್ರೀಂ. 


೬ ಹ 
2.ಅವ್ಯಕ್ತತ್ತ ಜ್ಞಾವಾತ್ಮ 3.ಮಹತ್ತತ್ವ್ತ ಪರಮಾತ್ಮ 4.ಅಹ೦ಕಾರತತ್ವ-ಅ೦ತರಾತ್ಮ 
₹ ೬ ವ ೬ ಅವೆ ೬ ನ ೬ 
5.ಮನಸ್ಸು-ಆತ್ಮ ಅರಿಷಡ್ಡರ್ಗಗಳು ಇವೆ. ಅಹಂ ಮಮತೆ ಇದೆ. 
2. ರಜೋಪರಿಚ್ಛೇದ:-ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು 
ಅಂತು 10. ಇದಕ್ಕೆ ತೈಜಸ ರೂಪಿ ಪರಮಾತ್ಮ ಪರೂಶುರಾಮ. ಬ್ರಹ್ಮ 
ಭೂರಮಾರೂಪ ಕ್ರಿಯಾಶಕ್ತಿ ಓಂಕ್ರೀಂ. 


3. ತಮೋಪರಿಚ್ಛೇದ:- ಪ್ರಾಜ್ಞ ಕೃಷ್ಣ ದುರ್ಗಾರಮಾರೂಪ ಜ್ಞಾನಶಕ್ತಿ ಓಂ 
ಹ್ರೀಂ. ಅ)ಗಂಧ; ಆ)ರಸ; ಇ)ರೂಪ; ಈ) ಸ್ಪರ್ಶ; ಉ)ಶಬ್ದ;. ಅಯಿದು 
ಪಂಚಭೂತಗಳು ಇವೆ. ಇದಕ್ಕೆ ಅನಿರುದ್ಧ.ಪ್ರದ್ಯುಮ್ನ,ಸ೦ಕರ್ಷಣ, ನಾರಾಯಣ, 
ಲಿಂಗದೇಹದಲ್ಲಿ ಸೂತ್ರನಾಮಕ ವಾಯುದೇವರು ಇದ್ದಾನೆ. ಪಚಿಭಪರ್ವ: 
ಅವಿದ್ಯಾಕಾಮ; ಅನಾದಿಕರ್ಮಅದೆ. ಅಂತು 16 ಕಳೆ ಗಳು ಇದ್ದ ಈಕೇಶವಾದಿ 
ಅನಿರುದ್ದನಪರ್ಯಂತ 16 ರೂಪಗಳು. ತುರ್ಯನಾಮಕ ವಾಸುದೇವನೆ 
(ವಿಜ್ಞಾನಮಯ) ಈ ಅನಿರುದ್ಧಾದಿ ಪಂಚರೂಪಗಳನ್ನು ಧರಿಸಿದ್ದಾನೆ. “ಲಿಂಗ” 
ಎಂದರೆ ಅಂತ್ಯಶರೀರ ಅದಕ್ಕೆ “ತುರ್ಯ” ಎಂತ ಹೆಸರು. 


ಅವಿದ್ಯಾಪ೦ಚಕದಳು 






seme omss | wens | 


124 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 





ಇಲ್ಲಿ ರವಾದೇವಿಂಯರ ವಿನಃ ಇನ್ನೊಬ್ಬರಿಗೆ ಕಾರ್ಯವಿಲ್ಲ. 
ಶ್ರೀರಮಾದೇವರು. ಲಿಂಗದೇಹದ ಬಲವನ್ನು ಪಾದದಿಂದ ಮುಟ್ಟ ಜೀವನ 
ವ್ರತ್ತಿಜ್ಞಾನ ಹೊರಗೆ ಬಿಡುತ್ತಾಳೆ. ಇಲ್ಲಿ ಪುರುಷನಾಮಕ ರೂಪದಿಂದ ಜೀವಿಗೆ 
ಪ್ರೇರಣೆ. ಜನಾರ್ದನರೂಪಿ ಪರಮಾತ್ಮ ಲಿಂಗದೇಹಕ್ಕೆ ಜರಾಮರಣಬಾರದಂತೆ 


ಈಲಿಂಗದೇಹದ 16 ಕಳಕ್ಕೆ ಶ್ರೀಜಗನ್ನಾಥಸ್ವಾಮಿಗಳು, ಬ್ರಹ್ಮಸೂತ್ರ ಭಾಷ್ಯಕ್ಕೆ 
ವ್ಯಾಖ್ಯಾನದಲ್ಲಿ ಭಗವದ್ರೂಪಗಳು ಬರೆದಿದ್ದಾರೆ.ಇದಕ್ಕೆ “ಓಂ ಇಯಿದಾಮ ಸನಾತ್‌ 


ನಾರಾಯಣ 





ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 125 





ಈಕಳೆಗಳು ಮುಂದೆ ಸಾಧನಕ್ಕೆ ಕಾರಣವಾಗುತ್ತವೆ. ದೇಹಉತ್ಪತ್ತಿಗೆ ಕಾರಣ. 
ಲಿಂಗದ ತೃತೀಯ ಪರಿಚ್ಛೇದದಲ್ಲಿ ಬಹ್ವವಾಯು, ಸರಸ್ಪತಿ,ಭಾರತಿ, ನಾಲ್ಕುಮಂದಿ. 
ಗುಣನಿಯಾಮಕ ಪರಮಾತ್ಮನ ಧ್ಯಾನ ಮಾಡುತ್ತಾರೆ. ಇಂಥಾ ವಿ ್ರನಮಯನನ್ನು 
ಸಾಧಿಸಿ ಲಿಂಗದೇಹದ ಗುಣವೈಷಮ್ಯ ಶರೀರ ದಲ್ಲಿ ಚಿ೦ತನಾಮಾಡಬೇಕು. ಸತ್ವ- 
10, ರಜ-12-, ತಮ-। ಅಚಿತು 23. ಗುಣದಿಂದ ಸೃಷ್ಟಿ. ಇದಕ್ಕೆ ಮತ್ತ್ಯಾದಿ- 
10, ಶಕ್ತ್ಯಾದಿ-12, ಜನಾರ್ದನ-1 ಅಂತು-23ರೂಪಗಳು. ಇದಕ್ಕೆ ಸತ್ವ-100,ರಜ- 
12, ತಮ-! ಅಂತು 113 ಗುಣದಿಂದ ಮಹತ್ತರ ಶರೀರ ಇಲ್ಲಿ 
ಬ್ರಹ್ಮವಾಯು,ಸರಸ್ವತಿ,ಭಾರತಿ ಇದ್ದಾರೆ.ಇದಕ್ಕೆ ನಾರಾಯಣಾದಿ-100 ವಿಶ್ವಾದಿ- 
8,ಅನಿರುದ್ಧಾದಿ-5 ಅಂತು 113 ರೂಪಗಳು. ಸತ್ವ-10,ರಜ-10, ತಮ-| ಅಂತು 
21 ಗುಣದಿಂದ ಅಹಂಕಾರ ಶರೀರ ಉತ್ಪಕ್ತಿಆಯಿತು. ಇಲ್ಲಿ ರುದ್ರಾದಿಗಲಿಗೆ ವಾಸ. 
ಸತ್ವ-1ಲಕ್ಷ; ರಜ-1200, ತಮ-10 ಅಚಿತು ವಂದುಲಕ್ಷ ಹನ್ನೆರಡುನೂರಾ ಹತ್ತು 
ಗುಣದಿಂದ ಅನಿರುದ್ಧ ದೇಹ ಸೃಷ್ಠಿ. ಇದಕ್ಕೆ ನಾರಾಯಣಾದಿ ಶತ 
ಜನಾರ್ದನರೂಪಗಳು. ಇಲ್ಲಿ ದೈತ್ಯರು ದೇವತೆಗಳು ಎಲ್ಲರುವಾಸ. ಇಲ್ಲಿ 
ಪವಮಾನನಾಮಕ ವಾಯುದೇವರು ಇದ್ದಾರೆ. 


3. ಅನಿರುದ್ದದೇಹದ ಏಚಾರ 


ಈ ಅನಿರುದ್ಧದೇಹ ಜೀವನ ಸೃಷ್ಠಿಕಾಲಕ್ಕೆ, ಬ್ರಹ್ಮಾಂಡ ನಿರ್ಮಾಣ 
ಆದಮೇಲೆ ಅಸೃಜ್ಯರಾಶಿಯಿಂದ ಜೀವರು ಸೃಷ್ಠಿಗೆ ಬ೦ದಾಗ್ಗೆ, ಜೀವರು 
ಅನಿರುದ್ಧದೇವರು ವಫವಾದಮ್ಯಾಲೆ, ಆಗ್ಗೆ ಅನಿರುದ್ಧ ದೇಹ. ಎಲ್ಲಾಜೀವರಿಗೂ 
ಸೃಷ್ಠಿಮಾಡುತ್ತಾನೆ. ಈ ದೇಹದಿಂದಲೇವೆ ಯಾವ ಯಾವ ಯೋನಿಗಳಿಗೆ ದೇವರು 
ಈ ದೇಹ ಇರುತ್ತದ. ಇದು ತ್ರಿವಿಧ ಜೀವರಿಗು ನಿಯಮ ಮತ್ತು ತೃಣಾರಭ್ಯ 
ಬ್ರಹಾಂತದವರೆಗೂ ಇದೇನೇಮ. ಇಂಥಾ ಅನಿರುದ್ಧದದೇಹದವಳಗೆ 
ನವಾವರಣಗಳು೦ಟು. ಅನಿರುದ್ಧಕೋಶದಲ್ಲಿ ಎರಡು ಆವರಣ. 
ಪ್ರದ್ಯುಮ್ನಕೋಶದಲ್ಲಿ ಮೂರುಆವರಣ. ಸಂಕರ್ಷಣ ಕೋಶದಲ್ಲಿ ಎರಡು ಆವರಣ. 
ವಾಸುದೇವಕೋಶದಲ್ಲಿ ಒಂದು ಆವರಣ, ನಾರಾಯಣಕೋಶ ದಲ್ಲಿ ಒಂದು 
ಆವರಣ. ಇದಕ್ಕೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, 


126 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಎಂದು ಹೆಸರು. ಇದು ಬ್ರಹ್ಮಾಂಡಕ್ಕೆ ನವಾವರಣ ಇದ್ದಹಾಗೆ. ಈಅನಿರುದ್ದದೇಹ 
ಮನೋ ಮಂಯವಾದಂಥಾದ್ದು. ಇದು 58 ರೂಪಗಳಿಂದ ಅದೆ. 
ಅನಿರುದ್ದಕೋಶದಲ್ಲಿ 2 ಚೀಲ. ಅ)ಇದರಲ್ಲಿ (ಅನ್ನಮಯ ಅನಿರುದ್ದ ಕೋಶದಲ್ಲಿ) 
ಪೃಥ್ವಿ, ಗಂಧ, ಪಾಯು. ಪ್ರಾಣ, ಆ) ಅಪ್ಪು, ರಸ, ಉಪಸ್ಥ, ಜಿಂಹ್ವೆ 

2. ಪ್ರಾಣಮಯ ಪ್ರದ್ಯುಮ್ನಕೋಶದಲ್ಲಿ ಮೂರುಚೀಲಗಳು: 
ಅ)ತೇಜರೂಪ,ಪಾದ, ಚಕ್ಷುಸು, ಆ)ವಾಯು, ಸ್ಪರ್ಶ, ಪಾಣಿ,ತ್ವಕು.ಇ)ಆಕಾಶ, 
ಶಬ್ದ,ವಾಕ್ಯು,ಶ್ರೋತೃ. 

3. ಪ್ರಾಣಮಯ ಸಂಕರ್ಷಣಕೋಶದಲ್ಲಿ: ಎರಡು ಚೀಲಗಳು; ಅ) 
ಅಹಂಕಾರ, ಆ)ಮನಸ್ಸು 

4. ವಿಜ್ಞಾನಮಯ ವಾಸುದೇವಕೋಶದಲ್ಲಿ: ಅ)ಮಹತತ್ವ 

5, ಆನಂದಮಯ ನಾರಾಯಣನಕೋಶದಲ್ಲಿ:ಅ)ಅವ್ಯಕ್ತತ್ವ 

ಅಂತು 24 ತತ್ವಗಳು ಬ್ರಹ್ಮಾಂಡಕ್ಕೆ ನವಾವರಣದಂತೆ- ಅದೇ 
ನವಾವರಣ, ಸಪ್ತಾವರಣ ಎಂದರೆ ಎರಡು ಒಂದರೊಳಗೆ ಇನ್ನೊಂದುಕೂಡಿ 
ಇರತ್ತವದೇ. ಇಲ್ಲಿ ದೇವದೈತ್ಯರು ತತ್ವಾಭಿಮಾನಿಗಳು ಉಂಟು. ಆದರೆ ಈತತ್ವಗಳ 
ಮತ್ತು ತತ್ವೇಶರ ಯಾವತ್ತು ಕಾರ್ಯಸ್ಥೂಲದೇಹ ನಡೆಯುತ್ತದೆ. ಲಿಂಗದೇಹದ 
16 ಕಳಗಳು ಲಿಂಗ ಅನಿರುದ್ಧ, ಪ್ರಾಕೃತ, ಭೌತಿಕದೇಹಗಳಿಗೆ ಸಂಭಂಧವಾಗಿದೆ. 
ದೈತ್ಯರು ಪಾಪಕಾರ್ಯ, ದೇವತೆಗಳು ಪುಣ್ಯಕಾರ್ಯ, ಮಾಡಿಸುತ್ತಾರೆ. ದೈತ್ಯರಿಗೆ 
ಪಾಪದಫಲ, ದೇವತೆಗಳಿಗೆ ಪುಣ್ಯದಫಲ. ಇದೇಲಿಂಗದೇಹ ಅವ್ಯಕ್ತದೇಹಗಳಿಗೆ 
ಸಂರಕ್ಷಣ ಆವರ್ಕ ವಾದಂಥಾದ್ದು. 


ಪ್ರಾಕೃತದೇಹ: ಈದೇಹ 53 ರೂಪಗಳಿ೦ದ ಪ್ರಾಣಮಯನೆನಿಸಿ ಕೊಳ್ಳುತ್ತದೆ. 
ಇದು ವೈಕಾರಿಕ ರುದನಿಂದ ಸೃಷ್ಠಿಸಲ್ಪಟ್ಟು ಪ್ರಾಣಮಯವಾಯು ಆಧಾರದೇಹ. 


ಸ್ಥೂಲದೇಹ: ಇದಕ್ಕೆ ಅನ್ನಮಯನೆಂತ ಹೆಸರು. 101 ರೂಪಗಳಿಂದ ಇದೆ. 
ಈಸ್ಥೂಲದೇಹದಲ್ಲಿ ಬ್ರಹ್ಮನಾಡಿ ಸುಷುಮನಾಡಿಯಲ್ಲಿ ಪ್ರಾಜ್ಞ ಅಥವಾ ಅಗೇಶ. 
ಅಥವಾ ಜೀವನಾಂಗುಷ್ಟ ಮೂರ್ತಿ. ಅನ್ನಮಯ ಅಂತ ಹೆಸರಿನಿಂದ ಇದ್ದಾನೆ. 
ಸುಷುಮ್ನ ಹೃದಯ ಅಷ್ಟದಳ ಕಮಲಕರ್ಣಿಕದಮ್ಯಾಲೆ ಇದ್ದಾನೆ. ಈಸ್ಥೂಲದೇಹ 
ಸಪ್ಪಧಾತುಗಳಿಂದ ಪಂಚಭೂತಗಳಿಂದ 24 ತತ್ವಗಳಿಂದ (ಈತತ್ವಗಳಿಗೆ 24 
ಕೇಶವಾದಿ ರೂಪಗಳು) 7200 ನಾಡಿಗಳಿ೦ದ ನಿರ್ಮಿತವಾದದ್ದು. ಬ್ರಹ್ಮನಾಡಿವಳಗೆ 
ಸಪ್ತಕಮಲಗಳು ಇವೆ. ಈಸ್ಥೂಲಶರೀರಗರ್ಭದೊಳಗೆ ಸೃಷ್ಟಿ ಆಗಿ ಏಳನೇತಿ೦ಗಳಿಗೆ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 127 


ಪೂರ್ತಿಯಾಗುತ್ತದೆ. ಆಗ್ಗೆ ದೇವರು ಅನಂತಾನಂತ ಗುಂಪುಗಳಿಂದ ಧಾರಣ. 
ಪೋಷಣ, ಪ್ರೇರಣ. ನಿಯಮನ, ಇತ್ಯಾದಿಕಾರ್ಯಗಳನ್ನು ಮಾಡುವುದಕ್ಕೆ ಅನಂತ 
ರೂಪಗಳಲ್ಲಿ ಪ್ರವೇಶ ಮಾಡುತ್ತಾನೆ. ಪ್ರವೇಶಕಾಲಕ್ಕೆ ತತ್ವೇಶರೊಡನೆ ಪ್ರವೇಶ. ಆಗ್ಲೆ 
ಗರ್ಭಕ್ಕೆ ಜೀವಬಂದು 9 ತಿಂಗಳಲ್ಲಿ ಗರ್ಭದಿಂದ ಹುಟ್ಟುತ್ತಾನೆ. ಇಂಥಾ 
ಸ್ಥೂಲದೇಹ ಪ್ರಾಜ್ಞನಲ್ಲಿರೋ ಅನ್ನಮಯನಲ್ಲಿ ವಳಗಿದ್ದ ಅಂಶಶ್ವೇನ ತಂದಂತಹ 
ನಾಲ್ಕು ಪ್ರಾಜ್ಯನನ್ನಾದರೂ ಚಿಂತನೆ ಮಾಡಬೇಕು. ಇಂಥಹ ಸ್ಥೂಲದೇಹಕ್ಕೆ 
ಸ್ವರೂಪದಿಂದ ಆರ೦ಭಮಾಡಿ ದೇಹಗಳಿವೆ. ಅದು ಯಾವ್ಯದೆಂದರೆ. 


TET | ಅನಿರುದ್ದರರೀರ | | 202494] 
ರಾರ ನ್‌್‌ 
ls Tess 
ee [mm] 
CN ENN 
STE [aman] | 
WN 
ರಾ” 
WN 










೩2 










fem [ems | 
Sm oles — 
femme [ls — 
HCMC WES 
EEN EI 
DEIN EET 


ಬ್ರಹ್ಮದೇವರು ಮೊದಲು ತೃಣಜೀವರ ವರೆಗೂ 26 ದೇಹಗಳು. 2 
ಅರ್ಬುದ 32ಕೋಟಿ 9ಲಕ್ಷ 90ಸಾವಿರ 858 ಭಗವದ್ರೂಪಗಳು ಕೆಲವರ ಪಕ್ಷ 
28 ದೇಹಗಳು ಉಂಟು. ನರಜನ್ಮ ಬಂದುದಕ್ಕೆ ಇಷ್ಟುಚಿ೦ತನ ಮಾಡಬೇಕು. 













128 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಇಂಥಾ ಸ್ಥೂಲದೇಹೆದವಳಗೆ ಬ್ರಹ ನಾಡಿವಳ ಳಗೆ ಇದ್ದ ಕಮಲಗಳ 
ಚಿ೦ತನಮಾಡಬೇಕು. ಯಾಕೆಂದರೆ ಇದುವರೆಗೆ ಸ್ಥೂಲದೇಹಸೃಷ್ಠಿ ಗರ್ಭದೊಳಗೆ 
ಆದಮ್ಯಾಲೆ ದೇವರು ಅನೇಕ ವ್ಯೂಹಗಳಿಂದ.ಧಾರಣ.ಪೋಷಣ.ಪೇರಣ ಚೇಷ್ಟಾ 
ಉದ್ದೇಶ ಪ್ರವೇಶಮಾಡುತ್ತಾನ೦ತ ಹೇಳಿದೆ. ವೃಷಣಾಸನ. ಪಾಯುನಡುಮಧ್ಯ 

ದು ಗಡ್ಡಿ ಅದು ತುಂದಿಇದೆ. ಅದೇ ಸುಷುಮ್ಮನಾ ಡಿ ಇದು ಬ್ರಹ್ಮರಂಧದಿಂದ 
ಗುದಪರಿಯಂತರಕ್ಕು ರೋಮಕೂದುಲಿನಂತೆ ಇದೆ. 


ಈಸ್ಫಳದಲ್ಲಿ 4ದಳದ ಕಮಲವಿದೆ. ಒಂದೊಂದು ದಳದಲ್ಲಿ 5 ಪತ್ರಗಳು 
ಈಐದು ಪತ್ರ ಕಮಲದಲ್ಲಿ ಅನಿರುದ್ಧ.ಪ್ರದ್ಯುಮ್ನ.ಸ೦ಕರ್ಷಣ ವಾಸುದೇವ. 
ನಾರಾಯಣ ರೂಪಗಳು. ಈಎಲ್ಲಾ ದಳಕ್ಕೂ ಅನಿರುದ್ಧ ನಿಯಾಮಕ. ಇಲ್ಲ 


ಅಪಾನವಾಯುದೇವರಸಹಿತ ಸಪ್ತಮಾರುತಗಳು ವಾಸ.ಇಲ್ಲಿ ಸೋಮ, ಬುಧ, 
ಶನಿ, ಗುರು ಪರಮಾತ್ಮನ ಉಪಾಸನಾ ಮಾಡುತ್ತಾರೆ. ಇಲ್ಲಿ ರ.ಲ,ವಶ 


ಭಗವದ್ರೂಪಗಳು ವಾಸ. ನಾಲ್ಕು ಅಕ್ಷರಗಳಲ್ಲಿ. 


) 6 ದಳದಕಮಲ ಪ್ರದ್ಯುಮ್ನ ನಿಯಾಮಕ. ಗಣೇಶ ಅಭಿಮಾನಿ 
ವಿಶ್ವನಾಮಕ ಪರಮಾತ್ಮನನ್ನು ಉಪಾಸನಮಾಡುತ್ತಾರೆ. ಜಾ೦ಬವತ್ಯಾದಿ 
ಇಲ್ಲಿ ಷಟ್ಕೋಣಮಂಡಲ ಉಂಟು. ಇಲ್ಲೇ 

ವ ಸ್ಥಳ. ಇಲ್ಲಿ ಪ ಫ ಬ. ಭ್ರಮ ಯ 
ರ ಕವೆನಿಸುತ್ತದೆ. ನಾಭಿಗೆ ಹೃದಯಕ್ಕೆ ಮಧ್ಯ ಅಂತರಿಕ್ಷ 
೧ರ್ಯಮಂಡಲ 12 ಮೂಲಿ ಉಳ ಸದ್ದು. ಜೂ (4) 
ನಾಕುದಿಕ್ಷುಗಳಲ್ಲಿಂರ್ಥಥೂ ಉರ್ಧ್ವಕ್ಕೆ ಅ೦ತು 5 ದಿಕ್ಕುಗಳ ಲ್ಲಿ 72 ರೂಪಗಳಮೇರೆಗೆ 
360 ಅನಿರುದ್ಧಾದಿ ರೂಪ .. 360 ದಿವಸಗಳು. ಸೂರ್ಯ 


ಇದ 
ಮಂಡಲದಲ್ಲಿ ನಾರಾಯಣ. ಇದರಮ್ಮಾಲೆ ವರ್ತುಲಾಕಾರ ಚಂದ್ರಮಂಡಲವಿದೆ. 


A: 


ಆರು ಅಕರಣದೆ. ಭುವ 
ಡು 
ಸೂ 


ಎಂಟು ದಳದ ತ ಚರತ ಇಲ್ಲಿ: ಪ್ರಾಣಸಹಿತ ae ವಾಸ. 
ಎಂಟು ದಳದಲ್ಲಿ ಎಂಟು (ಅಷ್ಟಾವಸುಗಳು) ವಸುಗಳು ವಾಸ, ಅಷ್ಟದಿಕ್ಬಾಲಕರು 

೧೨ ಊ ೦2 
ವಾಸ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 129 





ಎ೦ಟುದಳದಲ್ಲಿ ವಿಮಲಾದಿ 8 ಭಗವದ್ರೂಪಗಳು. ಇವು ಸ್ತೀರೂಪಗಳು. 
ಅ)ಅಣಿಮ; ಆ)ಗಮ; ಇ)ಲಧಮ; ಈ)ಮಹಿಮ; ಉ)ಪ್ತಾಪ್ತಿ; ಊ)ಪ್ರಕಾಮ್ಯ; 
ಎ)ಈಶತ್ವ ಏ)ವಶತ್ವ ಎಂಟು ದಳದಲ್ಲಿ ಚಿಂತನಾ ಮಾಡಬೇಕು. ಎಂಟು ದಳದಲ್ಲಿ 
ಶಕ್ತ್ವಾದಿ 12 ಭಗವದೂಪಗಳು. ದಿಕ್ಕುದಳದಲ್ಲಿ 2 ಭಗವದ್ರೂಪಗಳು. ವಿದಿಕ್ಕು 
ದಳಗಳಲ್ಲಿ 1 ಅಚಿತೂ 12 ಭಗವದ್ರೂಪಗಳು. ಇವೆಲ್ಲಾ ಸ್ತೀರೂಪ ಒಚಿದು 
ಪುರುಷರೂಪ. ಕಮಲಮುಧ್ಯೆ ಕರ್ಣಿಕದ ವನ್ಯಾಲೆ ಅಗ್ರಬಾಗಕ್ಕೆ 
ಬಿಂಬಮೂರುತಿಯಾದ ಅಗೇಶ, ಪ್ರಾಜ್ಞನಾಮಕ ಜೀವಾ೦ಗುಷ್ಟಮೂರುತಿ ಇದ್ದಾನೆ. 
ಹೃದಯಕಮಲದ ನಾಳಕ್ಕೆಹೊಂದಿ ಮೂಲೇಶ ಅಂಗುಷ್ಟಾಗ್ರಮೂರುತಿ ಇದ್ದಾನೆ. 
ಈತನಪಾದ ಆಶ್ರಯಿಸಿ ವಾಯುದೇವರು ಇದ್ದಾರೆ. ಈವಾಯು ದೇವರ 
ಪಾದಾಶ್ರಯನಾಗಿ ಜೀವನಿದ್ದಾನೆ. ಮೂಲೇಶನಲ್ಲಿ “ಹಂಸಾಯನಮಃ”, ಪ್ರಾಣೇಶನಲ್ಲಿ 
“ಛಂ ಳಾಳೂಕಾಯನಮ:” ಜೀವನಲ್ಲಿ “ಕ್ಷ೦ ಶ್ರೀನರಸಿಂಹಾಯನಮಃ” ಪ್ರಾತಃಕಾಲ 
ದಿಂದ ಪ್ರಾತಃಕಾಲದವರೆಗೂ ವಾಯುದೇವರು 21600 ಶ್ವಾಸ ಮಾಡುತ್ತಾರೆ. 
ಈಮೂಲೇಶ ಅಷ್ಟಭುಜ ಉಳ್ಳವ. ಅಷ್ಟಾಯುಧಗಳನ್ನು ಧರಿಸಿ. ಅಷ್ಟದಳಗಳಲ್ಲಿ 
ಸಂಚಾರಮಾಡುತ್ತಾನೆ. ಈತಗೆ ಅಷ್ಟಭುಜನಾರಾಯಣ ಎಂತ ಹಸರು. 
ಗರುಡಾರೂಢನಾಗಿ ವಂದೊಂದು ದಳಕ್ಕೆ ಬಂದರೆ, ವಂದೊಂದು ಪ್ರೇರಣಮಾಡಿ 
ಸಾಧನಮಾಡಿಸುತ್ತಾನೆ. 1.ಪೂರ್ವದಳಕ್ಕೆ ಬಂದರೆ ಪುಣ್ಯಮತಿ ಐಶ್ವರ್ಯಾಪೇಕ್ಷ 


130 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


Pas 


ಕೊಡುವನು. 2.ಆಗ್ನೇಯದಳಕ್ಕೆ ಬ೦ದರೆ- ಆಲಸ್ಯ ನಿದ್ರಾಲಸ್ಯ ಕೊಡುವನು. 
3.ದಕ್ಷಿಣದಳಕ್ಕೆ ಬಂದರೆ - ಕೋಪ ಧರ್ಮದ ಆಕಾಂಕ್ಷೆ. 4.ನೈಯತಿ ದಳಕ್ಕೆ 
ಬಂದರೆ- ಪಾಪಕಾರ್ಯ ಮಾಡಿಸುವನು. 5.ಪಶ್ಚಿಮ ದಳಕ್ಕೆ ಬ೦ದರೆಇ 
ರಸಾಕಾಂಕ್ಷೆ, ವಿನೋದಬುದ್ಧಿ; 6.ವಾಯುವ್ಯದಳಕ್ಕೆ ಬಂದರೆ ಗಮನಾಗಮನ 
ವ್ಯಾಪಾರ.7.ಉತ್ತರದಳಕ್ಕೆಬ೦ದರೆ- ದವ್ಯಾಕಾಂಕ್ಷೆ. 8.ಈಶಾನ್ಯದಳಕ್ಕೆ ಬಂದರೆ 
ವೈರಾಗ್ಯಬುದ್ಧಿ, ಧನತ್ಕಾಗ. ಇದಕ್ಕೆ ಸಾವರ್ಲೋಕ ಎಂತ ಹೆಸರು. ಈಕಮಲಕ್ಕೆ 32 
ಕೇಸರಗಳಲ್ಲಿ ಓಂಕಾರಾದಿ 8 ವರ್ಣಗಳು;24 ಗಾಯತ್ರಾದಿ ಅಕ್ಷರಗಳು ಉಂಟು. 
ಈಮಧ್ಯದಲ್ಲಿ ಕರ್ಣಿಕ ಉ೦ಟು. ಕೇಸರಗಳಲ್ಲಿ ಬ೦ದರೆ ಜಾಗೃತಾವಸ್ಥ. ನಾಳದಲ್ಲಿ 
ಸ್ಪಪ್ಟ ಮೂಲದಲ್ಲಿ ಗಾಢನಿದ ಮೂಲಕ್ಕೆ ದುರ್ಗಾದೇವೇರು. ನಾಳಕ್ಕೆ ಭೂದೇವಿ, 
ದಳಗಳಿಗೆ ಲಕ್ಷ್ಮೀದೇವೇರು. ಹೂವಿನ ಮೊಗ್ಗಿ ಇದ್ದಹಾಗೆ ಮುಚ್ಚಿಕೊಂಡರೆ ನಿದ್ರಾ, 
ಸ್ವಲ್ಪ ಅರಳಿದರೆ ಸ್ವಪ್ನ, ಪೂರ್ತಿಅರಳಿ ವಿಕಸಿತವಾದರೆ ಜಾಗ್ರತ. ಇಂಥಾ 
ಮಧ್ಯಕರ್ಣಿಕಾದಲ್ಲಿ ಪ್ರಾದೇಶನಾಮಕ ಪರಮಾತ್ಮ ದಶಾಂಗುಲಿ ಪರಿಮಿತನಾಗಿಹಾನೆ. 
ಈತ ಹೃದಯಕಮಲದಿಂದ ನಾಭಿಪರಿಯಂತರ ದಶಾಂಗುಲಿ ಪರಿಮಿತ 
ಆಕಾಶದಲ್ಲಿ ದಶಾ೦ಗುಲಿ ಪರಿಮಿತನಾಗಿ ಹಾನೆ. ಈತಗೆ ಸ್ಥಾನೇಶ ಅ೦ತ ಹೆಸರು. 
ಪದ್ಮನಾಭನೆ೦ತಸಹ ಹೆಸರು. ಈತ ಚತುರ್ಭುಜ. ಶಂಖ, ಪದ್ಮಚಕ್ರಗದಾ, 
ಸ್ಥೂಲದೇಹದಲ್ಲಿ ಮೊದಲು ಪ್ರಾದೇಶನ ಅಪರೋಕ್ಷ. ಮೂಲೇಶಗೆ 
8ಭುಜ.ಜಾಗ್ರದ.ವಿಶ್ವಅಗ್ರೇಶ 2 ಭುಜ ಸ್ವಪ್ನ, ಆತ್ಮ ಪ್ರಾದೇಶ 4 ಭುಜ, 
ಪ್ರಾಜ್ವನಿದ್ರಾ, ಅಂತರಾತ್ಮ ಅಂತ ಹೆಸರು. ಮೂರುಮಂದಿಗೆ ಬಿ೦ಬನೇ ಎಂತ 
ಸಂದೇಶ. ಕರ್ಣಿಕದಮ್ಯಾಲೆ ಸೂರ್ಯಮಂಡಲ ತ್ರಿಕೋನ ಅಗ್ನಿಮ೦ಡಲವಿದೆ. 
ಇದರ ಮ್ಯಾಲೆ 100 ಸ್ತಂಭದ ಭಂಗಾರ ತೇರು ಇದೆ. ಇದು ಮುತ್ತುರತ್ನಗಳಿಂದ 
ಭಂಗಾರ ಮಯವಾದದ್ದು. ಇಂಥಾ ರಥದಲ್ಲಿ ಕಲವೇಕ್ಷವಿದೆ. ಇದರ ನೆರಳಿನಲ್ಲಿ 
ನಾಲ್ಕುಮೂಲಿಗೆ ವಜ್ರದ ಚೌಕಿ, ಚೌಕಿ ಎ೦ಟುಮೂಲಿ ರತ್ನದ ಜಗಲಿ ಮತ್ತು 
ಅಷ್ಟದಳ ಕರ್ಣಿಕೆಯಲ್ಲಿ ವಿಮಲಾದಿ ರೂಪ ಗಳು. ಚಿಂತಿಸಿ, ಸೋಪಾನ 
ದೇವತೆಗಳನ್ನು ಚಿಂತಿಸಿ ಹಾಸಿಕಿ ಛತ್ರ ರೂಪ ಶೇಷಮ್ಯಾಲೆ ಗುಣತ್ರಯ 
ಚಿತ್ರಾಸನದಮ್ಮಾಲೆ ಅಗೇಶನಾಮಕ ಪ್ರಾಜ್ಞರೂಪಿ ಪರಮಾತ್ಮನ ಇಂಥಾ ಪ್ರಾಜ್ಞನ್ನ 
ಈ ಬಿ೦ಬನ್ನ ಐಕ್ಕಚಿಂತನಾಮಾಡಿ ಪ್ರಾದೇಶನ ಶೋಡಷೋಪಚಾರ ಪ್ರಜಾಮಾಡಿ 
ನಾಲ್ಕುಗುಣ ಉಪಾಸನಾ ಮಾಡಬೇಕು. ಇಂಥಾ ಪರಮಾತ್ಮನ ಅರಮನೆಗೆ 
ಎವಕ್ಷಾಬೇಧದಿಂದ 13 ದ್ವಾರಗಳು ಉ೦ಟು. ಒಂದೊಂದು ದಿಕ್ಕಿಗೆ ಮೂರು 
ಮೂರುಬಾಗಿಲು. 


೩) 
ರಟ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 131 


ದಿಕು ಲಕ್ಷ್ಮೀದೇವಿ ಪ್ರಾಣದೇವರು ಭಾರತಿದೇವಿ ದ್ವಾರಪಾಲಕರು 


ಪೂರ್ವಕ್ಕೆ ಶಾಂತಿರಮಾ ಆದಿತ್ಯನಾಮಕ ದ್ಯುನಾಮ್ನಿ ಜಯ ದಿಜಯ 


ಪ್ರಾಣ 
ದಕ್ಷಿಣಕ್ಕೆ. ಜಯಾದೇವಿ ವ್ಯಾನನಾಮಕ ದಿಗ್‌ನಾಮಕ ಬಲ, ಪ್ರಬಲ 
ಚಂದ್ರ ಭಾರತಿ 
ಪಶ್ಚಿಮಕ್ಕೆ ಕೃತೀದೇವಿ ಅಪಾನನಾಮಕ ಪೃಥ್ವಿನಾಮಕ ಕ್ಕುಮುದ, 
ಅಗ್ನಿ ಭಾರತಿ ಕುಮುದಾಕ್ಷ 
ಉತ್ತರಕ್ಕೆ ಮಾಯಾದೇವಿ ಸಮಾನನಾಮಕ ವಾಗ್‌ನಾಮ್ನಿ ನಂದ, ಸುನಂದ 
ಇಂದ್ರ ಭಾರತಿ 
(ವಿದ್ಯುಮ್ನಾಕ) 


ಊರ್ಧ್ವಕ್ಕೆ ಉದಾನನಾಮಾತ್ಮಕ ಮುಖ್ಯವಾಯು; ಆಕಾಶನಾಮಕ ಲಕ್ಷ್ಮಿ 
ವಿದ್ಯುನ್ನಾಮಕ (ವಾಗ್‌ ನಾಮಕ) ಭಾರತಿ. ಇಲ್ಲಿ ಜಯಾದಿಗಳೀ ಇಲ್ಲ. ಇಂಥಾ 
ಪರಮಾತ್ಮ ತನ್ನ ಎದುರಿಗೆ ಊರ್ವಶಿ.ಮೇನಕ, ಇತ್ಯಾದಿ ಅಪ್ಪರ ಸ್ತೀಯರ ನರ್ತನ. 
ನದ್ಯಾದಿ ಸ್ತ್ರೀಯರ ಆರತಿಗಳು. ನಾರದ ತುಂಬುರಾದಿ, ಅತ್ರಿಯಷಿಗಳು 
ಗಂಧರ್ವರ ಎಲ್ಲರ ಸ್ತೋತ್ರಗಳು. ಇಂಥಾ ಬಿ೦ಬನ ಸ್ತೋತ್ರ ತಿಳಿದು ಉಪಾಸನೆ 
ಮಾಡಬೇಕು. ಇಂಥಕಮಲದಳ ಕುಸುಮದಂತ ಬಾಗಿರುವದೋ. ಇದನ್ನು “ಓಂ 
ಯಂ ಓಂ” ಎ೦ಬ ವಾಯುಬೀಜದಿ೦ದ ಸಮ್ಮುಖಮಾಡಿಕೊಂಡು “ಓಂ ರಂ ಓಂ” 
ಎ೦ಬ ಅಗ್ನಿಬೀಜದಿ೦ದ ಅರಳಿಸಿ ಚಿಂತನ ಮಾಡಬೇಕು. ಇಲ್ಲಿ ಇಪ್ಪ 
ಭಗವದ್ರೂಪಗಳು ಚಿ೦ತನಮಾಡ ಬೇಕು. ಶುಚಿಶತ್‌ ನಾಮಕ ವಿಷ್ಣುವೇನಮಃ 
"ಓಂ ಳ೦ ಳಾಳೂಕಾಂತುನಮಃ; ಓಂ ಪ್ರಾಣಾಂತು ನಮಃ; ಓಂ 
ಅಪರಾಜಿತಾಯನಮಃ, ಓಂಸೇನಕಾಯನಮಃ, ಓಂಇಂದ್ರಾಯನಮಃ, ಓಂ 
ವೈಕುಂಠಾಯ ನಮಃ, ಓ೦ಹ೦ಸಾಯನಮಃ.ಓ೦ಲಕ್ಷ್ಮೀನರಸಿ೦ಹಾಯನಮಃ, 
ಜೀವಶರೀರವಾಪ್ತಿ ಅನಿರುದ್ಧಾಯ ನಮಃಜೀವಸ್ಟರೂಪದೇಹವೇ ತತ್ವಕ್ತಿಯುಕ್ತ 
ಮತ್ಸ್ಯಾದಿ ಸಮಸ್ತ ಅವತಾರಥರ ವಿಷ್ಣುವೇನಮಃ.. ಹೃತ್‌ಪದ್ಮೇ ವೇದಪಕಿಪಾದ್ಧ 
ಗಾಯತ್ರಿನಾಮಕ ಭಗವದ್ರೂಪಾಖ್ಯಾಯ ನಮಃ ಗಾಯತ್ರೇ ನಾಮಾಕ್ಯ 
ಸಃಪ್ರಾಣಾಯನಮಃ ಓಂ ಪ೦ಚಪ್ರಾಣಾತ್ಮಕ ಯಜ್ಞನಾಮಾಖ್ಯ ವಾಯುವೇನಮಃ, 
ದೇಹಾಖ್ಯರಥಾಶ್ರಯ ಓಂ ಮುಖ್ಯಪ್ರಾಣಾಂತರ್ಗತ ಜ್ಞಾನಾನಂದಾತ್ಮಕ. 
ಅಪ್ರ ಶ್ರಶಬ್ದವಾಚ್ಯಾಯನಮಃ, ಮತ್ತು ಹಂಸಾದಿ 10ರೂಪಗಳ ಸ್ಥಳತಿಳಿದು ಈ ಅಷ್ಟದಳ 


ಬಿ ಸ್ಸ್‌ 
ಪದ್ಮದ ಲ್ಲಿ ಚಿಂತನ ಮಾಡಬೇಕು. 


132 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಹ೦ಸನಾಮಕ ಪರಮಾತ್ಯನ ರೂಪದಳು 


1. 


ಹಂಸ: ತಮಪರಿಹಾರಕ(ಅಜ್ಞಾನಪರಿಹಾರಕ) ದೋಷದೂರ, 
ಶ್ವಾಸಾಂತರ್ಗತ, ಶ್ವಾಸ ನಿಯಾಮಕ.ಜ್ಞಾನಾನಂದಮಯ, ಸಂಸಾರ 
ಬಂಧಮೋಚಕ, ಸರ್ವಶರೀರಾಂತರ್ಗತ ಮೂರ್ತಿ ಶ್ರೇಷ್ಠನಾದವ, 
ಸೂರ್ಯಾಂತರ್ಗತ ಅಂಧ ಪರಿಹಾರಕ. 

ಶುಚೇಷತ್‌:-ಮಾಮನ ಎಂತ ಹೆಸರು. ಶುದ್ಭವಾಗಿಂಶಂಂ, 
ಶುದ್ಧಮಾಡತಕ್ಕವನಾಗಿಯೂ, ಶುದ್ಧಾಶ್ರಯನಾಗಿಂಯೂ-ಕಾಲವನ್ನು 
ಕಳವಳಗೊಳಿಸುವ ನಿರ್ದೋಷ, ಶುಚಿರ್ನಾಮಕ ವಾಯು ದೇವರಲ್ಲಿ, 
ಇರುವವ, ಏಕಾದಶೇ೦ದ್ರಿಯಗಳಲ್ಲಿರುವವನು. (ವಿಷ್ಣು ಸುಕರ್ಮಕ್ಕೆ ಶುಚಿ 
ಎಂತ ಹೆಸರು. 

ವಸು:- ಸರ್ವಭೂತಗಳೊಳಗೆ ತಾನು ಆಶ್ರಯನಾಗಿ ಸರ್ವರಲ್ಲಿ 
ವಾಸಮಾಡತಕ್ಕವನಾಗಿ ಅಷ್ಟಾ ವಸುಗಳ೦ತರ್ಗತ ಜ್ಞಾನಧನ. ಜಡಧನಗಳಲ್ಲಿ 


ಈ ವಸುನಾಮಕ ಅಗ್ನಿ ಅಂತರ್ಗತ ಪಾವಕನಲ್ಲಿ. ಪರಣಗಳಲ್ಲಿ, ರತ್ನಗಳಲ್ಲಿ, 
ಪಂಚಭೂತಗಳಲ್ಲಿ ಪಿತೃದೇವತಾ, ಸಸ್ಮಾದಿಗಳಲ್ಲಿ, ಶ್ರೇಷ್ಠನಾದ ಸುಖರೂಪಿ. 
ಅಂತರಿಕ್ಷನತ್‌:- ತನ್ನುದರದೊಳಗೆ ಸರ್ವಜಗತ್ತು ಇಟ್ಟುಕೊ೦ಡವ 
ನಾದ್ದರಿಂದ ಅಚಿತರಿಕ್ಷ: ಬಾಹ್ಯಾಕಾಶದಲ್ಲಿ, ನಾಭಿಯಲ್ಲಿ, ಆಕಾಶದಲ್ಲಿ, 
ಇಂದ್ರಿಯದಲ್ಲಿ. 
ಹೋತಾ:- ದಾನ, ದಾನಿಗಳಲ್ಲಿ, ಹೋತನಾಮಕ ಇಂದ್ರಿಯಗಳಲ್ಲಿ, 
ಶಬ್ದಾದಿವಿಷಯಗಳಲ್ಲಿ, ಅನುಭವಿಸಲು, ಅನುಭವ ಆಹುತಿಕೊಡುವುದರಲ್ಲಿ, 
ಆಹುತಿ ತೊಗೊಂಬೋದರಲ್ಲಿ, ಹೋತನಾಮಕ ದೇವರ ಕೈಗಳಲ್ಲಿ, 
ಯಜ್ಞಗಳಲ್ಲಿ, ಯಜ್ಞದ ಅಗ್ನಿಯಲ್ಲಿ,ಯಜ್ಞಸಾಮಗ್ರಿಗಳಲ್ಲಿ, ಇರುವನು. 
ವೇದಷತು:- ಯಜ್ಞದ ಜಗುಲಿಯಲ್ಲಿ, ವಿದ್ಯುಕ್ತವಾದ ಪ್ರಜಾದಿಗಳಿಂದ 
ಉಪಚಾರ ಹೊಂದಿದ ಯಜ್ಞದ ಹೊರಜಗುಲಿಯಲ್ಲಿ ಇದ್ದಾನೆ. 
ಅತಿಥಿ:- ಪ್ರಳಯದಲ್ಲಿ ಚರಾಚರಗಳನ್ನು ಭಕ್ಷಿಸುತ್ತಾನೆ. ಇದರಿಂದ ಸರ್ವತ್ರ, 
ಸರ್ವಕಾಲದಲ್ಲಿ, ಇರುವವನಾಗಿದ್ದರಿಂದ ಅತಿಥಿಗಳಲ್ಲಿ, 24 ತತ್ವಾಭಿಮಾನಿಗಳು 
ಇದ್ದುದರಿಂದ ಅತಿಶಯವಾಗಿ ಉಣ್ಣುತ್ತಾನೆ. ಮಧ್ಯಾಹ್ನಕ್ಕೆ ಬಂದ 
ಅತಿಥಿಗಳಲ್ಲಿ ಇವನಸಾನ್ನಿಧ್ಯ. 
ದ್ರೋಣಸತ್‌:- ದ್ರೋಣಕಲಶವೆಂಬ ಅಮೃತಕಲಶದಲ್ಲಿ, ಅಮೃತದಲ್ಲಿ ಇವನ 
ವ್ಯಾಪ್ತಿ. 

ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 133 


11. 


12. 


13. 


14. 


15. 


16. 


17 
18. 


ಷಾತ್‌:- ಮನುಷ್ಯವತ್‌ ಅವತಾರಮಾಡಿ, ಮನುಷ್ಯರಲ್ಲಿ ಈಮನುಷ್ಯನಂತೆ, 
ಸಂಚಾರ ಮಾಡಿದ ಕಾರಣ ಮನುಷ್ಯರಲ್ಲಿದ್ದಾನೆ. (ಸ್ಥೂಲದೇಹದಲ್ಲಿ 
ಬಿ೦ಬನಾಗಿದ್ದಾನೆ) 

ವರಸತ್‌:- ಬಹ್ಮರುದ್ರಾದಿಗಳಲ್ಲಿ ಇದ್ದು ಸೃಷ್ಟಿ ಲಯ ಕಾರ್ಯಮಾಡುತ್ತಾನೆ. 
ದ್ರುತಸತ್‌:- ಸತ್ಯವಾಕ್ಯ್ಕನಾದ್ದರಿಂದ ಸತ್ಯವಾದ ವೇದಗಳಲ್ಲಿ ಇದ್ದು 
ಸತ್ಯವಾಕ್ತದಲ್ಲಿ ಹಾನೆ. 

ವ್ಯೋಮಸತ್‌:- ಚರಾಚರಪ್ರಪಂಚದಲ್ಲಿ ಸುತ್ತಿಕೊಂಡಿರುವವನಾದ್ದರಿಂದ 
ವ್ಯೋಮ. ವ್ಯೋಮ ಶಬ್ದವಾಚ್ಯಳಾದ ರಮಾದೇವೇರಲ್ಲಿ ಇದ್ದಾನೆ. (ಸಮಸ್ತ 
ಜಗತ್ತು ಲಕ್ಷ್ಮೀದೇವೇರಲ್ಲಿ ಇರುತ್ತದೆ. ಆದ. ಕಾರಣ 
ವ್ಯೋಮಶಬ್ದವಾಜ್ಕಳಾಗಿದ್ದಾಳೆ). ಏ 
ಅಬ್ದಾ:- ಜಲದಲ್ಲಿ ಮತ್ಸ್ಯಾವತಾರಮಾಡಿದ್ದರಿ೦ದ ಜಲಚರಾದಿಗಳಲ್ಲಿ ಹಾನೆ. 
ಸಪ್ತಧಾತುಗಳಲ್ಲಿ, ಸಪ್ತನಾಡಿಗಳಲ್ಲಿ, ಹೃದಯನಿಯಾಮಕ- ಕಮಲಪತ್ರದಲ್ಲಿ, 
ನೀರಿನಲ್ಲಿ ಹುಟ್ಟತಕ್ಕಂಥಾ ಶ೦ಖದಲ್ಲಿ. 

ಗೋಜಾ:- ಭೂಮಿಯೇ ಯೋನಿಯಾದ ವೃಕ್ಷಾದಿಗಳಲ್ಲಿ, ಸ್ವರ್ಗದಲ್ಲಿ, 
ಕಾಮಧೇನುವಿನಲ್ಲಿ, ರೋಮಗಳಲ್ಲಿ, ಗೋವುಗಳಲ್ಲಿವೀರ್ಚಾದಿ, ಧಾನ್ಯದಲ್ಲಿ. 
ಯಷಜ:- ಮುಕ್ತರಜ್ಞಾನದಲ್ಲಿ, ಸತ್ಯವಾದಿಗಳಾದ ಭಕ್ತರದೆಶಯಿಂದ, 
ಸರ್ವೋತ್ತಮನೆಂದು ವ್ಯಕ್ತನಾದವ, ಸತ್ಯವಾದಿಗಳಲ್ಲಿ, ವೇದದಲ್ಲಿ. 
ಅದ್ರಿಜಾ:- ಪರ್ವತಗಳಲ್ಲಿ, ಪರ್ವತದಲ್ಲಿ ಜನಿತ ಜಂತುಗಳಲ್ಲಿ, 
ಪರ್ವತದಿಂದ ಹುಟ್ಟುವ ನದಿಗಳಲ್ಲಿ, ಸ್ಥೂಲದೇಹ, ಅಷ್ಟದಳ ಕರ್ಣಿಕಾದ 
32 ಕೇಸರದಲ್ಲಿ. 

ರುತಂ:- ವೇದದಲ್ಲಿ, ವೈದಾರ್ಥಗಳಲ್ಲಿ ಸತ್ಯನೂ-ನಿತ್ಯನೂ-ಸತ್ವದಲ್ಲಿ ಇದ್ದಾನೆ. 
ಬೃಹತ್‌:- ಸರ್ವರಿಂದ ದೊಡ್ಡವ ನಾದವ. ಮಹದ್ರೂಪದಲ್ಲಿ 
ಪರಿಪೂರ್ಣಗುಣವುಳ್ಳ ಬ್ರಹ್ಮಾಂಡ ದಲ್ಲಿ ಇದ್ದಾನೆ. 


ಕಮಲಗಳ ವಿಚಾರ 


ಊರುಸ್ಥಳದಲ್ಲಿ ದ್ಹಾದಶದಳಕಮಲ:- ಇಲ್ಲಿದ್ದಾದಶ ಸೂರ್ಯರವಾಸ. 


ಮುತ್ತಿನ ವರ್ಣದೋ ಪಾದೇಲಿ ಇದೆ. ಇಲ್ಲಿ ಹರಿನಿಯಾಮಕ. ಸಪ್ತಮರುತರವಾಸ. 
ರುದ್ರದೇವರು ಅಭಿಮಾನಿ. ಶೀನರಸಿಂಹನ ಉಪಾಸನಮಾಡುತ್ತಾರೆ. ಇಲ್ಲಿ ಟರ, 
ಕ,ಖ.ಗ,ಘ.ಜ್ವ, ಛ,ಜ,ರು,ಇ, ಇಲ್ಲಿ ಶಕ್ತ್ಯಾದಿ 12 ಭಗವದ್ರೂಪಗಳು ಇವೆ. 


134 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಕಂಠದಲ್ಲಿ ಶೋಢಶದಳಕಮಲ:- 16 ಅಕ್ಷರ ಅ, ಆ.ಇ ಈ ಉ ಊ, 
ಲು, ಲೂ. ಯ, ಯ, ಎ, ಐ, ಒ, ಔ, ಅಂ, ಆ ಚ೦ದ್ರಾಭಿಮಾನಿ 
ದಧಿವಾಮನನ ಪೂಜೆಮಾಡುತ್ತಾರೆ. ಈಕಮಲಗಳಿಗೆ ಶೇಷ ಅಭಿ ಮಾನಿ. 
ಲಕ್ಷ್ಮೀಪತಿಯನ್ನು ಉಪಾಸನ ಮಾಡುತ್ತಾನೆ. ಇಲ್ಲಿ ಉದಾನಸಹಿತ ಸಪ್ತಮರುತರು 
ವಾಸ. ಪ್ರದ್ಯುಮ್ನ ನಿಯಾಮಕ. ತೈಜಸ ಈತನ ಮನಸ್ಸು ಇಲ್ಲಿದೆ. ರುದ್ರಾದಿಗಳು 
ಎಲ್ಲಾ ಇದ್ದಾರೆ. 


ಭ್ರೂಮಧ್ಯದಲ್ಲಿ ದ್ವಿದಳಕಮಲ:- ಕ್ಷಸ, ಎರಡಕ್ಷರ. ಬ್ರಹ್ಮವಾಯುಗಳವಾಸ. 
ಗರುಡ ಅಭಿಮಾನಿ. ಶ್ರೀಕೃಷ್ಣನ ಉಪಾಸನೆ ಮಾಡುತ್ತಾನೆ. ಸಪ್ತಮರುತರು ವಾಸ. 


ಶಿರಸ್ಸಿನಲ್ಲಿ ಸಹಸ್ರದಳಕಮಲ:- ಮಹತತ್ವಕ್ಕೆ ಬ್ರಹ್ಮ ಅಭಿಮಾನಿ. 
ವಾಯುದೇವರು ಸಹಸ್ರ ರೂಪಗಳಿಂದ ವಿಶ್ವಾದಿ ಸಹಸ್ತ ರೂಪಗಳು ಉಪಾಸನೆ 
ಮಾಡುತ್ತಾರೆ. ಶ್ವೇತವರ್ಣದೋಪಾದೇಲಿ ಇದೆ. ಬ್ರಹ್ಮದೇವರು ಶ್ರೀರಂಗನಾಥನ 
ಪೂಜಮಾಡುತ್ತಾರೆ. ಇದರ ಮ್ಯಾಲೆ ದ್ವಾದಶಕಮಲ. ಬ್ರಹ್ಮ ರಂಧ್ರದ್ದಾರ, ಇದಕ್ಕೆ 
ಶಕ್ತ್ಯಾದಿ 12 ರೂಪಗಳು. ಇದರಲ್ಲಿ ಷಡ್ಡಳಕಮಲವಿದೆ. ಶ್ರೀನಾರಾಯಣ ವಾಸ. 


ವಾಡಿದಳ ಪ್ರಕರಣ 
(ಅಟ್ಟತಾಳ ಪ್ರಾಣ ರೂಪಗಳ ಕಾರ್ಯ) 


ಲ ಮೂತ್ರ ಬಿಡಿಸುವ ಅಧೋದಿಂದ. 
ಕಂಠದಲ್ಲಿ ತೃಷ್ಣೆಯ ಮಾಳ್ವ 


i 

ತಾಲು ಸ ಆಹಾರವನು ಭುಂಜಿಸುವ, 
ಆಕಳಿಸು 

ENE 







ಸಮಾನ ನಾಭಿಯಲ್ಲಿ ಕೃಶಾನುವಿಗೆ ಬೀಸಿ 
ಉದ್ದಿ ೀಪನಮಾಡುವ. 







ಆಹಾರವ ಕೊಡುತಿಪ್ಪ 





ರೆಪ್ಪ ಹಾಕಿಸುವ, ಮುಚ್ಚಿಸುವ 


ನಾರಾ 
08 | ಕೃಕಲ 1 ವಾಯು ನಾಶಿಕಾದಲ್ಲಿ ವಾಸನೆ ತೆಗೆದುಕೊ೦ಬ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 135 








“ಬನ್ನ ಬಡಿಸುವರು ಇವರೆ ದೈತ್ಯರೊಳಿದ್ದು ಗುಡಿಸೆ ದಶವಾಯು 
ಪ್ರವರ್ತಿಸುವರಯ್ಯ ಅನಂತ ಬಗೆಯಲ್ಲಿ ಸಾಧನೆಮಾಡುತ್ತ! ಅನಚಿತ 
ಜೀವರಾಶಿಯೊಳಗೆ ವಾಸವಾಗಿ? 


“ಈ ದಾಸ ಪ್ರಾಣರು ಶ್ರೀಶನ ಸೇವೆಗೋಸುಗ ಅಧಿಷ್ಠಾನರಾಗಿದ್ದಾರೆ |” 
(ಜತೆ ॥ “ತಿಳಿದು ಈಬಗೆಯಿಂದ ಧ್ಯಾನವ ಮಾಡಿರೋ | ವಲಿವನು 
ವಿಜಯವಿಠ್ಚಲ ನಾಡಿಯೊಳು ಪೊಳೆವ ” 

ಎಲ್ಲಾ ನಾಡಿಗೆ ಮೂಲಾಧಾರ ತುಂದಿ. ಮೂಲಾಧಾರವಿಡಿದು ಶಿರಃ 
ಪರಿಯಂತ ಬಹು ಸೂಕ್ಷ್ಮ ದಿಂದ ಯಜುವಾಗಿ (ನೆಟ್ಟಗೆ) ಒಂದೇನಾಡಿಹೋಗಿದೆ. 


ಸುಷುಮ್ನ ನಾಡಿ ಪ್ರಬೇಧಗಳು: 


|. ಇದೇ ಸುಷುಮ್ಮನಾಡಿ ಬ್ರಹ್ಮನಾಡಿಯು ಐದು ಪ್ರಬೇಧವಾಗಿದೆ. 


ae ನಂದ 


ENE TN CN 
Ts [asm [osc [mee 


Sos Tops] saisce| mmr 





ಈ ಐದು ವಿಭಾಗಗಳಾದರೂ ಸುಷುಮ್ನಾ ಎಂದು ಒಂದೆನಾಡಿ 
ಎನಿಸುತ್ತದೆ. ಈ ಸುಷುಮ್ನಾ ನಾಡಿಯಲ್ಲಿಯೇ 32 ಕಮಲಗಳು, ಹೃದಯಾಷ್ಟ 
ದಳಕಮಲದಲ್ಲಿಯೇ ಬಿಂಬದರ್ಶನ. ಸುಷುಮ್ನಾ ನಾಡಿಯೇ ಪ್ರಧಾನ, 
ತಂತ್ರಸಾರದಲ್ಲೂ ಹೇಳಿದ್ದಾರೆ. 


2. ಸುಷುಮಾ ನಾಡಿಗೆ ಮುಖ್ಯನಾಲ್ಕು ಬೇರೆ ಪಧಾನ ನಾಡಿಗಳು: 


136 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ರ್ಕ 





3... ಇಡಾನಾಡಿಯು, ತುಂದಿಯಿಂದ ಎಡಭಾಗದಲ್ಲಿದ್ದು ಹೊಕ್ಕಳಿಂದ ನಾಕು 
ಅಂಕಿಯಂತೆ ಬಲ ಭಾಗಕ್ಕೆ ಬೆಳದು ಬಲಕಿವಿಗೆ ಹೋಗಿದೆ (ಇಡಾನಾಡಿ) 
ಗ೦ಗಾನದಿ. 


4. ಹಿ೦ಗಳಾನಾಡಿಯು ತುಂದಿ ಬಲಭಾಗದಲಿಂದಾ ಹೊಕ್ಕಳಾರಂಭಿಸಿ ನಾಲ್ಕು 
ಅಂಕಿ ಯಂತೆ ಎಡಭಾಗಕ್ಕೆ ಬೆಳೆದು ಎಡ ಕಿವಿಗೆ ಹೋಗಿದೆ. ಇದು 
ಪಿಂಗಳಾ ನಾಡಿಯಲಿ ಯಮುನಾನದಿ. 


ಇಡಾಂಶಗಳು ಬಲಭಾಗಕ್ಕೆ = 50 ಶಾಖಾಗಳು. 
ಪಿಂಗಳಾಂಶಗಳು ಎಡ ಪಾರ್ಶ್ವಕ್ಕೆ = 50 ಶಾಖಾಗಳು. 
ಮೂಲ ಸುಷುಮ್ನ ನಾಡಿ = 01 


ಹೀಗೆ 101 ಪ್ರಧಾನ ನಾಡಿಗಳು. 101 ನಾಡಿ ಇವು ದೇಹದಲ್ಲಿ ಇರತಕ್ಕ 


NCEE IEW EN 
DEC NEN INN 
sla [oso 
[song [es] mss [0 
saa [aos [5 
Ta TU 


ಹೀಗೆ 100--01 ಸುಷುಮ್ನ ನಾಡಿ 2101, ಹೀಗೆ 101 ನಾಡಿಗಳು ಇರುವ 
ಕಮ. ಇವು ಪ್ರಧಾನ ನಾಡಿಗಳು. ಇದಕ್ಕೆ ಪುರಂದರ ದಾಸರ ಸುಳಾದಿ:-“ಮನವೆ 
ಲಾಲಿಸುವದು ಪಂಚೌಶದ್ದಳ ವುಳ್ಳ | ಘನವಾದ ಪಿ೦ಗಳವು ಬಲನಾಶಿಕದಿ ಉಂಟು। 







ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 137 


ಅನುದಾನ ಇಡಾನಾಡಿ ಪಂಚೌದಂಶದಿ೦ದ ವಾಮನಾಶಿಕಾದ್ಯುಂಟು। 
ಅಣುನಾಲಿಗಿಯಿಂದ ಎಡದವಡಿಯಲ್ಲಿ ವಜ] ಅನುಮೇಯಿಸುವದು ನಂದಿನಿ 
ನರವನ್ನು ಬಲದದವಡಿಯಲ್ಲೀ। ವಿನಯದಿ ತಿಳಿಕಂಡ್ಯಾ ಸುಷುಮ್ನನಾಡಿ ವಿವರ। 
ಎಣಿಸು ತೊಡೆಯಲ್ಲಿ ದಶಭುಜದೊಳು ದಶ। ಬೆನ್ನು ಕ್ರಿರ್ಣಾ ಕಣ್ಣುಗಳೊಳು 
ಎರಡೆರಡು। ಮಣಿದಿಪ್ಪದಯಾ ಜಿಂಹಾ ಗುದ ಲಿಂಗ ದೊಂದೊಂದು! ನೆನಿ 
ಮೂರ್ಧ್ನಾದಲ್ಲಿ ನರ-ಮೂವತ್ತರೊಂಭತ್ತು ಹೃದಯದಿ ಮೂವತ್ತೆರಡು! ನಿತ್ಕದಿ 
ತಿಳಿಕಂಡ್ಯಾ। ಇನಿತು ಸುಷುಮ್ನಾ ಸೇರಿ ನೂರೊಂದೆನಿಪದಯ್ಯಾ ದಿನದಿನ 
ತಿಳಿಯುತ್ತ ಸ್ನಾನಮಾಳ್ಬುವಂಗೆ। ಜನನ ಮರಣ ದೂರಮಾಳ್ಲಾ ಪುರಂದರ 
ವಿಠ್ಠಲನು ॥ ಮತ್ತು ಆಧ್ಯಾತ್ಮ ಮಾಲಾ ಪ್ರಮಾಣ: 


5..ಈ 101ಕ್ಕೆ ಒಂದೊಂದಕ್ಕೆ 100 ರಂತೆ ಶಾಖಾ ಬೆಳೆದು ಗುಣಿಸಿದರೆ 
= 10100 ಹತ್ತುಸಾವಿರ ನೂರುನಾಡಿಗಳು. ಇದರಲ್ಲಿ : 100 ಶಾಖಾನಾಡಿಗಳು. 


5000 ಶಾಖಾನಾಡಿ ಪಿಂಗನಾಡಿವು. 5000 ಶಾಖಾನಾಡಿ ಇಡಾಂಶದವು. 
10100 ಒಟ್ಟು ನಾಡಿಗಳು. 6. ಈ 10100 ಹತ್ತುಸಾವಿರ ನೂರುನಾಡಿಗೆ ನಾಲ್ಕು 
ಭಾಗದ ವಿವರ: 


[oases mins | 
ees 
ETN CN 
[i mem gee |e 
mF 









ಮೊದಲಿಗೆ ಹೇಳಿದ ಪ್ರಧಾನ ನಾಡಿಗಳು 


ಇವಕ್ಕೆ ನಾಡಿಕಲ್ಲಲತಾ ಪ್ರಮಾಣ:- “ತಂತ್ರ ನಾಡೀಸುಶಾಖಾನಾಂ ಪ್ರತಿ 
ಶಾಖಾ ದಶಾಂತಿ ಮಾ । ನವಶಾಖಾಚ ತಿಸ್ರೇಣ ಅಷ್ಟೌಶಾಖಾ ಪಡೈವತು ॥ 





138 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಶಿಷ್ಟಷಣ್ಣಾವತೀ ನಾಂತು ದ್ವಾಸಪ್ತತಿ ಇಮೇಮತಾ | “ಇತಿ ನಾಡೀಕಲಲತಾ 
ಯಾಮವಪಿ ಉಕ್ತಂ ॥ 


7.ಚರಣದಲ್ಲಿ 12000 ನಾಡಿಗಳು 
ಮಧ್ಯದೇಹದಲ್ಲಿ 14000 ನಾಡಿಗಳು 
ಬಾಹುವಿನಲ್ಲಿ 4000 ನಾಡಿಗಳು 
ಶಿರಸಿನಲ್ಲಿ 6000 ನಾಡಿಗಳು 


36000 ಈನಾಡಿಗಳು ಬಲಭಾಗಕ್ಕೆ ಪುರುಷರೂಪಿ 
ಹರಿ ಮಹತ್ತತ್ವಾಕ್ಕಕ. 


36000 ಈನಾಡಿಗಳು ಎಡಭಾಗಕ್ಕೆ ಸ್ತೀರೂಪಿ ಹರಿ 
(ಅಹಂಕಾರ ತತ್ವಾತ್ಮಕ) 


ಇಂತು 72000 ಎಪುತ್ತೆರಡು ಸಹಸ್ರ ನಾಡಿಗಳಿವೆ. ಬೃಹತೀಸಹಸ್ತ ಛಂಧಸ್ಸು 
36436೬ 72ಸಾವಿರ ವ್ಯಂಜನ ಬೇಧಗಳುಂಟು. ನೂರುವರುಷ ಪುರುಷಾಯುಷ್ಯ 
= 100 ಫಿ 360ದಿನಗಳಿಂದ ಹೆಚ್ಚಿಸಲು 536000 ದಿವಸಗಳಾಗುತ್ತವೆ, ಹಗಲು 
ರಾತ್ರಿ ದ್ವಿಗುಣಿತವಾದರೆ 72000 ಸಾವಿರ. + 100 ಹಿಂದೆ ಹೇಳಿದ ಸುಷುಮ್ನಾಂಶ 
ನಾಡಿಗಳು + 1 ಸುಷುಮ್ನ ನಾಡಿ - 72101 ನಾಡಿವಿಭಾಗವೆಂದು ಹೇಳಿದ್ದಾರೆ. 
ಇದಕ್ಕೆ ಪ್ರಮಾಣಗಳು ಮೇಲೆ ಉದಹರಿಸಿದ ಸುಳಾದಿಗೂ, ಉಪನಿಷತ್ತಿನಲ್ಲಿ 
ಪೇಳಿದ ನಾಡೀ ಪ್ರಭೇದ ಮಾಡಿದ್ದಕ್ಕೂ ಸ್ಪಲ್ಪ ವ್ಯತ್ಯಾಸ ಶಾಖಾ ಪ್ರಭೇಧ ಕಂಡು 
ಬರುತ್ತದೆ. ಈ 10,9,8,6-100 ಶಾಖಾ ಪ್ರಭೇಧಗಳು ಏನುಕಾರಣ ಆಗಿವೆ 
ಎಂಬುದು ಮತ್ತು ಉಪನಿಷತ್ತಿನಲ್ಲಿ 7ಶಾಖಾ, 20ಶಾಖಾ ವಿಚಾರ ಪ್ರಭೇಧ 
ವಾದರೂ ಬೇರೆ ವಿಧಾನವಿದೆ. ಈ ಎರಡೂ ವಿಧಾನ ಜ್ಞಾನಿಗಳಿಂದ 
ತಿಳಿಯುವುದು. 


ನಾಡಿದಳಕಲ್ಲ ಇರುವ ನದಿಗಳ ವಿವರ:- 


ಕ್ರಸಂ. ಸ್ಥಾನ ನಾಡಿಗಳು ನದಿಗಳು ಭಗವದ್ರೂಪ 
] ವಾಮ ನಾಸ ಇಡಾ ಭಾಗೀರಥಿ ಮಾಧವ 
2 ದ.ನಾಸ ಪಿಂಗಳ ಯಮುನಾ ಚಾಪಧರಕೃಷ್ಣ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 139 


3 ವಾಮ ಶ್ರೋತೃ ಹಸಿನಿ ಸಿಂಧ ಕ್ಷೀರಾಬ್ದಿಶಾಯಿ 
4 ದ.ಶ್ರೋತೃ ಗಾಂಧಾರಿ ಕಾವೇರಿ ಶ್ರೀರಂಗ 
5. ವಾಮನೇತ್ರ ಪುಂಸ ಗೋಮತಿ ಮಧುಸಾದನ 
6  ದ.ನೇತ್ರ ಲಂಬೂಸಾ ತಾಮಪರ್ಣಿ ಅನಂತಶಯನ 
7 ಜಿಂಹ್ವೆ ಸರಸ್ವತಿ ಗಂಡಕಿ ತ್ರಿವಿಕ್ರಮ 
8 ವಕ ನಂದ ಕೃಷ್ಣವೇಣಿ ಶ್ರೀರಂಗಧರ 

w ಲ ಮ 
9 ಮಾಮಕುಕ್ತಿ ಪೂರ್ಣಾ ಪಯಸ್ತಿನಿ ಹೃಷೀಕೇಶ 
10 ದ.ಕುಕ್ಷಿ ವಾರುಣಿ ಗೋದಾವರಿ ನಾರಾಯಣ 
11. ಗುದ ಕುಹ ಸೋಮನಂದಿನಿ 
12 ಲಿಂಗ ಶಂಕಿನಿ ತಪತಿ 


ಗುದದಿ೦ದ ಶಿರಪರಿಯ೦ತರ ಬ್ರಹ್ಮನಾಡಿ, ಸುಷುಮ್ನ ಎಂತ ಯಜುವಾಗಿ 
ಊದುಕೊಳಿವಿ ಯಂತೆಇದೆ. ಇದಕ್ಕೆ ಬ್ರಹ್ಮ ದೇವರು ಅಭಿಮಾನಿ. ವೃಷಣಾಸನ 
ಮಧ್ಯ ತುಂದಿ ಅಂತವಂದು ಗಡ್ಡಿಇದೆ. ಈಗಡ್ಡಿಯ ನಾಲ್ಕುದಿಕ್ಕುಗಳಿಗೆ 
ನಾಲ್ಕುನಾಡಿಗಳಿವೆ. ವಜಿಕಾನಾಡಿ ಇದಕ್ಕೆಶಾಖೆಗಳು 25 ನಾಡಿ. ಆರ್ಯಕ 25 
ಶಾಖೆಗಳು. ಪ್ರಕಾಶಿನಿ 25 ಶಾಖೆಗಳು. ವೈಧೃತಿ 25 ಶಾಖೆಗಳು. ಅಂತು 101 
ಪ್ರಧಾನನಾಡಿಗಳು. ಸುಷುಮ್ಮಕ್ಕೆ ಮತ್ತು ನಾಭಿಯಿಂದ ನಾಲ್ಕು ನಾಡಿಗಳಿವೆ. ವಜಕಾ 
ನಾಡಿಗೆ 25 ಶಾಖಾನಾಡಿಗಳು. ಆರ್ಯಕನಾಡಿಗೆ 25 ನಾಡಿ, ಇಡಾಕ್ಕೆ 25 ನಾಡಿ, 
ಪಿಂಗಳಾಕ್ಕೆ 25ನಾಡಿ, ಅಂತು 100 ಇವು ನೂರರಂತೆ ಬೆಳೆದು 10100 
ನಾಡಿಗಳಾದವು. 100 ನಾಡಿಗಳು 2 ರಂತೆ ಬೆಳೆದು 200 ನಾಡಿಗಳಾದವು. 300 
ನಾಡಿಗಳು 8ರಂತೆ ಬೆಳೆದು 2400ಆದವು. 9600 ನಾಡಿಗಳು 6ರಂತೆ ಬೆಳೆದು 
57600 ಆದವು. 100 ನಾಡಿ 10ರಂತೆ ಬೆಳೆದು 1000 ಆದವು. ವಟ್ಟಗೆ 72101 
ನಾಡಿಗಳು ಇವು ದೇಹಕ್ಕೆ ವ್ಯಾಪಿಸಿವೆ ಎಂದರೆ ಕಾಲಿಗೆ ಬಲಕ್ಕೆ ಎಡಕ್ಕೆ ಕೂಡಿಸಿ 
24000 ನಾಡಿಗಳು;(ಅ೦ದರೆ ಬಲಕಾಲಿಗೆ 12000+ 12000 ಎಡಕಾಲಿಗೆ) ಮಧ್ಯ 
ದೇಹಕ್ಕೆ 20000 ಎಡ ಬಲಭಾಗ ಕೂಡಿಸಿ. 8000 ಬಾಹುಗಳಿಗೆ; 4000 ಶಿರಸ್ಸಿಗೆ. 
ಅ೦ತೂ 72000 ನಾಡಿಗಳು.36000 ಬಲಭಾಗಕ್ಕೆ ಪರವರಾತ್ಮನ 
ಪುರುಷರೂಪಗಲು.ಇದರಲ್ಲಿ ಸ್ವರ ಅಕ್ಷರಗಳು-16. ಇಲ್ಲಿ ಮಹತತ್ವವಿದೆ. ಇದಕ್ಕೆ 


140 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


೨7 


ಬ್ರಹ್ಮಾ ವಾಯು. ವಾಣಿ,ಭಾರತಿ ಯಷಿಗಳಂತೆ ತಪಸ್ಸುಮಾಡುತ್ತಾರೆ. ಇಲ್ಲಿ 
ವ್ರಂಜನಾ ಕ್ಷರಗಳಿವೆ. ನ ನಾಡಿ ಮತ್ತು ಎಡಭಾಗದ ವಾಡಿಗಳಲ್ಲಿ 
ಬೃಹತೀ ನಾಮಕ ವಾಯುದೇವರು ಇದ್ದಾರೆ. ಅಂತರ್ಗತದ ಬೃಹತೀನಾಮಕ 
ಪರಮಾತ್ಮನಿದ್ದಾನೆ. ಬಲಕ್ಕೆ ಪುರುಷನಾಡಿಗಳು, ಎಡಕ್ಕೆ ಸ್ವೀನಾಡಿಗಳು. ಇದು 
ಪುರುಷರಿಗೆ ನೀತ ಸ್ತೀ (ಯರಿಗೆ ವಿಪರೀತ ತಿಳಿಯಬೇಕು. ಪುರುಷನಾಡಿಯೊಳಗೆ 
ಅಜಾನುಜರು ಯಾವಾಗಲು ಅಭಿಮಾನಿಗಲು. ಸ್ತ್ರೀನಾಡಿ ಗಳಲ್ಲಿ ಅಜಾನುಜರ 
ಹೆ೦ಡ೦ದಿರು ರಾತ್ರಿ ಅಭಿಮಾನಿ ದೇವತೆಗಳು. ವೆಂದೊಂದು ನಾಡಿ ಗಳೊಳಗೆ 
24 ತತ್ವಗಳಿವೆ. ತತ್ವೇಶರು ಹೆಂಡಂದಿರಸಹ ಇದ್ದಾರೆ. ಅಂತು ವಬ್ಬ ತತ್ಟೇಶನಲ್ಲಿ 
ಹೆಂಡತಿಯಲ್ಲಿ ಕೂಡಿಸಿ ತುರ್ಯನಾಮಕ ವಾಸುದೇವ ಇವರ ಹೆಂಡತಿ 
ಚಿತ್‌ಪ್ರಕೃತಿ ಮಾಯಾ ದೇವಿ ಯಿದ್ದಾರೆ. ಅಂತು 24482120008 ಸೇರಿ 
3,45,60,000, ಮಾಯಾಪತಿ ವಾಸುದೇವ ರೂಪಗಳು. ಮನುಷತ್ತೇನ ಆಯುಷ್ಯ 
100. ವರ್ಷಕ್ಕೆ 360 ದಿನಗಳು. 100 ವರ್ಷಕ್ಕೆ 36000 ದಿವಸಗಳು. ಹಗಲು 
ರಾತ್ರಿಗಳು ಸೇರಿ 72000 ದಿವಸಗಳ ರೂಪುಗಳಾದವು. ಆದಕಾರಣ ಈ 
ಭರತಖಂಡದಲ್ಲಿ ವಬ್ಬ ಮನುಷ್ಯ ಸಾಧನಕ್ಕೆ ಬಂದಾಗ ವಬ್ಬ ಸದ್ಭಾಹ್ಮಣನು 
ವಪ್ಪತ್ತು 100 ವರುಷದೊಳ ಗೆ ವಂದುದಿವಸ, ಈ ಅನುಸಂಧಾನದಿಂದ 
ಣಿಸಿದರೆ, 100 ವರುಷ ದಿವಸ ವಬ್ಬ ದಂಪತಿಗೆ ಉಣಿಸಿದಹಾಗೆ ಬ್ರಹ್ಮದೇವರು 
ಖ್ದ ಬರೆಸುತ್ತಾರೆ. ನಿತ್ಯ ಇಂಥಾ ಅನುಸಂಧಾನ ಪುಣ್ಮಮಾಡಿದವರಿಗೆ ಲೆಖ್ಹವೇ 
ಸಾಧ್ಯ ಮತೆ ಸು ಷುಮ್ಮಶಾಖಾ 10 ನಾಡಿಗಳು ಇವುಬೇರೆ. ಈನಾಡಿಗಳಲ್ಲಿ 


ಸ 2 


ದಶೇ೦ದ್ರಿಯಗಳಿಗೆ ಸೇರಿವೆ. ಇದರಲ್ಲಿ ವಾಯು ದೇವರು ನಾಗ, ಕೂರ್ಮ. 


ತ 
a‘ 


G 6 


(ಕ 
G 


ಏಕಾ 
ಕೃಕಲ. ದೇವದತ್ತ ಧನುಂಜಯ. ಮತ್ತು ಪಂಚಪ್ರಾಣಗಳು ಹಾಗೂ ಪ್ರಾಣ ಅಚಿತು 


ರೂಪದಿಂದ ಸುಷು ಷುಮ್ಮ ನ ಇಚ 10 ದಿಕ್ಕಿನಲ್ಲಿ ಇದಾರೆ. ಶಬಕತ್‌ 
೧ ಎ ದ” 


ರಲ್ಲಿ, ಮನಸ್ಸು ಅಭಿಮಾನಿ ಗರುಡ, ಶೇಷ. ರುದ್ರ 
ಮ ಇಂದ್ರ ಕಾಮರು. ಗೋವಿಂದ ನಿಯಾಮಕ. ಶಬ್ದಗಹಣ- 
೫0008 -ಚ೦ದ್ರ, ವಿಷ್ಣುರೂಪ ಗ್ರಹ ನೇತ್ರೇಂದ್ರಿಯ-ಸೂರ್ಯ, 
ಧುಸೂಧನ ನಿಯಾಮಕ. ಸರ್ಶಗಹಣ-ತ್ರಗೇಂದ್ರಿಯ- ಅಹಂಕಾರಿಕ ಪ್ರಾಣ- 
ನಿಯಾಮಕ ತ್ರಿವಿಕ್ರಮ. ರಸೇ೦ದ್ರಿಯ- ನಾಡಿ ಜಿಂಹ್ವ- ವರುಣ, ನಿಯಾಮಕ 
ವಾಮನ. ಗಂಧಗ್ರಹಣ-ನಾಶಿಕ- ಶ್ರೀಧರ-ಹಸ್ತ- ಜಿಹ್ವ-ಆಲಂಬುಸನಾಡಿ. 
ಪಾಣಿದ್ದಯ- ದಕ್ಷ-ಪದ್ಮನಾಭ. ಯಶಾಭಿಮಾನಿ-ವದನ- “ಅಗ್ನಿ -ಹೃಷೀಕೇಶ- 
ಗಾಂಧಾರಿ-ಪುಷ .ಪಾದ ದ್ವಯ- -ಜಯಂತ-ದಾಮೋದರ. 10 ಡಿಕ್‌ 


ಮಿತ್ರನಾಮಕ ಸೂರ್ಯ-ಕುಹ-ಉಪಸ್ಥ- ಸ್ವಾಯಂ೦ಭೂ ಮನು-ವಾಸುದೇವ. 


Ne 
| 3 A 
ದ್ರಿ Oo 
Hg 
J 
ು 
O 


ಕ್ಯ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 141 


ದ್ವಾದಶದ್ವಾರದಲ್ಲ 

1!.ಪೂಶಾನಾಡಿ-ಚಕ್ಟು. ಇಚ್ಛಾ-ನಾಶಿ, 12.ನಾರಿ-ಉಪಸ್ತನಸು 
ಉಂಟುಮಾಡಿ ಸಂಭೋಗೇಚ್ಛಾ, ಉಪವಾಸ,13.ಶಿಕಾನಾಡಿ-ಮನಸ್ಸು, 
ಸಂಭೋಗಕ್ರಿಯ, 14. ಅಸುರನಾಡಿ-ಅಹಂಕಾರವೃ ತ್ತಿ, ಸುರಾ ಪಾನೇಚ್ಛ, 
15.ಸೂರ್ಯ ನಾಡೀಬುದ್ಧಿ, ತಿಳುವಿಕಿ, ಇಚ್ಛಾ-ಬಾಸ್ತ ್ವತಿನಾಡಿ ಈಪೂರ್ಪಾದಿ 
ನಾಡಿಗಳಲ್ಲಿ, ಆಯಾ ಇಂದ್ರಿಯಗಳಲ್ಲಿಮನಸ್ತು ಪ್ರದೇಶಮಾಡಿಸುತ್ತಾನೋ ಅದರಂತೆ 
ಇಚ್ಛಾ ಹುಟ್ಟುತ್ತದೆ. 

1.ಪ್ರಾಣನಲ್ಲಿ-ನಾರಾಯಣ. 2.ಅಪಾನನಲ್ಲಿ-ವಾಸುದೇವ-ನಾಭಿ; 
3.ಸವರಾನ-ಸಂಕರ್ಷಣ-72000 ನಾಡಿಗಳು. 4.ವ್ಯಾನ-ಅನಿರುದ್ಧ, 
ಈಪ್ರಾಣೋಪಾನ ಯಉಪಗಳು ವ್ಯಾನವಾಯು ಸಂಚಾರ ಇಲ್ಲದಿದ್ದರೆ-ದೇಹ 
ನಾಶವಾದೀತೆಂದು, ಪ್ರಾಣೋಪಾನರಿಗೆ ಸಂಧಿಮಾಡಿಸುತ್ತಾನೆ. ಆಗ್ಲೆ ಪ್ರಾಣೋ 
ಪಾನರು-ನಾರಾಯಣ-ವಾಸುದೇವರು ಲೀಲೆಯಿಂದ ವ್ಯಾನ- ಅನಿರುದ್ಧನಂತೆ 
ಆಗುತ್ತದೆ. ಪಂಚಕ ಚತುಷ್ಪಯದಲ್ಲಿ ಅನಿರುದ್ಧನಂತೆ ಆಗುತ್ತಾನೆ. ವ್ಯಾನನಿಂದ 
ಮುಖ್ಯವಾಯುದೇವರಿಂದ ಮಾಡತಕ್ಕ ವ್ಯಾಪಾರ ರ 
ಭಗವಂತರುಮುಖ್ಯಾಮುಖ್ಯ ವಾಯುವಿನಲೀಲೆ ಯಿಂದ ಮಾಡುತ್ತಾರೆ. 
ಪ್ರಾ ಣೋಪಾನರು ಐದುವಿದ' ಪರಮಾತ ನೆ ರೂಪಗಳಂ. 
1.ಮುಖ್ಯವಾಯುರೂಪಗಳು. 2.ಪ್ರಾಣಪುತ್ರ ರೂಪಗಳು. 3,ಶಿವಹುತ್ತರೂಪಗಳು. 
ee ರೂಪಗಳು. ಅಂತು ಐದುವಿಧ. ಇಷ್ಟುಪ್ರಾಹೋ ಪಾನ 
ವ್ಯಾನೋದಾನ ಎಂತ ಹೆಸರು. ಆದರೆ ಅವರ ಅಂತರಂಗ ಹೆಸರುಗಳು ಬ್ಯಾರೆ: 
ಹ್ಯಾಗೆ೦ದರೆ 1.ಪ್ರಾಣ-ಶೇಷ, 2.ಅಪಾನ-ಗರುಡ; 3.ವ್ಯಾನ ನ-ಮುಖ್ಯವಾಯು. 
ತ್ತ -ರುದ್ರ; ಸಮಾನ-ಇಂದ್ರ; ಇಷ್ಟು ಪೋಷಕ ಜಾ ಚೇಷ್ಟಕ 
ಕಾರ್ಯಗಳಿಗಾಗಿ ರೂಪಗಳು. 


[enn J ಕಾಸರ 
ವಾಯು | ರಜೋಗುಣಕಾರ್ಯ |ತೈಜಸನಿಯಾಮಕ 


ಈಪ್ರಕಾರ ಗುಣಕಾರ್ಯಗಳು ಜರುಗುತ್ತವೆ. ಜಾ 9 ಕೋಟಿ 
ರೋಮಗಳು. ಇದಕ್ಕೆ ಹಿಂಕಾರ ನಾಮಕ ಪ್ರದ್ಯುಮ್ನ ನಿಂಶಾಮಕ. 






142 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


೨4 


ರೋಮಾಭಿಮಾನಿದೇವತೆಗಳು- ಇವರು ತಾರತಮ್ಯದಲ್ಲಿ ಪಂಚ ಪ್ರಾಣರ 
ತರುವಾಯ ಬರುತ್ತಾರೆ. ಇಷ್ಟರಲ್ಲಿ ನರಸಿಂಹ ರೂಪಗಳು -ರೋಮಕೂಪಗಳು. 


6) 
ಆ 


ಟ್ಟ 


ಪಪ್ಪಧಾತುದಳ ವಿಚಾರ 


1. ಅನಿರುದ್ಧ ತ್ವಕಿಗೆ ನಿಯಾಮಕನಾಗಿ ಪ್ರಸ್ಥಾನ ಎಂತ ಇದ್ದಾನೆ. ಇಲ್ಲಿ ಅತಿ 
ಸೌಂದರ್ಯ ಕೊಡುವುದಕ್ಕಾಗಿ ಶ್ರೀರಾಮಚ೦ದನಿದ್ದಾನೆ 


2. ಚರ್ಮಕ್ಕೆ ಪ್ರದ್ಯುಮ್ನ “ಉದ್ಗೀತ” ಎ೦ತ ಹೆಸರಿ೦ದ ಇದ್ದಾನೆ. ಇಲ್ಲಿ 


ಲಕ್ಷ್ಮೀಪತಿಬ೦ದು ವ್ರಣಾದಿಗಳನ್ನು ಪರಿಹಾರಮಾಡುತ್ತಾನೆ. 

3, ಮಾಂಸದಲ್ಲಿ ಸಂಕರ್ಷಣ “ಪ್ರತಿಹಾರ” ನೆಂದು ಕರೆಸಿ ಪುಷ್ಠಿವಂತನ್ನ 
ಮಾಡುತ್ತಿದ್ದಾನೆ. ವಿಷ್ಣುವೇ ಆದಿವರಾಹ ಅಂತ ನಾಮದಿಂದಿದ್ದಾನೆ. 

4. ರಕ್ತದಲ್ಲಿ ವಾಸುದೇವ “ಉಪದ್ರವ” ಎಂತ ಹೆಸರಿಲಿ ಇದ್ದಾನೆ. ಶ್ರೀಹರಿ 
ಶಾಂತಿ ಸ೦ವಿ ಎ೦ದು ಇದ್ದು ಶರೀರಕ್ಕೆ ಬಲಪದನಾಗಿದ್ದಾನೆ. 

5. ಮೇದ್‌ಸ್ಪು ಮೇದ'ಸ್ಸಿನಲ್ಲಿ ನಾರಾಂತುಣ ನಿದ್‌ನ ಎಂತ 
ನಿಯಾಮಕನಾಗಿದ್ದಾನೆ. ಇಲ್ಲಿ ಷಡ್ಗುಣೈಶ್ವರ್ಯ ಸಂಪನ್ನನಾದ ಜೀವನ 
ಯೋಗ್ಯತಪ್ರಕಾರ ಐಶ್ವರ್ಯಪ್ರದನಾಗಿದ್ದಾನೆ. 

6. ಮಜ್ಜದಲ್ಲಿ: ಮಜ್ಜದಲ್ಲಿ “ವಷಟ್ಕಾರ” ನಾಮಕ ಪರಮಾತ್ಮ “ಸ್ತಾರಾತ್ಮ” 
ಎಂತ ಇದ್ದಾನೆ. "ಅಲ್ಲಿ ಇದ್ದು ದೇಹಕ್ಕೆ ಹ ಹುಟ್ಟಿಸುತ್ತಾನೆ. ಕಾರನ "ಮೆಜ್ಜಾಎಂತ 
ದೇವರಿಗೆ ಹೆಸರು. ಮಜ್ಜಾದಿ೦ದ ರೇತಸ್ಸು ಆಗುತ್ತದೆ. ಈರೇಶಸ್ಸಿನಲ್ಲಿ ನಾರಾಯಣ- 
ಸಂಕರ್ಷಣರು ಉಂಟು. ಇಲ್ಲಿ ಮಾಯುಜೇವರು ಇರುತ್ತಾರೆ. 


7. ಶರೀರದಲ್ಲಿ 360 ಅಸ್ಥಿಗಳು ಉಂಟು. ವಂದೊಂದು ಅಸ್ತಿಯುಲ್ಲಿ 
ವಂದೊಂದು ಭಗವದ್ರೂಪ. ಅಸ್ತಿಯಲ್ಲಿ ಹಂಸ ಅದಿಹಸ್ತಿ ಉಪೇಂದ್ರ ರೂಪಗಳು. 
360 ಸಂದಿಗಳು 360 ಪರ್ವಗಳು ಉಂಟು. 360 ಅಸ್ತಿಗಳಲ್ಲಿ 
ಸಂಧ್ಯಾಕಾಲನಿಯಾಮಕ ರೂಪಗಳು-360 ಹಸಾ ಿ೦ಗುಲಿ ಸಂಧಿಗಳಲ್ಲಿ ರಾತ್ರಿ 
ನಿಯಾಮಕ ರೂಪಗಳು 360. ಪರ್ವಗಳಳಲ್ಲಿ (ಗೆಣಿಕಗಳಲ್ಲಿ 360 ಹಗಲು 
ನಿಯಾಮಕ ರೂಪಗಳು. ಈ ರೂಪಗಳ ಚಿಂತನೆಯಿಂದ ಆಯುಪ್ಯವೃದ್ಧಿ ಅಂತು 
ಅಸ್ಥಿಗಳು 1080 ರೂಪಗಳು. ಇಂಥಾಹ ಸಪ್ಪಧಾತುಗಳಲ್ಲಿ ಸಪ್ತಮರುತರು ವಾಸ. 
ಆ ಅಭಿಮಾನಿಗಳು ಅವರ ಹೆಂಡಂದಿರಿಂದ ಇದ್ದಾರೆ. 49 ಮಂದಿ ಮರುತ್ತರೆ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 143 


ಹೆಂಡಂದಿರು ಇವರಲ್ಲಿ 98 ಪರಮಾತ್ಮನ ರೂಪಗಳು. ಪಂಚಕೋಶಗಳ ವಿಚಾರ:- 
ಈ ಸಪ್ತಧಾತುಗಳಲ್ಲಿ ತ್ವಕು-ಚರ್ಮ ಕಲಿಸಿ ವಂದೇ ಅ೦ತ ವ್ಯವಹಾರ. ಪಟ್ಟಿಗೆ 
ಆರು ಆದವು. ಆರಕ್ಕೆ ಐದು ಸಂಧಿಗಳಾದವು. ವಂದೊಂದು ಸಂಧಿಯಲಿ 
ವಂದೊಂದು ಕೋಶವಿದೆ. 


]. 


ಅನ್ನಮಯಕೋಶ:- ತ್ವಕು-ಚರ್ಮ ಸಂಧಿ ಮಾಂಸ. ಅನಿರುದ್ದ-8251 
ರೂಪಗಳು. 

ಪ್ರಾಣಮಯಕೋಶ:- ಮಾಂಸ ರಕ್ತ -ಪ್ರಾಣಮಯಕೋಶ ಪ್ರದ್ಯುಮ್ನ 
5543 ರೂಪಗಳು. 

ಮನೋಮಯಕೋಶ:- ರಕ್ತ *ಮೇಧಸು-ಮನೋಮಯ ಸಂಕರ್ಷಣ 
562107 ರೂಪಗಳು. 

ವಿಜ್ಞಾನಮಯಕೋಶ:- ಮೇಧಸ್ಸು +ಮಜ್ಜ-ವಿಜ್ಞಾನಮಯ ವಾಸುದೇವ 
4374 ರೂಪಗಳು. 


ಆನಂದಮಯಕೋಶ:- ಮಜ್ಜ ಅಸ್ತಿ - ಆನಚಿದಮಯ ನಾರಾಯಣ 
5125 ರೂಪಗಳು. ಅಂತು ಪರಮಾತ್ಮನ 585400 ಖಂಡರೂಪಗಳು. 
ಸಂಪುಟಾಕಾರ ರೂಪಗಳು. 





144 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


PAs 


3 


ಅಂತು 4305ಸಂಪುಟಾಕಾರ ಅಖಂಡ ರೂಪಗಳು. ಪ್ರಾಣಾದಿರೂಪಗಳು 
ಅಧಿಭೂತ ಆತ್ಮ ಅಗ್ರೇಶ, ಅಚ್ಯುತ, ಪದ್ಮನಾಭಿ ಪರಮಾತ್ಮ. ಅಧಿದೈವ 
ದಶೇ೦ದ್ರಯಗಳಲ್ಲಿ ಗೋವಿ೦ದ. ಆಧ್ಯಾತ್ಮ ಮನದಲ್ಲಿ ಅನ೦ತ. ಹೃದಯಕಮಲಕ್ಕೆ 
ದಶದಿಕ್ಕಿನಲ್ಲಿ ದಶಪ್ರಾಣರು. ಇವರ೦ತರ್ಗತ ಆತ್ಮರೂಪಿ ಪರಮಾತ್ಮ. 
1.ಅಧೀಭೂತವಾದ ದೇಹಗತ ದಶ ಪ್ರಾಣರಲ್ಲಿ ಅಚ್ಯುತ. 2.ಅಧೀ ದೈವಗಳಾದ 
ದಶೇಂದ್ರಿಯಗಳಲಲಿ ಗೋವಿಂದ.3.ಆಧ್ಯಾತ್ಮ ವಾದ ಮನೋವೃತ್ತಿ ಇಂದ್ರಿಯ 
ದಶವಿಧಗಳಲ್ಲಿ ದಶಪ್ರಾಣರೂಪಗಳು. ತದಂತರ್ಗತ ಅನಂತರೂಪಿ ಪರಮಾತ್ಮ 


೫೫277277 


ದಶಪ್ರಮತಿಯರೂಪರಳು. 


ನ 
Tae Ts [se 


ಅಂತು ಪ್ರಾಣಾದಿರೂಪಗಳು 5 ಪ್ರಾಣಗಳು ಅವಿದ್ಯಾಪ೦ಚಕದಲ್ಲಿ ೬158160 





€: 




















ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 145 


ಪಟ್ಟಿಗೆ 15816+1711=17527 ದಶಪ್ರಾಣ ರೂಪಗಳು. 
ದಶಪ್ರಾಣಗಳು +೬ ಪಂಚಭೂತಗಳು 


ದಶಪ್ರಾಣಗಳು + ಪಂಚತನ್ಮಾತ್ರ ದ 
ದಶಪ್ರಾಣಗಳು + ದಶೇ೦ದ್ರಿಯಗಳು ಹ 
ದಶಪ್ರಾಣಗಳು + ಪಂಚ ಮನೋವೃತ್ತಿಗಳು ೫ 


01 ಅನಿರುದ್ದ ಕದೋಲ್ಲಾದಿ ರೂಪಗಳು ಅ೦ತು ಇ 
ಬ ಇಓ ತ 
ಪ್ರಾಣರೂಪಗಳು ವಟ್ಟಿಗೆ 175174+-600=18127 
02 ಅಧಿಭೂತ ಅಚ್ಯುತ ರೂಪಗಳು ಎ 
03 ಅಧಿದೇವತ ಗೋವಿಂದ ರೂಪಗಳು ಇ 
04 ಆಧ್ಯಾತ್ಮ ಅನಂತ ರೂಪಗಳು ಇ 


05 ಹೃದಯಸ್ಥಾನಗತ ಆತ್ಮಾದಿರೂಪಗಳು ಹ 


06 ದೇಹಗತ ಅಹವನೀಬಾದಿ ಪಂಚಾಗ್ನಿರೂಪಗಳು = 


07 ಗುಣತ್ರಯದಲ್ಲಿ ವಿಶ್ವಾದಿರೂಪಗಳು - 
08 ದೇಹಗತ ಪಂಚಭೂತ ರೂಪಗಳು ಇ 
09 ಬ್ರಹ್ಮಾದಿ ತ್ರಿವಿಧರಲ್ಲಿ ದೇವರ ರೂಪಗಳು ಎ 


10. ಪಂಚಾಗ್ನಿಯಲ್ಲಿ ರೂಪಗಳು - 


ಪಂಚಾಣ್ನಯಲ್ಲನ ೮೦೦ ರೂಪದಳ ವಿವರ 


600 


131 
3043 
1052 

62 

30 

03 


05 


4326 


600 


1.ಅಗ್ನಿ, 2.ಕಾಷ; 3.ಧೂಮ; 4.ಜ್ಹಾಲೆ; 5.ಕೆ೦ಡ; 6.ಕಿಡಿ; ಅಂತು 6 


ಟಿ 


ಗೋಲಕಗಳು, ಸ್ಥಾನಗಳು. ಈಪ್ರಕಾರ ದಶೇ೦ದ್ರಿಯಗಳಲ್ಲಿ ವಂದು ಮರುತ್ತುನಲ್ಲಿ 


10X6=60 ರೂಪಗಳು. ದಶಪ್ರಾಣರಲ್ಲಿ 60X10=-600. ಪಂಚಭೂತಗಳು 


ನ, 


ಪಂಚತನ್ಮಾತ್ರಗಳು 5, ದಶೇ೦ದ್ರಿಯಗಳು 10, ಮನಸ್ಸು-1, ಮನೋವೃತ್ತಿಗಳು 5. 


146 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 









931 
1733 


2 ಆಕಾಶ 51] ಅಧಿದೈವಿಕ 
ದಶೇಂದ್ರಿಯಗಳು | 344 
ಅಧಿಭೂತ 2080 
ಪಂಚ ತನ್ಮಾತ್ರ 
ಟ್ಟು ಟ್ಟು 51794821 
= 6000 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 147 









6000 ರೂಪಗಳು ಪಂಚಪರ್ವ ಅವಿದ್ಯಾಕ್ಕೆ ತಮ,ಮೋಹ,ಮಹಾಮೋಹ, 
ತಾಮಿಶ್ರ, ಅಂಧ ತಾಮಿಶ್ರ ಇದಕ್ಕೆ ನಿಯಾಮಕ ರೂಪಗಳು: 1.ಕೃದ್ಧೋಲ್ಕ-ದುರ್ಗಾ; 
2.ಮಹೋಲ್ಕ-ಅಂಭ್ರಣಿ; 3.ವೀರೋಲ್ವ-ಲಕ್ಷ್ಮಿ 4.ದ್ಯುಲ್ಕ-ದಕ್ಷಿಣ; 5.ಸಹಸ್ರೋಲ್ಕ- 
ಜಯಂತಿ; ಮುಖ್ಯಾಭಿಮಾನಿಗಳು ಪಂಚ ಪ್ರಾಣಗಳು. ಅಂತು ಆತ್ಮಾದಿರೂಪಗಳು 
4326 ಪ್ರಾಣಾದಿರೂಪಗಳು 18127=-ವಟ್ಟು 22453 ದೇಹಗತರೂಪಗಳು. 
ನಿತ್ಯಪೂಜೆಮಾಡ ತಕ್ಕದ್ದು. ನಿತ್ಯದಲ್ಲಿ ಬಿ೦ಬನ ಇಷ್ಟಮೂರ್ತಿಗಳನ್ನು 
ಚಿ೦ತನಮಾಡಬೇಕು. ಇನ್ನು ಬ್ರಹ್ಮಾಂಡ ಆಧಾರ ಅಧೇಯರೂಪಗಳನ್ನ 
ಚಿ೦ತನಮಾಡಬೇಕು. ಕೂರ್ಮರೂಪದಿ೦ದ ಬ್ರಹ್ಮಾಂಡ ಭಾರಹೊತ್ತಿದ್ದಾನೆ. ಇದಕ್ಕೆ 
ಭಾರಭೃತ್‌ ಎಂದು ಹೆಸರು. 1624 ಆಧಾರರೂಪ 242 ಅಧೇಯರೂಪಗಳು 
142 ವಟ್ಟು 2008 ರೂಪಗಳು. ಸ್ಥಾನತ್ರಯದಲ್ಲಿ ಸೂರ್ಯಾಂತರ್ಗತ ಪರಮಾತ್ಮನ 
ಚಿಂತನಾ ಮಾಡಬೇಕು. ಸ್ಥೂಲದೇಹದಲ್ಲಿ ಮತ್ತು ಸೂರ್ಯಾಂತರ್ಗತ 
ನಾರಾಯಣನಲ್ಲಿ 5126 ರೂಪಗಳು. 


1. ಸೂರ್ಯಾಂತರ್ಗತ ಸೂರ್ಯಮಂಡಲದಲ್ಲಿ ಫೃಣೀವಾಚ್ಯ 
ನಾರಾಯಣನ 8126 ರೂಪಗಳು. 


2. ಸೂರ್ಯಕಿರಣಗಳಲ್ಲಿ ತದಂತರ್ಗತ ಸೂರ್ಯ ಆದಿತ್ಯ ಎಂತ ಹೆಸರು 
32, 


3. ದೇಹಾಂತರ್ಗತ ಅಷ್ಟದಳ ಕಮಲ ಕರ್ಣಿಕದ ಮ್ಯಾಲೆ ಅಗೇಶನಿಗೆ 
ಪೀಠನಾಗಿರತಕ್ಕ ಸೂರ್ಯಾಂತರ್ಗತ ನಾರಾಯಣ ಅಂತು ಆಧ್ಯಾತ್ಮ ಸಂಕೇಥ 
ಆದಿತಿತ್ಕನಿಗೆ ಅರ್ಕ-ಎ121 + ಅಧೀದೈವ ಫೃಣೀವಾಕ್ಕ ಆದಿತ್ಯ ಎ23]; ಅಧಿಭೌತಿಕ 
ಸೂರ್ಯ*574; ವಟ್ಟು - 926 ರೂಪಗಳ ಚಿಂತನ ಮತ್ತು ಈತತ್ವಗಳಲ್ಲಿ 
ಜೀವನಲ್ಲಿ ಸೇರಿ 14400 ರೂಪಗಳು. ಇಷ್ಟು ರೂಪಗಳನ್ನು ತಿಳಿದು ಬಿಂಬನಲ್ಲಿ 
ಕೊನೆಗೆ ಐಕ್ಯ ಚಿ೦ತನಮಾಡಿ ಪೂಜೆ ಮಾಡತಕ್ಕದ್ದು. 


ಅಲಿಷಡ್ವರ್ಗ೯ಗಳ ವಿಚಾರ 


ಚಕ್ಷು.ವಾಕ್ಕೂಪ್ರಾಣ, ಶ್ರೋತೃ-ಹೃದಯ ಮನಸ್ಸು ಇಷ್ಟರಲ್ಲಿ ಆಕಾಶ 
ರೂಪಳಾಗಿಇರುತ್ತಾಳೆ. ವಾಕ್ಕಿನಲ್ಲಿರುವ ಮದ ಪ್ರಾಜ್ಯನಾಮಕ ಪರಮಾತ್ಮ ಪ್ರಾಣನಲ್ಲಿ 
ಮುಕ್ತರ ಪ್ರಿಯನಾಮಕ ಪರಮಾತ್ಮ ಚಕ್ಷುನಲ್ಲಿ. ಮೋಹಸತ್ಯನಾಮಕ ಪರಮಾತ್ಮ 
ಶ್ರೋತೃನಲ್ಲಿ ಕ್ರೋಧ, ಅನಂತ ಮನಸ್ತತ್ವನಲ್ಲಿ ಆನಂದ ಹೃದಯ. ರೋಮ 
ಸ್ಲಿತನಾಮಕ ಪರಮಾತ್ಮ ಇವು ಶತೃ ರೂಪಗಳು. ಇನ್ನು ಮಿತ್ರರೂಪಗಳು 


148 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಪರಮಾತ್ಮನವು ಯಾವುದೆಂದರೆ ಪರ್ಣಾತ್ಮ ಜ್ಞಾನಾತ್ವ ಇತ್ಯಾದಿ 6 ರೂಪಗಳು 
ಚೆ೦ತನದಿಂದ ಅರಿಷಡ್ದರ್ಗಗಳ ಬಾಧಾ ಕಡಿಮೆ ಯಾಗುತ್ತದೆ. 


ಸ್ಫೂಲದೆಂಹದಲ್ಲ ಛಭೋಗರೂಪಗಳು 


ದಶೇಂದ್ರಿಯಗಳಲ್ಲಿ ಪರಮಾತ್ಮನೇ ದಶಾವತಾರದಿ೦ದ ಭೋಗಮಾಡುತ್ತಾನೆ. 
|. ಮನಸ್ಸಿನಲ್ಲಿ- ನಾರಾಯಣ; 2.ಕಿವಿಯಲ್ಲಿ-ಮತ್ರ್ಯ; 3.ಕಣ್ಣು-ಕೂರ್ಮ; 4.ತ್ವಕು- 
ವರಾಹ; 5.ಬಾಯಿ- ನಾರಸಿಂಹ; 6.ಮೂಗು-ವಾಮನ; 7.ವದನ-ಪರಶುರಾಮ; 
8.ಕೈಗಳು-ರಾಮ; 9.ಪಾದ- ಶ್ರೀಕೃಷ್ಣ; 10.ಪಾಯು-ಬುದ್ಧ; ಉಪಸ್ಥ-ಕಲ್ಕಿ; 
ಅನಿರುದ್ಧನೇ ಮತ್ತು ಪುರುಷವಾಚ್ಯನಾಗಿ ಹೃದಯದಲ್ಲಿ ವಾಸ. ಪ್ರದ್ಯುಮ್ನ 
ಕಂಠದಲ್ಲಿದ್ದಾನೆ. ಸಂಕರ್ಷಣ ಕೇಶಮೂಲದಲ್ಲಿ. ಶಿರಸ್ಸಿನಲ್ಲಿ ವಾಸುದೇವ. ಶಿರಸ್ಸಿನಲ್ಲಿ 
ನಾರಾಯಣ ಬ್ರಹ್ಮರಂದ್ರದ ಪೂರ್ವದ್ವಾರದೆಶೆ, ಈತನೇ ಓಂಕಾರ ರೂಪಿ 
ಪರಮಾತ್ಮ. ಓಂಕಾರದಿಂದ “ಅ”ಕಾರ, “ಉ”ಕಾರ, “ಮ:ಕಾರ, ನಾದ, 
ಬಿಂದು,ಘೋಷ, ಶಾಂತ, ಅತಿಶಾಂತ, ಹುಟ್ಟಿದವು. ಇದಕ್ಕೆ ವಿಶ್ವತೈಜಸ,ಪ್ರಾಜ್ಯ 
ತುರಿಯ, ಆತ್ಮ, ಅ೦ತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ನಿಯಾಮಕ ರೂಪಗಳು. 


ಸಂಖ್ಯೆ ಓಂಕಾರ ಕ್ಷ ರಗಳು ಸಂಖ್ಯೆ ಅಭಿಮಾನಿಗಳು ಕೋಶಗಳು 
ರೂಪದಿಂದ ನಿಯಾಮಕ 
ರೂಪ 


] ಅಕಾರದಿಂದ ಅ.ಆ.ಇ.ಈ.ಉ.ಊ, 
ಔ,ಅಂ.ಆಃ 16 16 ಸ್ವರಾಭಿಮಾನಿ 


2 ಉಕಾರದಿಂದ ಕ,ಖ,ಗ,ಫ,ಜ್ವಕವರ್ಗ 05 ಪಂಚಭೂತಗಳು ಅನ್ನಮಯ 
ಕೃದ್ಧೋಲ್ಕ 
3 ಮಕಾರದಿಂದ ಚ,ಛ,ಜ,ರು,ಇ. 05 ಪಂಚಜ್ಞಾನೆಂದ್ರಿಯ 
ಚವರ್ಗ 
4 ನಾದದಿಂದ ಟ,ಠ,ಡ,ಢ.ಣ. 
ಟ ವರ್ಗ 05 ಪಂಚಕರ್ಮೇಂದ್ರಿಯ 
5 ಬಿಂದುದಿಂದ ತ,ಥ,ದ.ಧ,ನ. 
ತವರ್ಗ 05 ಪಂಚ ತನ್ಮಾತ್ರ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 149 


6 ಘೋಷದಿಂದ ಪ,ಫ,ಬ,ಭ,ಮ, 
ಪ 


ವರ್ಗ 05 ಅಂತಃಕರಣ 
7 ಶಾಂತದಿಂದ ಯ.ರ.ಲ,ವ, 

ಅಕರ 04 ಪಂಚವತ್ತಾತಕ 

ಜೈ ಲೇ 
8 ಅತೀಶಾಂತ ಶ,ಷ,ಸಹಳ,ಕಷ-ಕ್ಷ 06 ಸಪ್ತಧಾತುಗಳು 

ವಟ್ಟು 51 


ಅಕಾರಾದಿ 16 ಅಕ್ಷರದಲ್ಲಿ ಸ್ವರಾಭಿಮಾನಿಗಳು, ಕ ವರ್ಗದಿ 5 ಅಕ್ಷರಗಳಲ್ಲಿ 
ಪಂಚಭೂತಗಳು, ಅನ್ನ ಮಯಕೋಶಗಳು, ಕೃದ್ದೋಲ್ಕಾದಿ ನಿಯಾಮಕರೂಪಗಲು. 
ಚ ವರ್ಗಕ್ಕೆ ಪಂಚಜ್ಞಾನೇಂದ್ರಯಗಳು, ಟ ವರ್ಗಕ್ಕೆ ಪಂಚ ಕರ್ಮೇಂದ್ರಿಯಗಳು. 
ತ ವರ್ಗಕ್ಕೆ ಪಂಚತನ್ಮಾತ್ರಗಳು, ಪ ವರ್ಗಕ್ಕೆ ಅಂತಃಕರಣ ಮನಾದಿ ಪಂಚ 
ವೃತ್ಯಾತ್ಮಕ, ಯ,ರ,ಲ,ವ, ಅಸ್ವಧಾತುಗಳಾತ್ಮಕ, ಹ.ಳಕ್ಷ- ಜ್ಞಾನ,ಯಿಚ್ಛಾ, ಕ್ರಿಯಾಶಕ್ತಿ. 
ಶ.ಷ,ಸ,ಹ,ಕ್ಕೆ ಸತ್ವರಜ, ತಮ,ಗುಣಾತ್ಮಕ, ಶಿರಸ್ಸಿನಲ್ಲಿ ಅಂ ಅಜಾಯನಮಃ, 
ಮುಖದ ಸುತ್ತ ಆನಂದ. 


1. ಶ್ರೋತೃಗೆ ಅಭಿಮಾನಿಗಳು ಚಂದ್ರಕುಬೇರ,ವರುಣ,ಯಮ.ಮಿತ್ತ, 
ವೇದಶ್ರವ, 2.ವರುಣ-ಷಡಂಗಗಳಿಗೆ ಅಭಿಮಾನಿ. 3.ಯಮ: ಶೃತಿ,ಮಂತ್ರಶ್ರವಣ. 
4.ಮಿತ್ರಕಾಮರು-ಕಾಮಶಾಸ್ತ. 5.ಕುಬೇರ-ನೀತಿಶಾಸ್ತ. 


ಶ್ರೋತೃ: ಇಲ್ಲ ಸೋಮರಾಜ ಭಗವದ್ರೂಪ ಅತಿಸ್ವಚ್ಛವಾಗಿದೆ. ಈತನೇ 
ನಿಯಾಮಕ. ಇಲ್ಲಿ ಧನ್ವಂತರಿ-ಹಯಗ್ರೀವ,ಚಿ೦ತಾಮಣಿ, ಹ೦ಸ-ವಾಮನ; 
ಉ,ಊ-ಉ೦ ಉಗ್ರಾಯನಮಃ, ಊರ್ಜಾಯನಮಃ ಹಯಗ್ರೀವರೂಪವೇ 
ದಿಗ್‌ನಿಯಾಮಕ ರೂಪ, ಪ್ರದ್ಯುಮ್ನ ವಿದಿಕ್ಕನಿಯಾಮಕ. ಬ್ರಾಹ್ಮಣರ ದಕ್ಷಿಣ 
ಕರ್ಣದಲ್ಲಿ ಭಾಗೀರಥ್ಯಾದಿ ನದಿಗಳು ಇವೆ. ಕರ್ಣಸರ್ಶದಿಂದ ಶುದ್ಧನಾಗುತ್ತಾನೆ. 

ಚಕ್ಚು:- ಕಣ್ಣಿನಲ್ಲಿ ಓಂ ಇಂದ್ರಾಂತುನವು8 ಓಮು, ಈಂ೦ 
ಈಶಾನಾಯನಮಃ, ಚಕ್ಕುವಿಗೆ ಅಭಿ ಮಾನಿ ಸೂರ್ಯ. ಸೂರ್ಯನಲ್ಲಿ 
ನಾರಾಯಣುತ್ತಿಷ್ಟಮೂರ್ತಿ. ರಾಜರಾಜನೇ ವಸು,ಕಪಿಲ, ದಶಕ್ರತು, ಇಂದ್ರ, ಈಶ, 
ಇಷ್ಟುರೂಪಗಳಿವೆ. ದಕ್ಷಿಣಚಕ್ಷು ಪ್ರದ್ಯುಮ್ನ ಈತಗೆ ಭಾಮನಿ ಎಂತ ಹೆಸರು. 
ಎಡಗಣ್ಣು ಅನಿರುದ್ಧ ವಾಮನಿ ಎ೦ತ ಹೆಸರು. ಚ೦ದ್ರಅಭಿಮಾನಿ. ಬಲಗಣ್ಣಿನಲ್ಲಿ 
ಪ್ರದ್ಯುಮ್ನ ನೇಸ್ತಂಭ ರೂಪನಾಗಿದ್ದಾನೆ. ರಮ ಹಗ್ಗವಾಗಿದ್ದಾಳೆ. (ಕಣ್ಣಿನಲಿ) 
ವಾಯುದೇವರು ಗೋವತ್ತರೂಪದಿಂದ ಹಗ್ಗದಿಂದ ಕಟ್ಟಿಸಿಕೊಂಡು ಇದ್ದಾರೆ. 


150 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಕಣ್ಣಿನಕೆಂಪು ರೇಖೆಯಲ್ಲಿ ರುದ್ರದೇವರು ಗೌತಮನೆಂಬೋ ಹೆಸರಿಲಿ ಇದ್ದಾರೆ. 
ಇಂದ ಬಿಳಿಗುಡ್ಡಿನಲ್ಲಿ ವಶಿಷ್ಠ ಎಂಬೋ ಹೆಸರಿನಿಂದ ಇದ್ದಾರೆ. ಕರೆಗುಡ್ಡು ಕೇವಲ 
ಅಗ್ರಭಾಗಕ್ಕೆ ರಸನೀಕ ಎಂತ ಹೆಸರು. ವಿಶ್ವನಾಮಕ ಸೂರ್ಯ ವಿಶ್ವಾಮಿತ್ರ ಎಂಬೋ 
ಹೆಸರಿಲಿ ಇದ್ದಾನೆ. ಕಣ್ಣೀರಿನಲ್ಲಿ ವರುಣ ಭಾರದ್ದಾಜ ನೆಂಬೋ ಹೆಸರಿನಲಿ ಇದ್ದಾನೆ. 
ಕಣ್ಣು ಕೆಳಗಿನ ರೆಪ್ಪೆಗಳಲ್ಲಿ ದ್ಯುಲೋಕಾಭಿಮಾನಿ ಭಾರತಿ,ಉಮ, ಅತ್ರಿ ಹೆಸರಿನಿಂದ 
ಇದ್ದಾರೆ. ಇಷ್ಟುಮ೦ದಿ ಉಪಾಸನ ಮಾಡುತ್ತಾರೆ. ದಕ್ಷಿಣಾಕ್ಷಿಯಲ್ಲ ವಿಶ್ವನಾಮಕ 
ಪರಮಾತ್ಮ 19 ಮುಖದಿಂದ ಇದ್ದಾನೆ. ಮಧ್ಯ ಆನೆಸೊಂಡಿಲಿ, ಎಡಕ್ಕೆ 9 ಮುಖ, 
ಬಲಕ್ಕೆ 9 ಮುಖ. ಈತ ಜಾಗ್ರದಾವಸ್ಥ ಪ್ರೇರಕ. ಶಂಖ, ಚಕ್ರ, ಗದಾ,ಪದ್ಮ 
ಆಯುಧಪಾಣಿಯಾಗಿ ಅಷ್ಟ ದಿಕ್ಲಾಲಕರ ಸಹಿತನಾಗಿ ಜೀವರ ಸಂರಕ್ಷಣ 
ಮಾಡುತ್ತಿದ್ದಾನೆ. ಇಂಥಾ ವಿಶ್ವನನ್ನು ಅಕಾರ ಶಬ್ದ ವಾಚ್ಯನೆಂದು ಷೋಡಶಿ 
ಗ್ರಂಥದಲ್ಲಿ ಇಂದ್ರಿಯ ಪ್ರಕರಣ ಪ್ರಕಾರ ವಿಶ್ವನ್ನ ಉಪಾಸನ ಮಾಡಬೇಕು. 


ನಾಶಿಕಾ:- ಮೂಗಿನಲ್ಲಿ, ಗಲ್ಲಗಳಲ್ಲಿ ಇನ್ನು ಇತರ ಅಂಗಗಳಲ್ಲಿ 
ಮಾತೃಕಾನ್ಯಾಸರೀತ್ಕಾ ಅಜಾದಿ 50 ಭಗವದ್‌ರೂಪಗಳನ್ನು ಚೆ೦ತನಮಾಡಿ ಓಂ 
ಕಿಂ ಅಕ್ಷರ ಬೀಜ ಜೀವನಲ್ಲಿ ಚಿಂತಿಸಬೇಕು. ಕಂಠದಲ್ಲಿ ಉದಾನನಾಮಕ ವಾಯು 
ಸಹಿತ ಪ್ರದ್ಯುಮ್ನ ತೈಜಸನೆಂಬ ಹೆಸರಿನಿಂದ ವಿಶ್ವನಂತೆ, ಮುಖ ಹಸ್ತದಿಂದ 
ಇದ್ದಾನೆ. ಈತ ಸ್ವಪ್ನಪದಾರ್ಥಗಳು ಆಕ್ಷಣದಲ್ಲಿ ಮನಸ್ಸಿನ ಸಂಸ್ಕಾರ ಉಪಾದಾನ 
ಮಾಡಿಕೊಂಡು ಸೃಷ್ಠಿಮಾಡಿ ತೋರಿಸುತ್ತಾನೆ. ಇಲ್ಲಿ ದೇವತೆಗಳು ರುದ್ರನ 
ಅಧೀನವಾಗಿ ಸ್ವಪ್ನವ್ಯಾಳದಲ್ಲಿ ತಮ್ಮ ಕ್ರಿಯಗಳು ಮಾಡದೆ ಸುಮ್ಮನಿರುತ್ತಾರೆ. 
ರುದ್ರದೇವರು ಮಾತ್ರ ಎಲ್ಲ ಕಾರ್ಯವನ್ನು ಮಾಡುತ್ತಾರೆ. ಮನಸ್ಸಿನಲ್ಲಿ ಬ್ರಹ್ಮ 
ವಾಯು, ಗರುಡ,ಶೇಷ, ರುದ್ರ ಇಂದ್ರಚಂದ್ರ ವರುಣ,ಆವಾಸ. ಬಹ್ಮ ವಾಯುಗಳು 
ಸೂಕ್ಷ್ಮ ವಿಷಯಪ್ರೇರಕರು. ರುದ್ರಾದಿಗಳು ನಾನು,ನನ್ನದು ಅಹಂಕಾರ ಪ್ರೇರಕರು. 
ಇಂದ್ರಚಂದ್ರ ವರುಣ ಸೂಕ್ಷ್ಮಾತಿ ವಿಷಯ ಪ್ರೇರಕರು. (ಯಜ್ಞಾದಿ ವಿಷಯಗಳಲ್ಲಿ 
ಪ್ರೇರಕರು). ವರುಣ ವಾಪಿ, ಕೂಪ, ತಟಾಕಾದಿ ನಿರ್ಮಾಣ ಪ್ರೇರಕರು. ಶೇಷ 
ವ್ಯಾಖ್ಯಾನದಲ್ಲಿ, ಶಿವ ಮನನದಲ್ಲಿ, ಅಖಂಡ ಧ್ಯಾನದಲ್ಲಿ ಗರುಡ, ವೇದಶ್ರವಣ 
ಶೇಷ. ಸ್ಪಪ್ಪದಲ್ಲಿ ಕಾ೦ಕ, ಬಕ, ಕತ್ತಿ ನಾಯಿ, ನರಿ, ಗೂಗಿ ದುಷ್ಟ ಜ೦ತುಗಲರೂಪ 
ದೈತ್ಯರು ಧರಿಸುತ್ತಾರೆ. ಶೋಕ ಬೇಧಗಳು ಇವರಿಗಾಗುವವು. 


ಹೃದಯಕಮಲ ಕರ್ಣಿಕಾಗ್ರಸ್ತ ನಾದಂಥ ಸಂಕರ್ಷಣ ನಾಮಕ 
ಪರಮಾತ್ಮನು ಪ್ರಾಜ್ಞನೆಂದು ಹೆಸರುಳ್ಳವನಾಗಿ ಜೀವಿಗೆ ನಿದ್ರಾದ್ವಾರ 
ಸುಖಕೊಡುತ್ತಾನೆ. ಆವ್ಕಾಳೆ ಜೀವ ಮುಖ್ಯಪ್ರಾಣನೊಳಗೆ ಇದ್ದು, ಆಜೀವನಿಂದ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 151 


ಸಹಿತ ಪ್ರಾಣನನ್ನು ಪ್ರಾಜ್ಞನಾಮಕ ಪರಮಾತ್ಮನು ನುಂಗಿ ರಮಾಲಿಂಗನ 
ಮಾಡುತ್ತಾನೆ. ಆವ್ಯಾಳದಲ್ಲಿ ಜೀವಗೆ ಎಚ್ಚರಿಕೆ ಇರೋದಿಲ್ಲ. ಪ್ರಾಣಮಾತ್ರ 
ಎಚ್ಚರಿಕಡಯಲ್ಲಿದ್ದು “ಭೂ” ಶ್ವಾಸದಿಂದ ಪರಮಾತ್ಮನ ಉಪಾಸನೆ ಮಾಡುತ್ತಾರೆ. 
ಮತ್ತು ಪ್ರಾಜ್ಞ ತೈಜಸ ಬೇರೆಯಾಗಿ ಕಂಠಕ್ಕೆ ಬಂದು ಸ್ವಪ್ನತೋರಿಸಿ. ವಿಶ್ವ 
ತೈಜಸನಿಂದ ವಿಭಜಿತನಾಗಿ ಜೀವನ ಪ್ರಕಾಶ ತೆಗೆದುಕೊಂಡು ದಕ್ಷಿಣಾಕ್ಷಿಗೆ ಬಂದರೆ 
ಎಚ್ಚರವಾಗುತ್ತದೆ. ಇಂಥಾ ಸ್ಥೂಲದೇಪಕ್ಕೆ ನಾರಾಯಣ, ವಾಸುದೇವ ರೂಪ 
ಕವಚಾಕಾರ ಚಿಂತನೆಮಾಡಿಕೊಂಡು ಪ್ರಾಜ್ಞನಲ್ಲಿ ಐಕ್ಕಚಿ೦ತನೆ ಮಾಡಿಕೊಂಡು 
ಅಂಥಾ ವಿಮಾನ ದೊಳಗೆ ಕೂಡಿಸಿಕೊಂಡು. 


ನವಖಂಡರಳು : 1ಭರತಖಂಡ 


ಈ ಭರತಖಂಡದಲ್ಲಿದ್ದ ಗಂಗಾದಿ ಸರ್ವನದಿಗಳಲ್ಲಿ ಅಭೀಷೇಕಮಾಡಿಸಿ 
ಪುಣ್ಯಪರ್ವತಗಳ ಚಿಂತನೆಮಾಡಿ ಪುಣ್ಯಕ್ಷೇತ್ರಗಳು ತಿರುಪತಿ, ಅಹೋಬಲ, 
ಉಡುಪಿ.ಗೋಕರ್ಣ, ಪಂಢರಪುರ, ರಾಮೇಶ್ವರ,ಕಾಶಿ, ಪ್ರಯಾಗ, ಗೋಕುಲ, 
ವೃಂದಾವನ, ದ್ವಾರಕ, ಶ್ರೀಮುಷ್ಟ, ಕೊಪ್ಪರನಾರಸಿ೦ಹ, ಬದರಿಕಾಶ್ರಮ. ಇಷ್ಟು 
ಭಗವದ್ರೂಪಗಳಲ್ಲಿ, ಪ್ರಾಜ್ನನ ಅಂಶದಿಂದ ತೆಗೆದು ಈರೂಪಗಳಲ್ಲಿ ಚಿಂತಿಸಿ, 
ಪ್ರಾರ್ಥಿಸಿ, ಚತುರ್ಗುಣೋಪಾಸನೆಮಡಿ ಮತ್ತೆ ವಿಮಾನದಲ್ಲಿದ್ದು ಪ್ರಾಜ್ಞನಲ್ಲಿ 
ಐಕ್ಕಚಿಂತಿಸಿ, ಬದಿರಿಕಾಶ್ರಮದಲ್ಲಿ ನಾರಾದರು ಮೊದಲು ಯಷಿಗಳುನಾರಾಯಣನ 
ಪ್ರಜಾ ಅದ್ಯಾಪಿ ಮಾಡುತ್ತಿದ್ದಾರೆ. ಶೀಮದಾನಂದ ತೀರ್ಥರು ವೇದವ್ಯಾಸರಲ್ಲಿ 
ಓದುತ್ತಾ ಇದ್ದಾರೆ. ಇವರಲ್ಲಿ ಪ್ರಜಾಮಾಡಿಕೊ೦ಡು ಆಮ್ಯಾಲೆ ಹೇಳಿದ ಪ್ರಕಾರ 
ಹಿಮವತ್‌ಪರ್ವತ ದಾಟಬೇಕು. ಹಿಮಪರ್ವತ 80ಸಾವಿರ ಗಾವುದ, ಉದ್ದ 10 
ಸಾವಿರ ಗಾವುದ, ಎತ್ತರ 2ಸಾವಿರ ಗಾವುದ ಅಗಲ. ಇಂಥಾ ಭರತಖಂಡ 
ಸಾಧನಭೂಮಿ. ಮೋಕ್ಷಬೇಕಾದರೆ ಸಂಸಾರದಲ್ಲಿದ್ದು ಸಾಧನ ಮಾಡಬೇಕು. 100 
ವರುಷ ಆಯುಷ್ಯ. ಪ್ರಾಣಾಂತರ್ಗತ ಪರಮಾತ್ಮನಲ್ಲಿ ಸರ್ವಸಮರ್ಪಣ 
ಮಾಡಬೇಕು. ನಾರಾಯಣನ ಉಪಾಸನ ನಾರದರು ಬದರಿಯಲ್ಲಿ ಮಾಡುತ್ತಾರೆ. 
ಭರತಖಂಡ 9000 ಸಾವಿರ ಗಾವುದಲಿಂದ, ಭರತರಾಜ-ಅಲ್ಲಿಂದ. 


ಐ. ಕಿ೧೦ಪುರುಷಖ೦ಡ 


ಕಿಂಪುರಷಖಂಡಕ್ಕೆ ಹೋಗಬೇಕು. ಇದು 9000 ಗಾವುದ ವಿಸ್ತೀರ್ಣ. 
ಇಲ್ಲಿ ಒಬ್ಬೊಬ್ಬರಿಗೆ 10000 ವರುಷ ಆಯುಸ್ಸು ಮತ್ತು ಇಲ್ಲಿ ಒಬ್ಬೊಬ್ಬರು 100 
ಆನಿಗಳಬಲವುಳ್ಳವರು.ಇಲ್ಲಿ ಫಕ್ಷಗಿಡಗಳು ವಿಶೇಷ ಜೇನುತುಪ್ಪದಿಂದ ಕೂಡಿವೆ. 


152 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ರ್ಕ 


ಡ್‌ 


ಇಲ್ಲಿಯ ಜನರಿಗೆ ಈಜೇನುತುಪ್ಪ ಆಹಾರ. ಜನರು ಭಂಗಾರದವಸ್ತದಿಂದ 
ಇರುತ್ತಾರೆ. ಹನುಮಂತದೇವರು ಇಲ್ಲಿ ಶ್ರೀರಾಮಚಂದ್ರನ ಉಪಾಸನಮಾಡುತ್ತಾರೆ. 
ಅರ್ಜಿಸೇನ ಮಿಕ್ಕಾದ ಗಂಧರ್ವರು ಶ್ರೀಮೂಲರಾಮಾಯಣವನ್ನು ಹಗಲು ರಾತ್ರಿ 
ಗಾಯನಮಾಡುತ್ತಾರೆ. (ಹನುಮ೦ತ ದೇವರ ಬದಿಯಲ್ಲೇ) ಉತ್ತರಕ್ಕೆ ಹೇಮಕೂಟ 
ಪರ್ವತವಿದೆ. ಇದು 90 ಸಾವಿರಯೋಜನ ಉದ್ದ, 10000 ಸ ಎತ್ತರ 2 
ಸಾವಿರ ಗಾವುದ ಅಗಲ. ಇದನ್ನು ದಾಟಿ:- 


3. ಹ೦ಿವರ್ಷಖ೦ಡ 


ಈಕಿ೦ಪುರುಷಖಂಡವನ್ನು ದಾಟಿ ಹರಿವರ್ಷ ಖಂಡಕ್ಕೆ ಹೋಗಬೇಕು. 
ಈಕಿಂಪುರುಷ ಖಂಡದಲ್ಲಿ ಹನುಮಂತರ್ಗತ ಶ್ರೀರಾಮಚ೦ದ್ರಮೂರ್ತಿಯನ್ನು, 
ವಿಮಾನದೊಳಗಿನ ಬಿಂಬನ್ನ ವಂದು ಅಂಶದಿಂದ ಐಕ್ಯಚಿಂತನಮಾಡಿ, 
ಪೂಜಾಮಾಡಿ, (ಪಂಚಭೂತಗಳಿಂದ ಚತುರ್ಗುಣೋ ಪಾಸನ) ತಿರುಗಿ ಬಿಂಬನ್ನ 
ಉಪಸಂಹಾರಮಾಡಿ ಹೇಮಕೂಟ ಪರ್ವತದಾಟಿ ಹರಿವರ್ಷಖಂಡಕ್ಕೆ 
ಹೋಗಬೇಕು. ಈಹರಿವರ್ಷಖಂಡ 9000 ವಿಸ್ತೀರ್ಣ. ಇಲ್ಲಿ ಪಾರಿಜಾತವನ ವಿದೆ. 
ಆವನದೊಳಗೆ ಪರಮಾತ್ಮನ ಶೃಂಗಾರ ವಿಮಾನವಿದೆ. ದೇವತೆಗಳಿಂದ ರಕ್ಷಿಸಲ್ಪಟ್ಟಿದೆ. 
ರಾಜ ಹರಿವರ್ಷ. ಇಲ್ಲಿ ಪ್ರಲ್ಹಾದರಾಜರು ಶ್ರೀನರಸಿಂಹದೇವರ ಉಪಾಸನ 
ಮಾಡುತ್ತಾರೆ. ಇಲ್ಲಿ ಜನರಿಗೆ 10000 ವರುಷ ಆಯುಸ್ತು ಇಲ್ಲಿ ಆಹಾರ ಇಕ್ಷುರಸ. 
ಜನರು ಗಿಡದ ಬಳ್ಳಿಗಳಂತೆ ವರ್ಣ. ಇದರ ಉತ್ತರಕ್ಕೆ ನಿಷದ ಪರ್ವತ. ಇದು 
90000 ಉದ್ದ ಅಗಲ 10000 ಗಾವುದ ಎತ್ತರ. ಇದು ದಾಟಿ; 


4. ಇಳಾವರ್ತಖಂ೦ಡ 


ಹರಿವರ್ಷಖಂಡ ದಾಟಿ ಇಳಾವರ್ತಖಂಡ ಅದೆ. ಇಲ್ಲಯರಾಜ 
ಇಳಾವರ್ತ. ಇದರ ನಡು ಮಧ್ಯ ಮೇರುಪರ್ವತವಿದೆ. ವಂದುಲಕ್ಷ 
ಗಾವುದಎತ್ತರವಿದೆ. ಕೆಳಗೆ 16 ಸಾವಿರಗಾವುದ ಪರ್ವತದಮೇಲೆ 32 
ಸಾವಿರಗಾವುದ ಅಗವಾದ ವಿಶಾಲವಾದ ಪ್ರದೇಶವಿದೆ. ಈಪರ್ವತ ಭೂಮಿಯ 
ವಳಗೆ 16000 ವಳಗೆ ಹೋಗಿ ಅತಳಲೋಕದಲ್ಲಿ ಕಾಣಿಸುತ್ತದೆ. ಈಮೇರುವಿಗೆ 
ನಾಲ್ಕುದಿಕ್ಕಿಗೆ ನಾಲ್ಕುಪರ್ವತಗಳಿವೆ. ಉತ್ತರಕ್ಕೆ ಕುಮುದ 10000 ಗಾವುದ ಎತ್ತರ 
ಉದ್ದ. ಪಶ್ಚಿಮಕ್ಕೆ ಸುಪಾರ್ಶ್ವ 10000 ಎತ್ತರ ಉದ್ದ. ಪೂರ್ವಕ್ಕೆ ಮಂದರ 10000 
ಗಾವುದ ಎತ್ತರ ಉದ್ದ. ದಕ್ಷಿಣಕ್ಕೆ ಮೇರು ಮ೦ದರ 10000 ಗಾವುದ ಎತ್ತರ ಉದ್ದ 
ಈ ಪರ್ವತದಮ್ಯಾಲೆ 1100 ಯೋಜನ ಮಾವಿನಗಿಡ ಇದೆ. ಇದರ ಶಾಖೆಗಳು 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 153 


100 ಗಾವುದವಿದೆ. ಇದರ ಹಣ್ಣುಗಳು ಒಂದೊಂದು ಆನಿಗಾತರವಿದೆ. ಈಹಣ್ಣುಗಳು 
ನೆಲಕ್ಕೆ ಬಿದ್ದು ಮಾವಿನಹಣ್ಣಿನ ಸೀಕರ್ಣಿ ನದಿರೂಪವಾಗಿ ಇಳಾವರ್ತಖಂಡದಲ್ಲಿ 
ಹರಿಯುತ್ತದೆ. ಮಂದರ ಪರ್ವತದಮ್ಯಾಲೆ ನಂದನವನವಿದೆ. ಈವನದೊಳಗೆ 
ಹಾಲಿನಸರೋವರ ಅರುಣೋಗದೆ ಎಂಬ ಹೆಸರಿನಿಂದ ಇದೆ. ಮೇರು ಮಂದರದ 
ಮ್ಯಾಲೆ ಚೈತ್ರರಥ ವನವಿದೆ. ಮೇಲೆ ಹೇಳಿದ ಎತ್ತರ ಉದ್ದ ಉಳ್ಳ ಜಾಂಬೂವೃಕ್ಷ 
ವಿದೆ. ಈವೃಕ್ಷದಿ೦ದ ಆನಿಗಾತರ ಹಣ್ಣುಗಳು ಬಿದ್ದು ಜಂಬೂನದಿಯಾಗಿ 
ಹರಿಯುತ್ತಿದೆ. ಇದು ಇಳಾವರ್ತದಲ್ಲಿ ಹರಿಯುತ್ತದೆ. ಈನದಿಗಡ್ಡಿಕೆಸರು. ಮಣ್ಣು 
ವಣಗಿ ಬ'೦ಗಾರ ವಾಗುತ್ತದೆ. ಇದನ್ನು ದೇವತೆಗಳು ಆಬ'ರಣಕ್ಕೆ 
ಉಪಯೋಗಿಸುತ್ತಾರೆ. ಇಲ್ಲಿ ಜೇನುತುಪ್ಪದ ಸರೋವರ ಮಹಾಭದ್ರ ಎಂತಿದೆ. 
ಪಶ್ಚಿಮಕ್ಕೆ ಸುಪಾರ್ಶ್ವ ಪರ್ವತ. ಇಲ್ಲಿ ವೈಬ್ರಾಜಿಕ ವನವಿದೆ. ಇಲ್ಲಿ ದೇವಕದಂಬ 
ವೃಕ್ಷ ಮಾವಿನ: ಗಿಡದಂತೆ ಇದೆ. ಇದರಹಣ್ಣುಗಲು ಬಿದ್ದು 5 ಪ್ರವಾಹಗಳಂತೆ 
40 ಅಡಿ ಅಗಲವಾಗಿ ಇಳಾವರ್ತಖಂಡದಲ್ಲಿ ಹರಿಯುತ್ತದೆ. ಉತ್ತರಕ್ಕೆ ಕುಮುದ 
ಪರ್ವತ. ಇಲ್ಲಿ ಸರ್ವತೋಭದ್ರ ಎಂಬ ವನವಿದೆ. ಇಲ್ಲಿ ಮಾವಿನತಡದಂತೆ 
ವಟವೃಕ್ಪವಿದೆ. ಈವೃಕ್ಷ ಕೇಳಿದ ವರಿಗೆ ಹಾಲು,ತುಪ್ಪ, ಬಯಿಸಿದ೦ತೆ ಊಟ, 
ಬೇಡಿದಂತೆ ಬಟ್ಟಿಗಳು ಕೊಡುತ್ತದೆ. ಇಲ್ಲಿ 100 ಯೋಜನ ಅಗಲವಿದೆ. ಈವನಕ್ಕೆ 
ದೇವತೆಗಳು ಕ್ರೀಡೆಮಾಡಲು ಬರುತ್ತಾರೆ. ಇಲ್ಲಿ ಅಲಸಿಕೆ, ಬ್ಯಾಸರಿಕೆ ರೋಗಗಳು, 
ಜ್ವರ,ಛಳಿ ಗಾಳಿ ಬಿಸಿಲು, ಮರಣದ ಬಾಧೆ ಇಲ್ಲಿ ಇಲ್ಲ. ಈವನಗಳು ದೇವತೆಗಳಿಗೆ 
ಕ್ರೀಡಾಜಾಗಕ್ಕೆ ಕೇಸರಿ,ಪರ್ವತಗಳು ಪೂರ್ವಕ್ಕೆ ಮೇರುವಿಗೆ, ಕುರ೦ಂಗ,ಕುರಗ, 
ವೈಕ೦ಕ, ಕುಸುಂಬ, ಚಿತ್ರಕೂಟ, ದಕ್ಷಿಣಕ್ಕೆ ಪತ೦ಗ, ಯತ್ವಂಗ.ಶಿಶಿರ, ನಿಷಿಧ, 
ಸಿತಿವಾಸ. ಪಶ್ಚಿಮಕ್ಕೆ ಕಪಿಲ,ಶ೦ಖ, ವೈಢೂರ್ಯ,ಜಾರುಧಿ, ಹಂಸ, ಉತ್ತರಕ್ಕೆ 
ಯಷಭ,ನೀಲ, ನಾಗ, ಕಾಲಂಧರ, ನಾರದ, ಈಪರ್ವತಗಳಮ್ಯಾಲೆ ಬಹಳ 
ಪಟ್ಟಣಗಳಿವೆ. ಇಲ್ಲಿ ಶ್ರೀಲಕ್ಷ್ಮೀ, ವಿಷ್ಣು, ಅಗ್ನಿಸೂರ್ಯ, ಇತ್ಯಾದಿ ರೂಪಗಳಿಂದ 
ಪೂಜೆ ತೆಗೆದುಕೊಳ್ಳುತ್ತಾರೆ. ಪರಿಸ್ತರಣ ಪರ್ವಗಳು ಪೂರ್ವಕ್ಕೆ ದೇವಕೂಟ,ಚಿತ್ರಪದ 
ದಕ್ಷಿಣಕ್ಕೆ ಕೈಲಾಸ, ಕರವೀರ, ಪಶ್ಚಿಮಕ್ಕೆ ಪವನ ಪಾದಿಯಾತ್ರ ಉತ್ತರಕ್ಕೆ ಶ್ವೇತಮಕರ, 
ಕೈಲಾಸದಲ್ಲಿ ರುದ್ರ ನಾರಸಿ೦ಹನ ಉಪಾಸನ ಮಾಡುತ್ತಾನೆ. ಇಂಥಾ ಮೇರು 
ಪರ್ವತ ನಾಲ್ಕು ದಿಕ್ಕಿಗೆ ಇಳಾವರ್ತ (ನಾಲ್ಕು ದಿಕ್ಕಿಗೆ 9000) ಗಾವುದ ವಿಸ್ತೀರ್ಣ. 
ಚೌಕು ಆಗಿಇದೆ. ಇಳಾವರ್ತಖಂಡದಲ್ಲಿ “ಉಪಪಷ್ಟಂಬ” ಎಂತ ವನವಿದೆ. 
ಇದರೊಳಗೆ ಸುಕುಮಾರ ಎ೦ತ ವನವಿದೆ. ಇಲ್ಲಿ ಹೋದ ಪುರುಷರು 
ಸ್ತ್ರೀಯರಾಗುವಹಾಗೆ ಪಾರ್ವತಿ ದೇವಿಯರ ಶಾಪವಿದೆ. ಈವನದೊಳಗೆ 
ರುದ್ರಾಂತರ್ಗತ ಸಂಕರ್ಷಣನಲ್ಲಿ ವಂದು ವಿಮಾನದ ಬಿಂಬನ ಐಕ್ಕಚಿಂತಿಸಿ 


154 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಪೂಜಿಸಿ, ಪ್ರಾರ್ಥಿಸಿ ಉಪಸಂಹಾರ ಮಾಡಕೊಂಡು ಮೇಲಕ್ಕೆ ಹೋಗಬೇಕು. 
ಅಂದರೆ ಮೇರುವಿಗೆ ಪ್ರದಕ್ಷಿಣಾ ರೂಪದಿಂದ ಪಶ್ಚಿಮಕ್ಕೆ ಕೇತುಮಾಲಾಖಂಡಕ್ಕೆ 
ಹೋಗಬೇಕು. 


೮. ಕೆಂಡುಮಾಲಾಖ೦ಡ 


ಇಳಾವರ್ತಖಂಡದಿಂದ ಪ್ರದಕ್ಷಿಹಾರೂಪದಿಂದ ಪಶ್ಚಿಮಕ್ಕೆ 
ಕೇತುಮಾಲಾಖಂಡಕ್ಕೆ ಹೋಗಬೇಕು. ಈಖಂಡದಲ್ಲಿರುವವರ ಆಯುಸ್ಸು 13000 
ವರುಷ. ಈಖಂಡದಲ್ಲಿ ಮೇರುಪರ್ವತದ ಮ್ಯಾಲೆ 32000 ಗಾವುದ ಅಗಲ 
ವಾಗಿದೆ. ಇಲ್ಲಿ “ಶತಕೋಟಿ” ಎನತಕ್ಕ ಬ್ರಹ್ಮದೇವರ ಮನಿಇದೆ. ಈಮಂದಿರ 
10000 ಗಾವುದವಿದೆ. ಅಂಗಳ 8000 ಗಾವುದ. ಈಅಂಗಳದಲ್ಲಿ ಸ್ವರ್ಗದಭೂಮಿ 
ವಡಕೊಂಡು ಭಾಗೀರಥಿನದಿ ಬೀಳುತ್ತದೆ. ಬಿದ್ದು ನಾಲ್ಕುಭಾಗವಾಗುತ್ತದೆ. ಪೂರ್ವಕ್ಕೆ 
ಭದ್ರಾಶ್ವಕ್ಕೆ “ಶಿತಾ” ಎಂಬ ಹೆಸರಿನಿನಧ ಪ್ರವಹಿಸಿ ಲವಣ ಸಮುದ್ರ ಸೇರುತ್ತಾಳೆ. 
ಉತ್ತರಕ್ಕೆ ಭದ್ರಾನದಿ ರಮ್ಯಕ, ಹಿರಣ್ಮಯಿ, ಕುರುಖಂಡದೊಳಗೆ ಹೋಗಿ 
ಲವಣಸಮುದ್ರ ಸೇರುತ್ತಾಳೆ. ಇದಕ್ಕೆ ಪೂರ್ವಕ್ಕೆ ಮಾಲ್ಯವಚಿತ ಪರ್ವತ 20 
ಸಾವಿರ ಉದ್ದ 2000 ಗಾವುದ ಅಗಲ, 10000 ಗಾವುದ ಎತ್ತರ ದಕ್ಷಿಣಕ್ಕೆ 
34000 ಗಾವುದ ಇಲ್ಲಿ 10000 ವರ್ಷ ಆಯುಸ್ಸು ಇಲ್ಲಿ ಮಾವಿನ ಗಿಡದಂತೆ 
ಹಲಸಿನ ಗಿಡಗಳು ಇವೆ. ಇಲ್ಲಿ ಆಹಾರಹಳಸಿನಹಣ್ಣಿನರಸ. ಇಲ್ಲಿ ರತಿಪತಿ ಮನ್ಮಥ 
ಅಂತಿರ್ಗತ ಪ್ರದ್ಯುಮ್ನ ದೇವರನ್ನು ಪೂಜಿಸುತ್ತಾರೆ. ರತೀದೇವರಲ್ಲಿ, ಕೃತೀದೇವೇರ 
ಸನ್ನಿಧಾನ. ಇಂಥಾ ಪ್ರದ್ಯುಮ್ನ ದೇವರಲ್ಲಿ ನಮ್ಮ ವಿಮಾನದ ಬಿಂಬನನ್ನು 


ಮರ ಕ. 
ಐಕ್ಕಮಾಡಿ ಚಿಂತಿಸಿ-ಪೂಜಿಸಿ ಉಪಸಂಹಾರಮಾಡಿಕೊಂಡು, ಮುಂದೆ ಉತ್ತರಕ್ಕೆ. 


6. ರಮ್ಯ ಕಣು೦ಡ 


ಈಕೇತುಮಾಲಾಖಂಡದಿಂದ ಉತ್ತರಕ್ಕೆ ರಮ್ಯಕಖಂಡಕ್ಕೆ ಹೋಗಬೇಕು. 
ಇಳಾವರ್ತಖಂಡಕ್ಕೆ ರಮ್ಯಕಖಂಡಕ್ಕೂ ಮಧ್ಯ ನೀಲಪರ್ವತವಿದೆ. ಇದು 90000 
ಯೋಜನ ಉದ್ದ 2000 ಯೋಜನ ಅಗಲ, 10000 ಯೋಜನ ಎತ್ತರ. 
ಈಪರ್ವತದಲ್ಲಿ ಇಂದ್ರನೀಲಾ ಮಾಣಿಕ್ಯಗಳು ವಿಶೇಷವಾಗಿ ಉಂಟು. ಇವು 
ಬೆಕ್ಕಿನಕಣ್ಣುಗಳ೦ತೆ ಹೊಳೆಯುತ್ತಿರುತ್ತವೆ. ರಮ್ಯಕಖಂಡ 9000 ಗಾವುದ ವಿಸ್ತೀರ್ಣ. 
ಇಲ್ಲಿ ವೈವಸ್ಥತಮನು ಮತ್ಸ್ಯಮೂರ್ತಿಯನ್ನು ಉಪಾಸನಮಾಡುತ್ತಾನೆ. ಇಲ್ಲಿನವರಿಗೆ 
ಆಯುಸ್ಸು 10000ವರುಷ. ಇಲ್ಲಿಯ ಆಹಾರ ಅಂಜೂರು ಹಣ್ಣುಗಳು ಇದರ 
ರಸ. ರಾಚಕ, ರಮ್ಯಕ. ಈರಮ್ಯಕಖಂಡಕ್ಕೂ ಮಧ್ಯ ಶ್ವೇತಪರ್ವತವಿದೆ. ಇದು 
20000 ಉದ್ದ-10000 ಗಾವುದ ಎತ್ತರ, 2000ಗಾವುದ ಅಗಲ. 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 155 


7. ಹಿರಣ್ಯಯಖ೦ಡ 


ಇದು 9000 ಗಾವುದ ವಿಸ್ಮೀರ್ಣ. ಇಲ್ಲಿನವರಿಗೆ 12000 ವರುಷ 
ಆಯುಸು. ಇಲ್ಲಿ ಆಹಾರ ಬಿಲ್ಪಹಣ್ಣು. ಇಲ್ಲಿ ಪಿತ್ಯದೇವತೆಗಳ ಆರ್ಯಮನು 
ಕೂರ್ಮರೂಪಿಪರಮಾತ್ಮನನ್ನು ಉಪಾಸನ ಮಾಡುತ್ತಾನೆ. ಇದಕ್ಕೆ ಉತ್ತರಕ್ಕೆ 
ಶೃ೦ಗಪರ್ವತವಿದೆ. ಇದು 90000 ಉದ್ದ2000 ಗಾವುದ ಅಗಲ. 10000 
ಗಾವುದ ಎತ್ತರ. ಈಪರ್ವತಕ್ಕೆ ಮೂರುಗೋಪುರಗಳಂತೆ ವಿಶಾಲವಾದ ಪ್ರದೇಶ. 
ವಂದು ನವರತ್ನ ಮಾಣಿಕೈರಡರಮಧ್ಯ, ಭಂಗಾರದ್ದು ಮೂರನೇಯದು. 
ಇದರಮ್ಯಾಲೆ ದೊಡ್ಡದಾದ ಮನೆಗಳು ಇವೆ. ಇಲ್ಲಿಗೆ ದೇವತೆಗಳು ಬಂದು 
ವಿಹಾರಮಾಡುತ್ತಾರೆ. 


ಆ. ಕುರುಖಂಡ 


ಇಲ್ಲಿ ಭೂದೇವಿಯವರು ವರಾಹಮೂರ್ತಿಯನ್ನು ಉಪಾಸನ 
ಮಾಡುತ್ತಾರೆ. ಇಲ್ಲಿನವರಿಗೆ 14500 ವರುಷಗಳು ಆಯುಷ್ಯ. ಇಲ್ಲಿಕೆಲವು 
ಕಲ್ಪವೃಕ್ಷದಂತೆ ಬೇಡಿದ ಪದಾರ್ಥಗಳನ್ನು ಕೊಡುತ್ತವೆ. ಇಲ್ಲಿ ಅದೇಪ್ರಕಾರ 
ಉಪಾಸನಮಾಡಿ ನಾವು ತಿರುಗಿ ಹಿಂದಕ್ಕೆ ಬಂದು ಪೂರ್ವಕ್ಕೆ ಭದ್ರಾಶ್ವಖಂಡ. 


ಅ. ಭದ್ರಾಶ್ಚಖಂಡ 


ಇಳಾವರ್ತ ಖಂಡಕ್ಕೆ ಭದ್ರಾಶ್ವಖಂಡಕ್ಕೂ ನಡುವೆ ಗಂಧಮಾದನ 
ಪರ್ವತವಿದೆ. ಇದು 10000 ಗಾವುದ ಎತ್ತರ. 90000 ಗಾವುದ ಉದ್ದ. 
2000ಗಾವುದ ಅಗಲವಿದೆ. ಭದ್ರಾಶ್ಚಖ೦ಡ ಪೂರ್ವ,ಪಶ್ಚಿಮ 31000 ಗಾವುದ 
, ಉತ್ತರ ದಕ್ಷಿಣ 34000ಗಾವುದ. ಇಲ್ಲಿಯ ರಾಜಾಭದ್ರಾಶ್ವ ಇಲ್ಲಿ ಶ್ರೀವಾದಿರಾಜ 
ಸ್ವಾಮಿಗಳು ಸಹ ಇದ್ದಾರೆ. ಇಲ್ಲಿ ಹಯಗ್ರೀವಮೂರ್ತಿಯನ್ನು ಉಪಾಸನೆ 
ಮಾಡುತ್ತಾರೆ. ಇಲ್ಲಿ ಭದ್ರಾ ಎಂಬವನವಿದೆ. ಅಲ್ಲಿ ಮಾವಿನವೃಕ್ಷಗಳಿವೆ. ಇಲ್ಲಿನವರಿಗೆ 
10000 ವರುಷ ಆಯುಷ್ಯ. ಇಲ್ಲಿ ಹಯಗ್ರೀವನನ್ನು ಉಪಾಸನೆಮಾಡಿಕೊಂಡು 
ಮತ್ತು ಮೇರುವಿಗೆ ಪ್ರದಕ್ಷಿಣವಾಗಿ ಕುರುಖಂಡಕ್ಕೆ ಹೋಗಬೇಕು. ಈ 
ಓಂಭತ್ತುಖಂಡ ಉಳ್ಳದ್ವೀಪಕ್ಕೆ “ಜಂಬೂದ್ವೀಪ” ಎಂದು ಹೆಸರು. 


ನವದ್ದೀಪಗಳು 1. ಜಂಬೂದ್ಧೀಪ 


ಇದು ವಟ್ಟುಕೂಡಿ ವಂದುಲಕ್ಷಗಾವುದ ಹ್ಯಾಗೆ ಎಣಿಸಿದರು ಆಗುತ್ತದೆ. 
ಭರತಖಂಡ ವಂದು ಬಿಟ್ಟು ಮಿಕ್ಕ ಎಂಟು ಖಂಡದಲ್ಲಿ 10000 ಆನೆಬಲವುಳ್ಳ 


156 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


Pad 


ಜನರು. ಈಜ೦ಬೂದ್ವೀಪಕ್ಕೆ ಉಪದ್ವೀಪಗಳಿವೆ. ಅವು ಯಾವ್ಯದೆಂದರೆ, 
ಸಗರರಾಜನ ಮಕ್ಕಳು ಯಜ್ಞಾಶ್ವವನ್ನು ಹುಡುಕುಲಿಕ್ಕೆ ಹೋದಾಗ್ಗೆ.ಸಮುದ್ರದೊಳಗೆ 
ಮುಣ್ಣುಕಿತ್ತಿ ಹಾಕಿದಾಗ ಈದ್ವೀಪಗಳು ಆಗಿವೆ. ಅವುಯಾವುದೆಂದರೆ, 
ಸ್ವರ್ಣ,ಪ್ರಸ್ತ,ಚಂದ್ರ,ಶುಕ್ರ, ಅವರ್ತನಾ, ರಮಣಕ, ಮುದಾಹರಣ, ಪಂಚಜನ್ಯ, 
ಸಿಂಹಳಾ, ಲಂಕಾ, ಇನ್ನೂ ಇತರ ಚಿಲ್ಲರ ದ್ವೀಪಗಳು ಸಹ ಇವೆ. ಅಂಗದ್ವೀಪ, 
ಯಮದ್ವೀಪ, ಮಲಯದ್ದೀಪ, ಶಂಖದ್ವೀಪ, ಕುಶದ್ವೀಪ, ವರಹದ್ವೀಪ, ಇತ್ಯಾದಿಗಳು. 
ಈ ಜಂಬೂದ್ವೀಪದ ಸುತ್ತಲು ಲವಣ ಸಮುದ್ರ ವಂದುಲಕ್ಷಗಾವುದ ಇದರ 
ತರುವಾಯ. 

2. ಪಕ್ಷದ್ಧೀಪ:- ಇದು ಎರಡು ಲಕ್ಷಗಾವುದ ಲವಣಸಮುದ್ರಸುತ್ತಲು ಇದೆ. 
ಇಂದಃಜಿಹ್ವ 7ಮಂದಿ ಮಕ್ಕಳು, ಇವರ ಹೆಸರು. 1 ಶಿವ, 2ಯಶಸ, 3.ಶಾ೦ತ, 
4.ಕ್ಷೇಮ, 5.ಸುಭದ್ರ, 6.ಅಮೃತ, 7.ಅಭಯ, ಏಳುಖಂಡಕ್ಕೂ ವಿಭಾಗ ಏಳು 
ಪರ್ವತಗಳು. 1ಮಣೀಕೂಟ, 2.ವಜಕೂಟ, 3.ಇ೦ದ್ರಸೇನಾ, 4.ಜ್ಯೋತಿರ್ಭಾನು, 
5.ಧೂಮ್ರವರ್ಣ, 6.ಹಿರಣ್ಯಗ್ರೀವ, 7.ಮೇಘಮಾಲಾ. ಏಳುನದಿಗಳು 1.ಅರುಣ, 
2.ಅನುಗುಣ, 3.ಅ೦ಗೀರಸ, 4.ಸಾವಿತ್ರಿ, 5.ಸುಪ್ರಭಾ, 6.ರುತು೦ಬರಾ, 
7.ಸತ್ಯ೦ಬರಾ. ಇಲ್ಲಿಪ್ಪಕ್ಷವೃಕ್ಷ 100ಯೋಜನ ಎತ್ತರ, ಇದರ ಮ್ಯಾಲೆ ಅಗ್ನಿ 
ಸಪ್ತಜಿಂಹೃದಿಂದ, ಇದ್ದಾನೆ. ಇಲ್ಲಿ ಜನರ ವರ್ಣಗಳು ಹಂಸ, ಪಾತಂಗ, 
ಗೋದ್ವಾಯ, ಸತ್ತಂಗ, ಈನದಿಗಳಲ್ಲಿ ಸ್ನಾನಮಾಡಿದರೆ ಪಾಪದಿಂದ ನಿವೃತ್ತರಾಗಿ 
ಒಂದುಸಾವಿರ ವರುಷ ಸುಖದಿಂದ ಇರುತ್ತಾರೆ. ಈದ್ದೀಪದಲ್ಲಿ ಸೂರ್ಯಾಂತರ್ಗತ ' 
ನಾರಾಯಣನ ಉಪಾಸನೆ ಮಾಡುತ್ತಾರೆ. ಈ ರೂಪವನ್ನು ಉಪಾಸನೆ 
ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಮುಂದೆ ಇಕ್ಷ್ವಾಕು ಸಮುದ್ರ 
200000 ಗಾವುದ ಇದರ ಸುತ್ತಲೂ:- 


3. ಶಾಲ್ಮಲೀದ್ವೀಪ:- ಶಾಲ್ಮಲೀದ್ವೀಪ 400000 ಗಾವುದ. ರಾಜಾ 
ಯಜ್ಯ್ಞಬಾಹು. ಇಲ್ಲಿ ಶಾಲ್ಮಲೀ ವೃಕ್ಷ 1650ಯೋಜನೆ. ಇದರ ಮ್ಯಾಲೆ 
ಗರುಡನವಾಸ. ಈರಾಜಗೆ ಏಳು ಜನ ಮಕ್ಕಳು. ಇವರ ಹೆಸರೆ ಖಂಡಗಳಾಗಿವೆ. 
1.ಸುಲೋಚನ, 2.ಸೋಮ.3.ನಶ್ಚರ, 4.ರಮಣಕ, 5.ದೇವಬರ್ಹ. 6.ವಾರಿಭದ್ರ, 
7.ಅಪ್ಯಾಯನ. ಅದರ ಪರ್ವತಗಳು. 1.ಸುರಸ,2.ಶತಶ್ಶ೦ಗ,3.ವಾಮದೇವ, 
4.ಕು೦ದ,5.ಮುಕು೦ದ, 6.ಪುಷ್ಕರವೃಕ್ಷ, 7.ಸಹಸೃತಿ. 7ನದಿಗಳು. 1.ಅನುಮತಿ, 
2.ಶನಿವಾಲಿ, 3.ಕುಹಾಸರಸ್ತತಿ, 4.ರಜನಿ,5.ನ೦ದ, 6.ರಾಕಾ,7.ಚಾಕ್ಷರು. ವರ್ಣಗಳು 
1.ಸೂತ್ರಾಧಾರ, 2.ವೀರ್ಯಾಧಾರ, 3.ವಸುಧಾರ, 4.ಊರ್ಧ್ವಧಾರ. ಇಲ್ಲಿ ಜನರು 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 157 


ಚಂದ್ರಾಂತರ್ಗತ ಪ್ರದ್ಯುಮ್ನ ದೇವರನ್ನು ಉಪಾಸನಮಾಡುತ್ತಾರೆ. ಈ 
ಉಪಾಸನೆಮಾಡಿ ಮುಂದೆಹೋಗಬೇಕು. ಇದರ ಸುತ್ತಲು ಸುರಾಸಮುದ್ರ 400000 


ಗಾವುದ ಇದರ ಸುತ್ತಾ:- 


4. ಕುಶದ್ವೀಪ:- ಕುಶದ್ವೀಪದ ವಿಸ್ತೀರ್ಣ 400000 ಗಾವುದ. 1100 
ಯೋಜನಉಳ್ಳ ಕುಶದ ಹುಲ್ಲುಕಡ್ಡಿ ಅಂತ ವೃಕ್ಷವಿದೆ. ಇದು ಬಹು 
ಕಾ೦ತಿಉಳ್ಳದ್ದಾಗಿ ಈ ದ್ವೀಪದಲ್ಲಿ ಬೆಳಕು ಮಡುತ್ತದೆ. ಇಲ್ಲಿ ರಾಜ- ಹಿರಣ್ಕರೇತ, 
7ಮಕ್ಕಳು. ಇವರಹೆಸರೆ ಖಂಡಗಳು. 1.ವಸುಧಾನ, 2.ಧೃಡ, 3.ರುಚಿ, 4.ನಾಭಿಗುಪ್ತ 
5.ಸತ್ಯವ್ರತ, 6.ವಿಪ್ರ,7.ವಾಮದೇವ. 7ಖ೦ಡಗಳಿಗೆ 7ಪರ್ವತಗಳು ಭಾಗವಾಗಿದೆ. 
1.ಚಕ್ರ,2.ಜಾರುಶ್ಶ೦ಗ, 3.ಕಪಿಲ, 4.ನಿಮ್ನ್ಮಕೂಟ, 5.ದೇವಾನಿಕ, 6.ಊರ್ದ್ವ 
ರೋಮ, 7.ದ್ರವೀಣ. 7 ನದಿಗಳು. 1.ರಸತುಲ್ಯ, 2.ಮಧುತುಲ್ಯ, 3.ಸೃತವಿ೦ದ. 
4, ಮಿತ್ರವಿ೦ದ, 5.ಸೇನಗರ್ಭ, 6.ಫೃತಾಚ್ಕುತ, 7.ಮಂತ್ರಮಾಲಾ. ಚಾರುವರ್ಣಗಳು. 
1.ಕುಶಲ, 2.ಕೋವಿದ, 3.ಅಭೀಯುಕ್ತ 4.ಕುಲಕ. ಆಯುಸ್ಸು 1000 ವರ್ಷ. ಅಗ್ನಿ 
ಅಂತರ್ಗತ ಪರಶುರಾಮನನ್ನ ಉಪಾಸನಮಾಡಿಕೊ೦ಡು ಮುಂದೆಹೋಗಬೇಕು. 
ಈದ್ವೀಪಕ್ಕೆ ಸುತ್ತಲು ಫೃತಸಮುದ್ರವಿದೆ 800000 ಗಾವುದ ವಿದೆ. ಮುಂದೆ ಇದರ 

5. ಕ್ರೌಂಚದ್ವೀಪ:- ಕೌಂಚದ್ದೀಪ ವಿಸ್ಮೀರ್ಣ 1600000 ಗಾವುದ. ಇಲ್ಲಿ 
ಕ್ರೌಂಚಪರ್ವತವಿದೆ. ಸ್ಶ್ಕಂಧ ಈಪರ್ವತದೊಳಗೆ ಬಾಣದಿಂದ ಹೊಡೆದು ದೊಡ್ಡ 
ಬಿಲಮಾಡಿದ್ದಾನೆ. ಇದನ್ನು ವರುಣ ಸ೦ರಕ್ಷಣ ಮಾಡುತ್ತಿದ್ದಾನೆ. ರಾಜಾ ಧೃತಪು. 
ಇವನಿಗೆ 7ಜನ ಮುಕ್ಕಳು. ಇವರು 1.ಚಾರಂ,2.ಮೇಘಪುಷ್ಟ, 
3.ಸುಧಾಮ,4.ಯಷಿ,5.ಚ್ವಾಲಾ, 6.ಲೋಹಿತವರ್ಣ, 7.ವದಸ್ಪತಿ. ಪರ್ವತಗಳು 
1ಶುಕ್ಷ, 2.ವರ್ಧಮಾನ.3.ಉಪಬರ್ಹಣ,4.ಉಪಭೋಜನ, 5ನ೦ದ,6.ನಂದನ, 
7.ಸರ್ವತೋಭದ್ರ. ನದಿಗಳು 1ಅಭಯ, 2.ಅಮೃತೋಪ, 3.ಆರ್ಯಕ, 
4.ತೀರ್ಥವತಿ, 5.ರೂಪವತಿ, 6.ಪವಿತ್ರ, 7.ಶುಕ್ಷಪದಿ. ಚಾತುರ್‌ವರ್ಣ-1ಗುರು, 
2.ವೃಷಭ, 3.ಪ್ರವೀಣ, 4.ದೇವ. ವರುಣಾಂತರ್ಗತ ಮತ್ಸ್ಯರೂಪಿಯನ್ನು 
ಉಪಾಸನಮಾಡುತ್ತಾರೆ. ನಾವು ಮತ್ಸ್ಯಮೂರ್ತಿ ಉಪಾಸನಮುಗಿಸಿಕೊಂಡು 
ಮುಂದಕ್ಕೆ ಹೋಗಬೆಕು. ಇದರ ಸುತ್ತಲು 1600000 ಗಾವುದ ಸುತ್ತಲು ಇದೆ. 
ಇದರಸುತ್ತಾ: 


6. ಶಾಖಾದ್ವೀಪ:- ಶಾಖಾದ್ವೀಪ 32 ಲಕ್ಷ ಗಾವುದ. ರಾಜ-ಮೇಧಾತಿಥಿ 
ಇಲ್ಲಿ ಶಾಖಾವ್ಯಕ್ಷ. ಇದು ದ್ವೀಪಕೆಲ್ಲಾ ಸುವಸನೆ ಕೊಡುತ್ತದೆ. ಇಲ್ಲಿಯರಾಜನಿಗೆ 


158 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


7 ಜನ ಮಕ್ಕಳು. 1 ಪುರೋಜವ, 2.ಮನೋಜವ.3.ವೇಪಮಾನ, 4.ದೂಮ್ರಾನಿಕ, 
5.ವಿಚಿತ್ರರೇಥ,6.ಬಹುರೂಪ. 7.ವಿಶ್ವಧಾರ. 7ಪರ್ವತಗಳು 1.ಈಶಾನ, 
2.ಉರುಶೃಂಗ, 3.ಬಲಭದ್ರ, 4.ಶತಕೇಸರ, 5.ಸಹಸ್ರಶ್ರೋತ, 6.ದೇವಪಾಲ. 
7.ಮಹಾನಶ. 7ನದಿಗಳು. |.ಅನರ್ಫ.2.ಆಯುರ್ದನ,3.ಉಭಯಸ್ಯೃಷ್ಟಿ, 
4.ಅಪರಾಜಿತ, 5.ಪ೦ಚಪದಿ, 6.ಸಹಸ್ಪಶ್ವೇತ,7.ನಿಜಧೃತಿ. ಚಾತುರ್‌ವರ್ಣಗಳು. 
1.ದ್ರೋತವ್ರತ, 2.ಸತ್ಯವ್ರತ. 3.ದಾನವ್ರತ, 4.ಅನುವ್ರತ. ಇಲ್ಲಿ ಪ್ರಾಣಾಯಾಮ 
ಪೂರ್ವಕವಾಗಿ ವಾಯು ಅಂತರ್ಗತ ವಾಸುದೇವನನ್ನು ಉಪಾಸನೆ ಮಾಡುತ್ತಾರೆ. 
ಇಂಥಾ ವಾಯು ಅ೦ತರ್ಗತ ವಾಸುದೇವನನ್ನು ಪೂಜಿಸಿ ಮುಂದೆಹೋಗಬೇಕು. 
ಈದ್ವೀಪದ ಸುತ್ತಲು ಕ್ಷೀರರಸವಿದೆ. 32 ಲಕ್ಷಗಾವುದ ಈಕ್ಷೀರಸಮುದದಲ್ಲಿ 
ಶ್ರೇತದ್ಧೀಪವಿದೆ. 


7. ಪ್ರೇತಬ್ದೀಪ 


ಈದ್ವೀಪಕ್ಕೆ ಹೋಗಲಿಕ್ಕೆ 12ಬಿಲಗಳುಇವೆ. ವಂದೊಂದು ಮಾರ್ಗ 10000 
ಗಾವುದವಿದೆ. ಈಮಾರ್ಗವು ವಜ್ರ ಸ್ಪಟಿಕ,ಹಲಿಗೆಗಳಿಂದ ನಿರ್ಮಿತವಾದದ್ದು. 
ಇದರಬೆಳಕಿನಿಂದ ಕತ್ತಲೆಯೇಇಲ್ಲ. ಈಶ್ವೇತದ್ದೀಪ ವಿರಾಡ್ರೂಪಿ ಪರಮಾತ್ಮನಿಗೆ 
ಕೆಳಪೆಟ್ಟಿಯಲ್ಲಿ ಇದೆ. ಶ್ವೇತದ್ವೀಪ 20 ಲಕ್ಷಗಾವುದ. ಶ್ರೀಭಾಗ 8ಲಕ್ಷ ಗಾವುದ. 
ಭೂಭಾಗ 6ಲಕ್ಷಗಾವುದ, ದುರ್ಗಾಭಾಗ 6ಲಕ್ಷ ಗಾವುದ. ಪರಮಾತ್ಮನ ಮನಿಗೆ 
ದಕ್ಕುಗಳಿಗೆ 2 ಬಾಗಿಲು. ವಿದಿಕ್ಕಿನಲ್ಲಿ 4 ಬಾಗಿಲು. ಅಂತು 24 ಬಾಗಿಲು. ಇಲ್ಲಿ 
ಪರಮಾತ್ಮನ ವಿಮಾನವಿದೆ. ಇದು ಲಕ್ಷಿಗಾವುದ ಉನ್ನತ. ವ೦ದುಲಕ್ಷ 5ಸಾವಿರ 
ಅಗಲ. ಇಲ್ಲಿ ಪರಮಾತ್ಮನ ಹಾಸಿಕಿ. ಶೇಷನ ಉದ್ದ 3ಲಕ್ಷ ಗಾವುದ. ಎತ್ತರ 
ಎರಡುವರೆಲಕ್ಷ ಗಾವುದ. ಇಂಥಾ ಶೇಷನ ಹಾಸಿಕೆಯಲ್ಲಿ ವಾಸುದೇವ ಮೂರ್ತಿ. 
ಎರಡುವರೆಲಕ್ಷಗಾವುದ ಉದ್ದನಾಗಿ 16 ವರುಷದ ಮದಲಿಂಗನಾಗಿ ಮಲಗಿದ್ದಾನೆ. 
ಈವಾಸುದೇವನ ಅಳಿತಿ: (ಪಾದಗಳು 36000 ಗಾವುದ; 2.ಪಾದದಿಂದ 
ಟೊಂಕದ ಪರಿಯಂತ- 100000ಗಾವುದ; 3.ಟೊಂಕದಿಂದ ನಾಭಿವರೆಗೆಎ 
18000ಗಾವುದ; 4.ನಾಭಿಯಿಚಿದ ವಕ್ಷ-ಉದರ-ಊರು-ಮುಖ ಕೂಡಿಸಿಐ 
182000 ಗಾವುದ; 5.ಲಲಾಟ=300 ೦ರೋಜನ; 6.ಕ್ಟರ್ಣಗಳು 
(ವಂದೊಂದು)-1000ಗಾವುದ; 7.ಕರ್ಣದ್ವಯಗಳು (ವಂದೊಂದು)=1000 
ಗಾವುದ; 8.ಹುಬ್ಬುಗಳು-2000ಗಾವುದ; 9.ವಾಶಿಕ- 300 ಗಾವುದ; 
10.ಬಾಹುಗಳು (ವಂದೊಂದು)-ಎರಡುಲ್ಲ್ಷಿಗಾವುದ. ಬೆರಳೂ-1000ಗಾವುದ; 
11.ಇಂಥಾವಾಸು ದೇವನನ್ನ ಸಕಲ ದೇವತೆಗಳು, ಮುಕ್ತಾಮುಕತ್ತು ಉಪಾಸನೆ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 159 


ಮಾಡುತ್ತಾರೆ. ಪ್ರಳಯದಲ್ಲಿ ಈಶ್ವೇತದ್ವೀಪದ ನಿತ್ಯಾಭಾಗಕ್ಕೆ ನಾಶವಿಲ್ಲ. 
ಈವಾಸುದೇವಮೂರ್ತಿಯನ್ನು ಗೃಹಸ್ಥಾಶ್ರಮಿಗಳು ಚೆ೦ತನೆಮಾಡಿ ಸತ್ಯಲೋಕ.ಅಗ್ನಿ 
ಸೂರ್ಯನದ್ವಾರ ಎಮ್ಮಗುರು, ಸ್ವಗುರುಬಿ೦ಬನಲ್ಲಿ ಐಕ್ಯಚಿಂತನೆಮಾಡಿ 
ಲಯಹೊಂದುವರು. ಅನಿತ್ಯಭಾಗಕ್ಕೆನಾಶ ಉಚಿಟು. ಸೃಷ್ಠಿಕಾಲಕ್ಕೆ ಬ್ರಹಮಾಂಡ ಸೃಷ್ಠಿ 
ಆದನಂತರ ಅವರನ್ನು ಮತ್ತೆ ಸೃಷ್ಠಿಗೆ ತರುತ್ತಾನೆ. ಲಿಂಗಭಂಗ ಆದವರು ಸೃಷ್ಠಿಕಾಲಕ್ಕೆ 
ಪರಮಾತ್ಮನ ಉದರದಿಂದ ಹೊರಗೆಬಂದು ಈಶ್ವೇತದ್ವೀಪಕ್ಕೆ ಬಂದು 
ಈವಾಸುಧೇವನ ದರ್ಶನ ತೆಗೆದುಕೊಂಡು ಇಚ್ಛಾವರಣ ಅಪಸರಣವಾಗಿ ಅವರಿಂದ 
ಆಜ್ಞಪ್ಪರಾಗಿ ಶ್ರೀಭಾಗಕ್ಕೆ ಹೋಗಬೇಕು. 


ಪಶ್ರೀಬಾದ 


ಈ ಭಾಗಕ್ಕೆ ಮುಕ್ತರನ್ನು ಕಳಿಸಬೇಕು. ಈ೦ಥಾವಾಸುದೇವಮೂರ್ತಿಯ 
ಉಪಾಸನ ಮುಗಿಸಿ, ಈಮೂರ್ತಿಯ ಅನುಗ್ರಹದಿಂದ ಭರತಖಂಡದಿ 
ಸಾಧನವನ್ನು ಮುಗಿಸಿ ಅಪರೋಕ್ಷಿತನಾಗಿ, ಬ್ರಹ್ಮದೇವರ ತಾರಕೋಪದೇಶ 
ತೆಗೆದುಕೊಂಡು ವಿರಜಾನದಿ ಸ್ನಾನಮಾಡಿ ಪ್ರಳಯದಕಾಲಕ್ಕೆ ಪರಮಾತ್ಮನ 
ಉದರದಲ್ಲಿ ಬ್ರಹ್ಮದೇವರ ಸಹಿತನಾಗಿ ಪ್ರವೇಶಮಾಡುತ್ತಾನೆ. ಇಂಥಾಮೂರ್ತಿಯಲ್ಲಿ 
ನಮ್ಮಬಿಂಬನನ್ನು ವಂದು ಅಂಶದಿಂದ ವಿಮಾನದ ಅಗ್ರೇಶನಿಂದ ತೆಗೆದು 
ಈಮೂರ್ತಿಯಲ್ಲಿ ಐಕ್ಕಚಿಂತನೆಮಾಡಿ ಉಪಸಂಹಾರಮಾಡಿಕೊಂಡು ಮುಂದಕ್ಕೆ 
ಹೋಗಬೇಕು. ಈಕ್ಷೀರಸಮುದ್ರ ಸುತ್ತಲು ಪುಷ್ಕರದ್ವೀಪವಿದೆ 64ಲಕ್ಷ ಗಾವುದ 
ವಿಸ್ತೀರ್ಣ ಸುತ್ತಲುಇಡೆ. ಇಲ್ಲಿ 1100ಯೋಜನ ಅಗಲದ ಒಂದು ಸರೋವರ, 
ಪುಷ್ಪರಣಿಇದೆ. ಇಲ್ಲಿ ಒಂದು ಸಹಸ್ರದಳದ ಕಮಲ ವಿದೆ. ಇದು ಭಂಗಾರ 
ಮಯವಾಗಿದೆ. ಇದರಲ್ಲಿ ಬ್ರಹ್ಮದೇವರು ಇದ್ದಾರೆ. ಇಂಥಾ ಬ್ರಹ್ಮಾಂತರ್ಯಾಮಿ 
ವಾಸುದೇವನನ್ನು ಇಲ್ಲಿ ಜನರು ಉಪಾಸನೆಮಾಡುತ್ತಾರೆ. ರಾಜಾ-ವೀತಿಹೋತ್ರ 
ಇವನ ಮಕ್ಕಳು ಇಬ್ಬರು. 1ರಮಣಕ, 2.ಧಾತಕ, ಇವು ಖಂಡಗಳೂ ಹೌದು. 
ಇವೆರಡು ಖಂಡಗಳ ನಡುವೆ ಮಾನಸೋತ್ತರ ಪರ್ವತವಿದೆ. ಇದು 10000 ಸಾವಿರ 
ಗಾವುದ ಅಗಲ, 10000 ಗಾವುದ ಎತ್ತರ, ಈ ಪರ್ವತದಮ್ಯಾಲೆ 4ದಿಕ್ಕಿಗೆ 4 
ಪಟ್ಟಣಗಳು ಇವೆ. 1.ದೇವದಾನಿ; 2.ಸ೦ಯಮಿನಿ, 3.ನಿಮ್ಲೋಚನಿ; 4.ವೈಭಾವರಿ. 
ಇಲ್ಲಿ ಇಂದ್ರ, ಯಮ, ವರುನ,ಕುಬೇರ,ಇರುತ್ತಾರೆ. ಈಪರ್ವತದ ಮ್ಯಾಲೆ 
ನವವೀಧಿಗಳು ಇವೆ. ಇಲ್ಲಿ ಸೂರ್ಯನರಥ ತಿರುಗುತ್ತದೆ. ನವವೀಧಿಗಳ ಒಳಗೆ 
12 ರಾಶಿಗಳು, 27 ನಕ್ಷತ್ರಗಳು ಇವೆ. ಇದರ ಸುತ್ತಲು ಶುದ್ಧೋದಕ ಸಮುದವಿದೆ. 
ಶುದ್ಧೋದಕ ಸಮುದ್ರ 64ಲಕ್ಷಿಗಾವುದ ವಿದೆ: ಇದರಲ್ಲಿ ಮಣಿದ್ದೀಪ ಎಂತ ಒಂದು 


160 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


೨ 


| ದ್ವೀಪವಿದೆ. ಇಲ್ಲಿ ಹಂಸ, ರಾಜರಾಜೇಶ್ವರಿ ಎನುತಕ, 


ತಕ್ಕ ಆ ಪರಮಾತ್ಮನ ಸ್ತ್ರೀರೂಪವಿದೆ. 
ಇಲ್ಲಿ ಸಕಲ ದೇವತೆಗಳು ಬ೦ದು ಪೂಜೆ ಮಾಡುತ್ತಾರೆ. ಈಭಗವದ್ರೂಪ 
ಪೃಥುಚಕ್ರವರ್ತಿಯಲ್ಲಿ ಆವೇಶ ಉಂಟು. ಈ ಶುದ್ಧೋದಕ ಸಮುದ್ರದ ತರುವಾಯಿ 
ಸುವರ್ಣಭೂಮಿಯಿದೆ. ಇದು 96ಲಕ್ಷಗಾವುದ ಇದಕ್ಕೆ ಅಂಚು ಎರಡು ಕಡೆಗೆ 


5ಲಕ್ಷ ಗಾವುದ ಪ್ರಾಕಾರ ನವರತ್ನ ಖಚಿತವಾದದ್ದು. ಇಂಥಾ ಸ್ಪರ್ಣಭೂಮಿ 
ಪೀತಾಂಬರ ಎಂತ ಅನಿಸಿಕೊಳ್ಳುತ್ತದೆ. ಇಲ್ಲಿ ಪುಣ್ಯಜೀವರು ಸುಖಬಡುತ್ತಾರೆ. 


ಇದರ ತರುವಾಯಿ ಲೋಕಾಲೋಕಪರ್ವತವಿದೆ. ಇದು 50ಲಕ್ಷಗಾವುದ 50ಸಾವಿರ 


ಗಾವುದ ಅಗಲವಿದೆ.ಇಲ್ಲಿ ಅರ್ಥಭಾಗದ ವರೆಗೆ ಸೂರ್ಯನಬೆಳಕು. ಮಿಕ್ಕ 
ಅರ್ಧಭಾಗಕ್ಕೆ ಸೂರ್ಯನಬೆಳಕು ಇಲ್ಲ. ಇಲ್ಲಿ ಕತ್ತಲು, ಬೆಳಕಿದ್ದಸ್ಥಳದಕ್ಕೆ 


ಸ್ವಲ್ಪಮುಣ್ಯಮಾಡಿದವರಿಗೆ ವಾಸ. ಕತ್ತಲು ಸ್ಥಳದಲ್ಲಿ ಪಾಪಿಗಳಿಗೆ ವಾಸ. 2ಲಕ್ಷ 
ಗಾವುದ ಎತ್ತರವಿದೆ. ಇದರ ತರುವಾಯಿ ಅಂಧಃತಮಸುಇದೆ. ಇದು 7ಕೋಟಿ 
ಗಾವುದಅಗಲವಿದೆ. 2ಲಕ್ಷಿಗಾವುದ ಎತ್ತರವಿದೆ. ಇಲ್ಲಿ ನಿತ್ಯನರಕಗಳು ಉಂಟು. 
ಇದು ನಿತ್ಯವಾದ ಪ್ರದೇಸ. ಪ್ರಳಯದಲ್ಲಿ ನಾಶವಿಲ್ಲ. ಇಲ್ಲಿ ಕಲಿ ಮೊದಲಾದ 
ಪಾಪಿಗಳಿಗೆ ಇಲ್ಲಿಯೇ ಮೋಕ್ಷ. ವೈಕುಂಠದಲ್ಲಿ ಶ್ರೀಭಾಗಕ್ಕೆ ಲಿಂಗಭಂಗ ಆದಮ್ಯಾಲೆ 
ಹ್ಯಾಗೆ ನಿತ್ಯಲೋಕಕ್ಕೆ ಮುಕ್ತರು ಹೋಗುತ್ತಾರೋ, ಹಾಗೆಯೇ ಇಲ್ಲಿ ಪಾಪಿಗಳು 
ಲಿಂಗಭಂಗ ವಾದಕೂಡಲೇ ನಿತ್ಯನರಕ ಪ್ರವೇಶ. ಇಲ್ಲಿಗೆಹೋದಮ್ಯಾಲೆ ಮತ್ತೆ ಸೃಷ್ಟಿ 
ಬರೋದಿಲ್ಲ. ಇದರತರುವಾಯ ಘನೋದಕ. ಇದು 14ಕೋಟಿಗಾವುದ ಅಗಲ 
ಸುತ್ತಲುಜದೆ. 10ಲಕ್ಷ ಗಾವುದ ಈಸಮುದ್ರದೊಳಗೆ ಇದೆ. ಇಲ್ಲಿ 
ಸಾವಿರಾರುಭಂಗಾರ ಮಾಣಿಕ್ಯ ರತ್ನಖಚಿತವಾದ ಪಟ್ಟಣಗಳುಇವೆ. ಇಲ್ಲಿವಿಶೇಷ 
ಪುಣ್ಯವಂತರು ಇರುತ್ತಾರೆ. ಇದರ ತರುವಾಯಿ:- 


ಅನಂ೦ತಾಸನ 


ಇದು ಮೂರುಲಕ್ಷಗಾವುದ ಶ್ರೀ, ಭೂ,ದುರ್ಗಾಭಾಗ ಮೂರು ವಂದುಲಕ್ಷ 
ಪ್ರಾಕಾರವಿದೆ. ಇಲ್ಲಿ ದೇವರು ಪದ್ಮನಾಭಿರೂಪದಿಂದ ಹಾನೆ. ಈಅನ೦ತಾಸನ 
ಎರಾಡ್ರೂಪಿ ಪರಮಾತ್ಮನಿಗೆ ವಡ್ಡ್ಯಾಣ ಇದ್ದಹಾಗೆ ಇದೆ. ಈ ಅನಂತಾಸನ 
ಬ್ರಹ್ಮಾಂಡದ ಖರರದಲ್ಲಿದೆ. ಇಂಥಾ ಪದ್ಮನಾಭದೇವರಲ್ಲಿ ಬಿಂಬನ್ನ ಐಕ್ಕಚಿ೦ತಿಸಿ, 
ಪ್ರಾರ್ಥಿಸಿ, ಪೂಜಿಸಿ, ಗುಣೋಪಾಸನೆಮಾಡಿ ಉಪಸಂಹಾರಮಾಡಿ, ಇಲ್ಲಿಂದ 
ಸೀದಾ ಮೇರುಪರ್ವತದ ಮ್ಯಾಲೆ ಬ್ರಹ್ಮಸದನಕ್ಕೆ ಬರಬೇಕು. ಅನ೦ತಾಸನಕ್ಕೂ 
ಶತಕೋಟಿಗೂ ವಂದೇ ರುಜುಮಾರ್ಗವಿದೆ. ನೇರವಾಗಿಇದೆ. ಅನಂತಾಸನ 
ಭೂಮಿಗೂ ಬ್ರಹ್ಮಸದನದಭೂಮಿಗೂ ವಂದೇ ಉನ್ನತವಿದೆ. ಈಬ್ರಹ್ಮಸದನದಲ್ಲೇ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 161 


ವೈಕುಂಠಪತಿ ನಾರಾಯಣ ಮೀಟಿಂಗು ಮಾಡಿ ಭೂಭಾರಹರಣ ನಾಶನವಾಗೋ 
ಏರ್ದಾಟು ಆಗುವುದು. ನಂತರ ದೇವರು ಇಲ್ಲಿಂದ ಅವತಾರಮಾಡಿದ ದೇವತೆಗಳು 
ಆತಗೆ ಸಹಾಯಕ್ಕೆ ಇಲ್ಲಿಂದಲೇ ಅವತಾರಮಡಿದರು. ಆದಕಾರಣ 
ಇಲ್ಲಿಹರಿಕಥಾಮೃತಸಾರ ಬೃಹತ್ತಾರತಮ್ಯಸಂಧಿಯಂ೦ತ ಚಿಂತಿಸಬೇಕು. ಅನ೦ತಾಸನ 
ದಲ್ಲಿದ್ದಹರಿಮೂರ್ತಿಯನ್ನು ಬ್ರಹ್ಮಚಾರಿಗಳು, ವಾನಪ್ರಸ್ಥರು. ಹೃದಯದಲ್ಲಿ 
ಚೆ೦ತನಮಾಡಬೇಕು. ಸತ್ಯಲೋಕ ಅಗ್ನಿ ಸೂರ್ಯದ್ದಾರಸಂಧಿ, ದೇವಗಂಧರ್ವರು 
ಆರಂಭಮಾಡಿ ಬ್ರಹ್ಮದೇವರ ಪರಿಯಂತರ ಆವೇಶ-ಅವತಾರ, ಆವಿಷ್ಟ 
ಅ೦ಶಗಳನ್ನು ಸ್ಮರಿಸಿ, ಮುಖ್ಯತಾತ್ವಿಕರ ವಿಭೂತಿ ಅವತಾರಗಳನ್ನು ಬೆ೦ತಿಸಿ. 
ಈವಎಲ್ಲಾ ಸಕಲದೇವತೆಗಳ ಸೇವೆಯನ್ನು ಕೈಗೊಳ್ಳುವ ಬಿ೦ಬ ಮೂರ್ತಿ 
ವಿಮಾನವನ್ನು ಸೂರ್ಯಾದಿ ನವಗ್ರಹ ಮಂಡಲಗಳನ್ನು ದಾಟಿ ಉಪಾಸನ 
ಮಾಡಿ ಕೊಂತ ಹೋಗಬೇಕು. ಸೂರ್ಯಮಂಡಲ ಒಂದುಲಕ್ಷಗಾವುದ. 
ನಾರಾಯಣ ಚಂದ್ರಮಂಡಲ ಒಂದುಲಕ್ಷ ಗಾವುದ. ಪ್ರದ್ಯುಮ್ನ ನಕ್ಷತ್ರಮಂಡಲ 
ಒಂದುಲಕ್ಷಗಾವುದ. 28 ಭಗವದ್ರೂಪಗಳು. ಶುಕಮಂಡಲ 2ಲಕ್ಷಗಾವುದ. 
ಗುರುಮಂಡಲ 2ಲಕ್ಷಗಾವುದ. ಶನಿ 2ಲಕ್ಷಗಾವುದ. ಸಪ್ರೃಷಿ ಮಂಡಲ 
11ಲಕ್ಷಗಾವುದ. ಧೃವಮಂಡಲ 13ಲಕ್ಷಗಾವುದ. ಇವು ಎಲ್ಲಾ ವಿರಾಡೂಪಿ 
ಚಿ೦ತನದಲ್ಲಿರಬೇಕು. ಶಿಂಶುಮಾರಮೂರ್ತಿ ಪೂಜೆಯಲ್ಲಿ ಈ ಮಂಡಲಗಳು 
ತೋರಿಸಿ ಇವೆ. ಅಲ್ಲಿನೋಡಿಕೋ ಬೇಕು. ಇಲ್ಲಿಂದ ಸ್ವರ್ಗಲೋಕ, ಮಹರ್ಲೊಕ, 
ಜನೋಲೋಕ, ತಪೋಲೋಕ, ಸತ್ಯಲೋಕ, ವೈಕು೦ಠಲೋಕ. ಇಷ್ಟನ್ನು 
ಅಳಿತೆಗಳಸಹಿತವಾಗಿ ವಿರಾಡ್ರೂಪಿ ಚಿ೦ತನದಲ್ಲಿ ಹೇಳಿದೆ. ವೈಕು೦ಠ ದಿ೦ದ 
ಭೂಲೋಕದವರೆಗು 8ಕೋಟಿ 75ಲಕ್ಷಗಾವುದವಿದೆ. ಭೂಕಂದ ಅಂದರೆ 
ಭೂಮಿಯದಪ್ಪ. ಅಂತರಿಕ್ಷದಿಂದ ಸ್ವರ್ಗಲೋಕಕ್ಕೆ ಲಕ್ಷಗಾವುದ. ಸ್ಪರ್ಗದಿಂದ 
ಮಹರ್ಲೋಕಕ್ಕೆ 5೦ಸಾವಿರ, ಮಹರ್ಲೋಕದಿಂದ ಜನೋಲೋಕ 1ಕೋಟಿ 
80ಲಕ್ಷಗಾವುದ. ತಪೋಲೋಕದಿಂದ ಸತ್ಯಲೋಕ ವಂದುವರೆಕೋಟಿ. 
ಸತ್ಯಲೋಕದಿಂದ ವೈಕುಂಠ ವಂದುವರೆಕೋಟಿಯೋಜನಾ. ಈ ವೈಕುಂಠದಿಂದ 
ಖರ್ಪರದವರೆಗೂ 2ಕೋಟಿ 98ವರೆಸಾವಿರಗಾವುದ. ಅಂತು 8ಕೋಟಿ 
75ಲಕ್ಷಗಾವುದ ಭೂಕಂದ ಇಂಥಾ ವೈಕುಂಠ ಉಪಾಸನೆ ಮಾಡಿಕೊಂಡು 
ಪೃಥ್ವೀತತ್ವ ದಾಟಬೇಕು. ಇದು ಮೂರುಅಗಲ ಭಂಗಾರದ ಅಖಂಡ 
ಕೋಟಿಗೋಡೆ. ಈ ಪೃಥ್ವೀತತ್ವದ ಮ್ಯಾಲೆ 3ಕೋಟಿ ಗಾವುದದವಾಯುಪಾಶದಿಂದ 
ಪರಮಾತ್ಮ ಗೋಲಕ ಹಿಡಿದುಹಾನೆ. ಈಗೋಲಕದಲ್ಲಿ ರಾಧಾಕೃಷ್ಣರೂ 
ಯಾವಗಲೂ ವಿಹಾರಮಾಡುತ್ತಿರುತ್ತಾರೆ. ಇಲ್ಲಿ ಬ್ರಹ್ಮಾದಿಗಳಿಗೆ ವೈಕುಂಠಪತಿಯಾದ 


162 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಪರಮಾತ್ಮನ ಅಜ್ಞ ಆದರೆ ಪ್ರವೇಶ. ಇಲ್ಲದಿದ್ದರೆಇಲ್ಲ. ಈವಿಚಾರ ಬ್ರಹ್ಮವೈವರ್ತ 
ಪುರಾಣ ಶ್ರೀಕೃಷ್ಣಜನ್ಮಖಂಡದಲ್ಲಿ ಹೇಳಿದ(ನೋಡಬೇಕು). ಇದುದಾಟಿ 
ಅಬಾವರಣವಿದೆ. ಇದು ಒ೦ದು ಅರ್ಬುದವಿದೆ. ಸುತ್ತಲು ಇಲ್ಲಿ ವಾಯುದೇವರು 
ಮೂರುಕೋಟಿ ರೂಪದಿಂದ ಕುಳಿತು ಬಂಗಾರ ಕಾಸಿ ಮೂಸಿವಳಗೆ 
ಹಾಕಿಕೊಂಡು, ಯಾವಾಗಾದರೂ ಬ್ರಹ್ಮಾಂಡದವಳಗೆ ಕೋಟಿಗೋಡಿ ಇದರಿಂದ 
ಪ್ಲದ್ಧೀತತ್ವ ತೂತುಬಿದ್ದರೆ ಬ್ರಹ್ಮಾಂಡದವಳಗೆ ನೀರುಬ೦ದು ಪ್ರಳಯ ಆಗದಹಾಗೆ 
ತತ್‌ಕ್ಷಣ ತೂತಿಗೆ ಬಂಗಾರಹಾಕಿ ಗಚ್ಚುಹಾಕಿ ರಿಪೇರಿಮಾಡಲು. ಈಎರಡು 
ಸಾಧನೆಗಾಗಿ ವಾಯುದೇವರು ಇಲ್ಲಿ ಇದ್ದಾರೆ. ಇಂಥಾ ಮೂರುಕೋಟಿ 
ವಾಯುದೇವರ ರೂಪಗಳು ಸ್ಮರಿಸಿ ಮುಂದೆ ತೇಜೋ ಆವರಣಕ್ಕೆ ಹೋಗಬೇಕು. 
ಇದು ನಿರ್ಬುದ ವಿಸ್ತೀರ್ಣ. ತರುವಾಯ ವಾಯುಆವರಣ. ಇದು ಖರ್ಪ 
ಎಸ್ತೀರ್ಣ. ತರುವಾಯ ಅಹಂಕಾರತತ್ವ ಇದು ಪದ್ಮ ವಿಸ್ತೀರ್ಣ. ತರುವಾಯ 
ಮಹತತ್ವವಿದೆ. ಇದು ಮಹಾಪದ್ಮ ವಿಸ್ತೀರ್ಣ. ತರುವಾಯ ಅವ್ಯಕ್ಷತ್ವವಿದೆ. ಅದು 
ತಮೋಭಾಗ, ರಜೋಭಾಗ, ಸತ್ತಭಾಗ, ಅಂತಿದೆ. ತಮೋಭಾಗ ಕ್ಷೋಣಿ ವಿಸ್ತೀರ್ಣ. 
ರಜೋಭಾಗ ಮಹಾಕ್ಷೋಣಿ ವಿಸ್ತೀರ್ಣ, ಸತ್ತಭಾಗ ಶಂಖ ವಿಸ್ತೀರ್ಣ. ನಮಗೆ 
ಶಂಖದಮೇಲೆ ಬರತಕ್ಕಸಂಖ್ಯಾ ಎಲ್ಲಿದೆ. ಅವ್ಯಾಕೃತಾಕಾಶ ಎಂತ ಹೆಸರು. 
ಅವ್ಯಾಕೃತಾಕಶಕ್ಕೆ ಅಭಿಮಾನಿ ಲಕ್ಷ್ಮೀದೇವಿಯರು. ಅವ್ಯಾಕೃತ ಎಂದರೆ ಮನಸ್ಸಿಗೆ 
ಗೋಚರವಿಲ್ಲದ್ದು. ಆದಕಾರಣ ಇದರಮ್ಯಾಲೆ ಇರತಕ್ಕಂಥಾ ಪ್ರದೇಶದಲ್ಲಿ 
ಅವ್ಯಾಕೃತಾಕಾಶ ಎ೦ತ ಹೆಸರು. ಈಅವ್ಯಾಕೃತಾಕಾಶದಲ್ಲಿ ಅಸೃಜ್ಯರು ಮುಂದೆ 
ಬರುವಂತಹ ಜೀವರುಗಳು ಇರುತ್ತಾರೆ. ಇದರಲ್ಲಿ 1.ಅನಿರುದ್ಧಾವರಣ, 
2.ಪ್ರದ್ಯುವತ್ನಾವರಣ, 3.ಸಂಕರ್ಷಣಾವರಣ, 4.ವಾಸುದೇವಾವರಣ; 
5.ನಾರಾಯಣಾವರಣ, ಈ ನಾರಾಯಣಾವರಣವೇ ಮಹಾದ್ರೂಪ. 
ಇದರಕ್ಕಿಂತಲೂ ದೊಡ್ಡ ರೂಪವಿಲ್ಲ. ಈವ೦ದು ಪ್ರದೇಶದಲ್ಲಿ ರಮಾದೇವಿಗೆ ಮಾತ್ರ 
ಪ್ರವೇಶ ಉ೦ಟು. ಇಂಥಹ ಮಹದ್ರೂಪನಲ್ಲಿ ನಮ್ಮಬಿ೦ಬನ ಕ೦ಡು ಪೂಜಿಸಿ, 
ಪ್ರಾರ್ಥಿಸಿ ಗುಣೋಪಾಸನಮಾಡಿ ಉಪಸಂಹರಿಸಿಕೊಂಡು ವಿಮಾನವನ್ನು 
ತೆಗೆದುಕೊ೦ಡು ಮತ್ತು ಹ್ಯಾಗೆ ಬಂದಿದ್ದೀವೋ ಹಾಗೇ ತಿರುಗಿ ಬರುತ್ತಾ ಬರುತ್ತಾ 
ಮೇರುಪರ್ವತದಮೇಲೆ ಶತಕೋಟಿ ಬ್ರಹ್ಮನಸಭಾಕ್ಕೆ ಬಂದು, ಅಲ್ಲಿ ಯಾವತ್ತು 
ದೇವತಿಗಳ ಸಹಿತ ಪರಮೋತ್ಸಾಹದಿ೦ದ ಭದ್ರಾಶ್ವ ಖಂಡಕ್ಕೆ ಬಂದು, ಅಲ್ಲಿಂದ 
ಹರಿವರ್ಷ. ಕಿಂಪುರುಷ,ಭರತಖಂಡಕ್ಕೆ ಬಂದು ಸ್ಥೂಲಶರೀರಕ್ಕೆ ಬಂದು 
ಹೃದಯಮವಂದಿರ ಅಷ್ಟದಳ ಪದ್ಮದಸಿಂಹಾಸನದಲ್ಲಿರುವ ಪ್ರಾಜ್ಜನಲ್ಲಿ 
ಐಕ್ಕಚಿಂತಿಸಬೇಕು. ತರುವಾಯ ಶಿರಸ್ಸಿನಲ್ಲಿದ್ದಂತ ತುರ್ಯನಾಮಕ ವಾಸುದೇವ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 163 


ರೂಪವನ್ನುಕ೦ಡು ವಂದು ಅಂಶದಿಂದ ತೆಗೆದು ಕಂಠದೇಶದ ತೈಜಸನಲ್ಲಿ. 
ಇನ್ನೊಂದು ಅಂಶದಿಂದ ಪ್ರಾಜ್ಞನಲ್ಲಿ ಐಕ್ಯಚಿ೦ತನೆ ಮಾಡಬೇಕು. ಯಾಕೆಂದರೆ 
ತೈಜಸ ಸ್ವಪ್ನಾವಸ್ಥ ಪ್ರೇರಕ, ಪ್ರಾಜ್ಞ ಗಢನಿದ್ರಾವಸ್ಥ ಪ್ರೇರಕ, ಆಹೊತ್ತಿನಲ್ಲಿ ಸ್ವಪ್ನ ನಿದ್ರೆ 
ಬಾರದಹಾಂಗೆ ಈ ಅವಕಾಶ ಪ್ರದನಾದ ತುರ್ಯನಾಮಕ ವಾಸುದೇವನ್ನು 
ಚಿಂತಿಸಬೇಕು. ತರುವಾಯ ನಮ್ಮ ಪ್ರಾಜ್ಜನನ್ನ ಸ್ವಗುರು ಪರಮಗುರು 
ಮೂಲಗುರವಾದಾತ ವಾಯುದೇವರಲ್ಲಿ, ಅಂದರೆ ಶ್ರೀಮದಾಚಾರ್ಯರಲ್ಲಿ 
ಐಕ್ಕಚಿಂತಿಸಿ ಇವರಂತರ್ಗತ ಶ್ವೇತದ್ದೀಪ ವಾಸುದೇವನನ್ನು ಚಿಂತಿಸಿ, ಸತ್ಕಲೋಕಕ್ಕೆ 
ತಂದು ಅಲ್ಲಿಂದ ಅಗ್ನಿಲೋಕದಲ್ಲಿ ಅಗ್ನಿಅಂತರ್ಗತ ಪರಮಾತ್ಮನನ್ನ ವಂದು ಅಂಶ 
ದಿಂದ ತಂದು ಸೂರ್ಯಮಂಡಲದಲ್ಲಿ ಐಕ್ಕಚಿಂತನೆಮಾಡಿ ಪೂಜಿಸಿ ಪ್ರಾಜ್ಞನನ್ನು 
ವಂದು ಅಂಶದಿಂದ ತಂದು ಈಮದ್ದಾಚಾರ್ಯರಲ್ಲಿ ಐಕ್ಕಚಿಂತನೆ ಮಾಡಬೇಕು. 
ಇದು ಗೃಹಸ್ತಾಶ್ರಮಿಗಳಿಗೆ ನೇಮ. ಪ್ರತಿಮಾಪೂಜದಲ್ಲಿ ಸಹ ತರುವಾಯ 
ಭಗವತ್‌ಸೃಷ್ಟಿಕಾಲಕ್ಕೆ . ಈಶ ಸೃಷ್ಠಿವಳಗೆ ಇದ್ದಂಥ ಸೃಷ್ಠರಾದ ಪರಮಾತ್ಮನ ಸಕಲ 
ಭಗವದ್ರೂಪಗಳು, ಈಮಧ್ವಾಚಾರ್ಯರಲ್ಲಿ ಚಿಂತಿಸಿ, ಪ್ರಾರ್ಥಿಸಿ ಮತ್ತು 
ವಂದಂಶದಿಂದ ನಮ್ಮಬಿ೦ಬನ್ನ ಕರಕೊಂಡು ಪರಮಗುರ, ಸ್ವಗುರ ಈಪ್ರಕಾರತಂದು 
ನಮ್ಮ ಪರಮೂರ್ತಿಯಲ್ಲಿ ಚಿಂತನಮಾಡಿ ತರುವಾಯ ಎಲ್ಲವನ್ನು ತಂದು ನಮ್ಮ 
ಸ್ಥೂಲಹೃದಯ ಕರ್ಣಿಕದಮ್ಯಾಲೆ ಇದ್ದ ಪ್ರಾಜ್ಯನಲ್ಲಿ ಐಕ್ಕಚಿಂತಿಸಿ, ಈಪದ್ಮದಲ್ಲಿದ್ದ 
ಮೂಲೇಶ, ಪ್ರಾದೇಶ, ಅಗ್ರೇಶನಲ್ಲಿ ಚಿ೦ತಿಸಿ, ಏಕೀಕಾರಮಾಡಿಕೊ೦ಡು ಇಡ- 
ರಜೋಗುಣ, ಸುಷುಮ್ಮ-ಸತ್ವ ಬ್ರಹ್ಮ ರಾಜ ತೈಜಸನನ್ನ ಸುಷುಮ್ನಾವಸ್ಥಿತ ವಿಶ್ವನಲ್ಲಿ 
ಕೂಡಿಸಿ ಮತ್ತು ನಮ್ಮ ಸ್ಥೂಲದೇಹದಲ್ಲಿದ್ದ72000 ನಾಡಿಯಲ್ಲಿದ್ದ 34560000 
ವಾಸುದೇವರೂಪಗಳನ್ನು 36000ದಾಂಪತ್ಯರೂಪಗಳಿಗೆ ಐಕ್ಕಚಿಂತಿಸಿ (ಪ್ರಾಜ್ಞನಲ್ಲಿ 
ಮತ್ತು 9ಕೋಟಿ ರೋಮಗಳಲ್ಲಿ ) ಹೀ೦ಕಾರನಾಮಕ ಪ್ರದ್ಯುಮ್ನ ರೂಪಗಳನ್ನು 
ಚಿಂತಿಸಿ ಮೂರುವರೆಕೋಟಿ ರೋಮಗಳಲ್ಲಿದ್ದ ತೀರ್ಥಾಭಿಮಾನಿರೂಪಗಳನ್ನು 
ಚಿಂತಿಸಿ, ಸಪ್ಪಧಾತುಗಳಲ್ಲಿದ್ದ ಭಗವದ್ರೂಪಗಳು. ಇದರಲ್ಲಿದ್ದ 49 ಮಂದಿಮರುತ್ತರು, 
ಇವರ ಹೆಂಡರಲ್ಲಿದ್ದ 98 ರೂಪಗಳನ್ನು ಚಿಂತಿಸಿ, ಸಪ್ತಧಾತುಗಳವಳಗಿದ್ದ 
ಪಂಚಕೋಶಗಳಲ್ಲಿದ್ದ ಖಂಡರೂಪಗಳಲ್ಲಿದ್ದ 5854400 ಸಂಪುಟಾಕಾರ ಅಖಂಡ 
ರೂಪಗಳು 4305, ರೂಪಗಳ್ಮಚಿಂತಿಸಿ. 24 ತತ್ವಗಳು, ಜೀವನಲ್ಲಿ 
14400ಭಗವದ್ರೂಪಗಳು ಚಿಂತಿಸಿ, ಈ ದೇಹ ಹೊತ್ತ ಆಧಾರ ಅಧೇಯ 
ರೂಪಗಳನ್ನು 2008 ರೂಪಗಳನ್ನು ಚಿಂತಿಸಿ ಮತ್ತು ಅಧಿದೈವ-ಅಧಿಭೂತ, 6000 
ರೂಪಗಳು ಚಿಂತಿಸಿ, ಮತ್ತು ನಾಗಾದಿರೂಪಗಳು 16416 ಕೃದ್ಧೋಲ್ಕಾದಿರೂಪಗಳು 
ಚಿಂತಿಸಿದರೆ, ತರ್ಕಮೀಮಾಂಶ, ಛ೦ದಸ್ಸು, ಅಲಂಕಾರ, ಮತ್ತು ಆತ್ಮಾದಿ 


164 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


ಪ್ರಾಣರೂಪಗಳು 22453 ರೂಪಗಳು ಚಿಂತಿಸಿ ಸರ್ವವೂ ಏಕೀಕಾರ ಮಾಡಿ 
ಇಂಥಾ ಪ್ರಾಜ್ಞನನ್ನು ಶ್ರೀನಿವಾಸಮೂರ್ತಿಯಲ್ಲಿ ಚಿ೦ತನಮಾಡಬೇಕು. ಯಾಕೆಂದರೆ 
ತದಾವೆಂಕಟನಾಯಕ ಎಂತ ಪ್ರಮಾಣ ವಿದೋರದಿಂದ. ಈಕಲಿಯುಗದಲ್ಲಿ 
ವೆಂಕಟೇಶನ ಪೂಜಾದಿ೦ದಲ್ಲೇ ಅಪರೋಕ್ಷಿತನಾಗಬೇಕು. ಆದರೆ ನಮ್ಮ ದೇಹದ 
ಹೊರಗೆ ಇರುವ ಈರೂಪಗಳೆಲ್ಲಾಕಾಲ್ಕಉಪಗಳು. ನಮ್ಮ ದೇಹದಲ್ಲಿರತಕ್ಕದ್ದು 
ಪುರುಷರೂಪ ನಮ್ಮಗೆ ಕಾಲಗೆ ಸಂಬಂಧವಿಲ್ಲ. ನಮಗೆ ಪುರುಷಗೆ ಯಾವಾಗೂ 
ಬಿಟ್ಟು ಬಿಟ್ಟು ಅಗಳೋಣವಿಲ್ಲ. ಆದಕಾರಣ ನಮ್ಮಬಿ೦ಬನ್ನ ಕಾಲರೂಪಿಯಾಧಂಥ 
ಶ್ರೀನಿವಾಸಮೂರ್ತಿಯಲ್ಲಿ ಐಕ್ಕಚಿ೦ತಿಸಿ ತರುವಾಯ ಪ್ರತಿಮಾಪೂಜೆಯನ್ನು ನೆಟ್ಟಗೆ 
ತಿಳಿದು ತಂತ್ರಸಾರೋಕ್ತವಾಗಿ ಪ್ರತಿಮಾ ಪೂಜೆಮಾಡಬೇಕು. ಹ್ಯಾಗೆಂದರೆ ನಾವು 
ಮಾತೃಕಾನ್ಯಾಸರೀತ್ಕಾ ತತ್ವಾನ್ಯಾಸಮಾಡಿಕೊ೦ಡು ತರುವಾಯ ಮನೋಮಯ, 
ತೇಜೋಮಯಮೂರ್ತಿ ಶ್ರೀನಿವಾಸಮೂರ್ತಿ ಅಂತರ್ಗತ ಪರಮಾತ್ಮನನ್ನು 
ಪೂಜಿಸಬೇಕು. ಯಾಕೆಂದರೆ ಈ ಮಾನಸಿಕ ತೇಜೋಮೂರ್ತಿ ಯೇ 
ಪರಮಾತ್ಮನಲ್ಲಿ, ಆದರೆ ಇದು ವಂದು ಲೋಹದಂತೆ ತೇಜೋಮಯಮೂರ್ತಿ. 
ಈ ಅಂತರ್ಗತನಾಗಿ ಶ್ರೀನಿವಾಸಮೂರ್ತಿ ತದಾಕಾರನಾಗಿರುತ್ತಾನೆ. ಈ 
ತೇಜೋಭಾಗ ಹೋಗಿ ವಳಗಿದ್ದ ಮೂರ್ತಿ ನಿಜವಾದ ಜ್ಞಾನಾನಂದಾತ್ಮಕ 
ಶರೀರುಳ್ಳಂಥ ಪರಮಾತ್ಮನ ದರಶನವೇ ಅಪರೊಕ್ಷವೆನಿಸುತ್ತದೆ. ಇಂಥಾ ಮಾನಸಿಕ 
ಮೂರ್ತಿಗೆ ತತ್ವಾನ್ಯಾಸ. ಮಾತೃಕಾನ್ಯಾಸ ಕಲಶವನ್ನುಮಾಡಿ ಮಾತೃಕ-51. 
ಮತ್ತ್ಯಾದಿ-10, ಅನಿರುದ್ಧಾದಿ-5. ಶಿಂಶುಮಾರ=!।, ಕೇಶವಾದಿ=24, ವಶ್ತಾದಿಎ8, 
€ದವ್ಯಾಸಎ।, ಅಂತು 101. ಮೂರತಿಮಾಡಿ ನಾರಾಯಣಾದಿ ಶತರೂಪಗಳನ್ನು 
ಆಹ್ವಾನಮಾಡಿ, ಕಲಶಪೂಜಮಾಡಿ, ಪಂಚಾಮೃತಾಭಿಷೇಕಮಾಡಿ, ಶುಶೃಸಾಮ 
ಶ್ರೀಹರೇ ಲಕ್ಷ್ಮೀಸ್ನಾನಂಕಾರಯತಿ ಪಭೋ ಯಂತೆ ಪೀತಾಂಬರಾದಿ ಆಭರಣಗಳು, 
ಆಯುಧಗಳಿಂದ ಗಂಧಪುಷ್ಟಗಳಿಂದ ಪೂಜಿಸಿ , ಆವರಣಪೂಜಾಮಾಡಿ 
ಧೂಪಾರ್ತಿ , ಏಕಾರ್ತಿ, ಮ೦ಗಳಾರ್ತಿ ಮಾಡಿ ಮಂತ್ರಪುಷ್ಪ ಹೇಳೀ, ಪ್ರಾರ್ಥಿಸಿ 
ನಮಸ್ಕರಿಸಿ , ಸ್ತೋತ್ರ ಮಾಡಿ ಚತುರ್ಗುಣೋಪಾಸನೆ ಮಾಡಿ “ಸ್ವಾಮಿ, ನಾನು 
ಅಜ್ಞಾನಿ, ಪಾಪಿ. ಅಪರಾಧಿ, ತಪ್ಪು ಗಳನ್ನು ಕ್ಷಮಾ ಮಾಡೆಂದು, ಉದ್ದಾರ 
ಮಾಡೆಂದು ಪ್ರಾರ್ಥಿಸಿ ಚಿಂತಿಸಿ ಸರ್ವ ಸಮರ್ಪಣೆಯನ್ನು ಮಾಡಿ ಪುನಃ 
ವಿಪರೀತ ತತ್ವನ್ಯಾಸ ಮುಗಿಸಿಕೊಂಡು. ಪುನಃ ಈ ಸ್ವಾಮಿಯನ್ನು 
ಸ್ವರೂಪಾ೦ತರ್ಗತ ರೂಪಾಭಿನ್ನ ಅಭಿನ್ನ ಎಂತ ತಿಳಿದು ನಮ್ಮ ಸ್ವಾಮಿ ಯನ್ನು 
ಮತ್ತು ಅಂಶಗಳಿಂದ ತೆಗೆದು , ಯಾಕೆಂದರೆ ಈ ಸ್ಥೂಲದೇಹದಲ್ಲಿ ಕಾರ್ಯ 


ನಡೆಯುವದಕ್ಕೆ ಎಷ್ಟೊಂದು ಶಕ್ತಿ ಇರಬೇಕೋ, ಅಷ್ಟು ಅಂಶಗಳನ್ನು ಇಟ್ಟು ಹೆಚ್ಚಾದ 


ತೆ 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 165 


ಅಂಶವನ್ನು ಪ್ರಾಕೃತ ಅನಿರುದ್ಧ ಲಿಂಗ ಸ್ವರೂಪ ದೇಹಗಳಲ್ಲಿ ಅಲ್ಲಲ್ಲಿದ್ದ ರೂಪಗಳ 
ಐಕ್ಕ ಚಿಂತಿಸಿ ಸ್ವರೂಪ ದೇಹದಲ್ಲಿಟ್ಟು ಸ್ಥೂಲ ಶರೀರ ಯಾವದವಯವ ತತ್ವ, 
ನಾಡಿ. ಕೋಶ, ಧಾತುಗಳಲ್ಲಿರತಕ್ಕ ರೂಪಗಳನ್ನು ಉಪಸಂಹಾರ ಮಾಡಿ ಅಲ್ಲಲ್ಲಿ 
ಚಿಂತಿಸಿ ಪ್ರಾಜ್ಞನಲ್ಲಿದ್ದ ತೈಜಸನನ್ನು, ಕ೦ಠದಲ್ಲಿದ್ದ ವಿಶ್ವನಲ್ಲ ಅವನನ್ನಾ 
ಉಪಸಂಹರಿಸಿ ಚಿಂತಿಸಿ ರೂಪಭಿನ್ನತ್ತೇನ ತಿಳಿದು. ಶರೀರಾ೦ತರ್ಗತ ವಿರಾಡ್ರೂ 
ಪಾಭಿನ್ನ ಮಹತ್ವತ್ವಾಂತರ್ಗತ ರೂಪಾಭಿನ್ನ ನವಾವರಣ ಬ್ರಹ್ಮಾಂಡಾನ೦ತಾ 
ಧಾರಾರೋಮ ರೂಪಾದ್ಯಾನಂತ ಅವಯವ ಅತಿಮಹಾದ್ರೂಪ ತತ್ಕಾಲದಲ್ಲಿ 
ಅಸ್ಮತ್‌ ಜೀವ ಸ್ವರೂಪಾನ೦ತರ್ಗತ ಸ್ವರೂಪಶ್ವಾಸ ನಿಯಾಮಕ ಶ್ರೀಮುಖ್ಯ 
ಪ್ರಾಣಾಂತರ್ಗತ ಅಣೋರಣೀಯಾನ್‌ ಮಹತೋ ಮಹೀಯಾನ್‌ ಎಂಬೋ 
ಶೃತಿ ಪ್ರತಿಪಾದ್ಯ ಸಚ್ಚಿದಾನ೦ದಾತ್ಮಕ ಬಿ೦ಬರೂಪಿ ನೀನು, ಸರ್ವಜ್ಞ ನಿನ್ನ 
ಪ್ರತಿಬಿಂಬ ನಾನು, ನಿನ್ನ ದಾಸನು ನಾನು ಅಂತ ಹೇಳಿ “ಯಸ್ಯಸ್ಮತ್ಕಾಜ್‌” ಹೇಳಿ 
ಮುಗಿಸಬೇಕು. “ಅಕ್ಷಯಂ೦ ಕರ್ಮ ಯಾಸಿನ್‌” ಅಂತ ಹೇಳಿ ಮುಗಿಸಬೇಕು. 


ಇತಿ ಮಂಗಳಂ ಶ್ರೀ ಮದ್ದೇಶಾರ್ಪಣಮಸ್ತು 


[oN 


ಹೇಗೆ ಚಿಂತನ ಮಾಡಬೇಕೆಂದರೆ ಶ್ರೀ ಅಭಿನವ "ಜನಾರ್ದನ ವಿಠಲ 


© 


ಬ್ರಹ್ಮಾಂಡತರ್ಗತ ವಿರಾಡ್ರೂಪವನ್ನು ನಮ್ಮ ದೇಹದಲ್ಲಿದ್ದ ಅಷ್ಟದಳ 
ಪ್ರಾಜ್ಞನಲ್ಲ 
ದಾಸರ ಸುಳಾದಿ ಪ್ರಕಾರ 


ಶಾ, 
ಆ 


ಹರಣವೇ (ದೇಹವೇ) ಬ್ರಹ್ಮಾಂಡ . ಇದರ ಹೊರಗೆ ಇರುವದೆಲ್ಲ ಆಕಾಶ 


2. ಪಂಚಕೋಶಗಳ ನಾಲ್ಕು ಆವರಣ (ಅನ್ನಮಯಕೋಶ ಇತ್ಯಾದಿ) 

3.  ಕೋಶಾಭಿಮಾನಿಗಳು 24 ತತ್ವಗಳು. ಈ ತತ್ವೇಶರು ಈ ಇಂದ್ರಿಯಗಳೇ 
ಸಪ್ತಾವರಣ. 

4. ಹೃದಯದಲ್ಲಿದ್ದ 12 ದಳಪದ್ಮ , ಅಷ್ಟದಳ ಪದ್ಮಿದರಕೆಳಗೆ ಆರು ದಳ ಪದ್ಧ 

೧೧೦ ೬ ೬ [Sy 

14 ಲೋಕಗಳು. 

5. ಇದರೊಳಗಿನ ಪ್ರಾಜ್ಞನೇ ವಿರಾಡ್ರೂಪಿ 

6. ಈ ಅಷ್ಟದಳ ಪದ್ಮದಲ್ಲಿದ್ದ ಕರ್ಣಿಕೆಯೇ ಮೇರು ಪರ್ವತ 

7. ಈ ಕಮಲದ 32 ಕೇಸರಗಳು ಉಪಪರ್ವತಗಳು 

8. ಇಲ್ಲಿ ದೇವ, ದೈತ್ಯರಿದ್ದಾರೆ, ಈ ಪ್ರಕಾರ ವಿಶ್ವ ತೈಜಸ , ಪ್ರಾಜ್ನರನ್ನು 


ಉಪಾಸನಾ ಮಾಡಬೇಕು. 


166 / ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು 


PAs 


9, ನವವಿಧ ಭಕುತಿಯೇ ಜ೦ಬುದ್ದೀಪಾದಿ ನವಖಂಡಗಳು. 


10. ಸಪ್ತಧಾತುಗಳು ಸಪ್ತ ಸಮುದ್ರಗಳು. 


|]. ನಾಡಿಗಳೇ ನದಿಗಳು. 

12. ಲೋಕಾಲೋಕ ಪರ್ವತ ಜೀವಾಚ್ಚಾದಿಕ . ಪರಮಾಚ್ಚಾದಿಕ 

13. ತಮಸ್ಸು . ತಮೋಗುಣ . ಸ್ಪರ್ಣಭೂಮಿ. ರಜೋಗುಣ ಸತ್ವಗುಣ . 
ಶುದ್ಧೋದಕ ಸಮುದ್ರ ಸಪ್ತಧಾತುಗಳ ಒಳಗಿರುವ ಕಮಲಗಳೇ ಶ್ರೇತದ್ದೀಪ, 
ಅನ೦ತಾಸನ, ವೈಕುಂಠ.. ಅಷ್ಟಮದಗಳು ಅಷ್ಟದಿಕ್ಕುಗಳ ಗಜಗಳು. ಸ್ಥೂಲ 
ಅನಿರುದ್ಧದೇಹ ಗುಣದಿಂದ ವಾಲಗಮಾಡುವ ಸುರರೇ ಜೀವಿಗಳು, 
ಪ್ರಾಣದೇವರೇ ಮಂತ್ರಿಗಳು, ರಮಾ ಶ್ರೀ ಭೂ ದುರ್ಗಾ. ಲಿಂಗದೇಹದಲ್ಲಿ 
ಎಷ್ಟು ಬಹ್ಮ ರುದ್ರ ಶ್ರೀಪತಿ ಇದ್ದಲ್ಲಿ ಸಕಲಕ್ಕೂ ಮಂಗಳ. 
ಶ್ರೀ ಗುರುಗೋಪಾಲದಾಸರಾಯರಿಂದ ರಚಿತವಾದ “ಶ್ರೀ ಹರಿ 

ಉಪಾಸನಾ ಕ್ರಮ” ಎ೦ಬ ಗಂಥವನ್ನು ಶ್ರೀ ವಿಜಯದಾಸಾರ್ಯಂತರ್ಗತ , 

ಶ್ರೀ ಗುರುರಾಘವೇಂದ್ರಾಂತರ್ಗತ ಶೀ ಭಾರತಿ ರಮಣ ಮುಖ್ಯಪ್ರಾಣಾ೦ತರ್ಗತ 

, ಶ್ರೀ ರಾಮಚಂದ್ರ ದೇವರ ಚರಣಗಳಿಗೆ ಅರ್ಪಿತವಾಗಿದೆ. 


ಎ, ಅ ವಾಡ್‌ 
ಶ್ರೀ ಮದ್ದೇಶಾರ್ಪಣಮಸ್ತು 


ಶ್ರೀ ಗುರುಗೋಪಾಲದಾಸರ ಪ್ರಮೇಯಭರಿತ ಗದ್ಯಗಳು / 167 


Wa 


